ರಿ ೨ರೂ.300 


೧ ಜುಲೈ 1989 
0 ರೂ . 300 


' ಚೆಂಬೆಳಕಿನಂಗಳದಿ.. 


ಬೆಳೆಯುವ ಮಕ್ಕಳಿಗೆ 

ಬೇಕು ಕೋಂಫಾನ್ 


ಏಕೆಂದರೆ, ಅವರಿಗೆ ಪ್ರತಿದಿನ ಅತ್ಯವಶ್ಯಕವಾದ 
ಪೋಷಣೆಯನ್ನು ಕೋಂಪ್ಲಾನ್ ಒದಗಿಸುತ್ತದೆ. 


23 ) 


ಸಾಮಾನ್ಯವಾಗಿ , ಮಕ್ಕಳಲ್ಲಿ ಹೆಚ್ಚಿನ| 
ಬೆಳವಣಿಗೆ 15 ಅಥವಾ 16ರ ವಯಸ್ಸಿಗೆ 
ಪೂರ್ಣಗೊಳ್ಳುತ್ತದೆ. ಮಕ್ಕಳ ಬೆಳವಣಿಗೆಗೆ 
ನೇರವಾಗಿ ಸಹಕಾರಿಯಾಗುವ 
ಪೌಷ್ಟಿಕಾಂಶಗಳಲ್ಲಿ ಪ್ರೋಟೀನ್ ಅತಿ 
ಮುಖ್ಯವಾದುದು. ಆದ್ದರಿಂದ ಈಗ ಮಕ್ಕಳಿಗೆ 
ಕೋಂಪ್ಲಾನ್ ಬೇಕು. ಕೋಂಪ್ಲಾನ್‌ನಲ್ಲಿ 
ಅತ್ಯುತ್ತಮ ಪ್ರೋಟೀನ್ ಇದೆ – ಹಾಲಿನ 
ಪ್ರೋಟೀನ್ ( ಶೇ . 20 ). ಇದರಲ್ಲಿ ಇತರ 22 
ಅತ್ಯವಶ್ಯಕ ಪೋಷಕ ಆಹಾರಗಳು ಇವೆ. 
ಕೋಂಪ್ಲಾನ್ ರುಚಿಕರ ಸ್ವಾದಗಳಲ್ಲಿ 
ದೊರೆಯುತ್ತದೆ. 


Complan 


ಪೋಷಕ ಆಹಾರಗಳು 

ನಿಯೋಜಿತ 
ಪ್ರಮಾಣದಲ್ಲಿ. 
ಹಾಲುಸೇರಿಸುವ ಅಗತ್ಯವಿಲ್ಲ) 


COMPLETE PLANNED FO00 

CHOCOLATE FLAVOUR 


ಕೋಂಪನ 


ಸಂಪೂರ್ಣನಿಯೋಜಿತ ಆಹಾರ. 


GX/ 38/17 


838803 


ಕಾರಿ 
ಕನ್ನಡ ಡೈಜೆಸ್ಟ್ 


ವ್ಯವಸ್ಥಾಪಕ ಸಂಪಾದಕ: 
ಕೆ . ಶಾಮರಾವ್ 


ಸಂಪಾದಕ : 
ಆರ್ . ಎ . ಉಪಾಧ್ಯ 


ತಪ್ಪು ಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿ 
ಕೊಳ್ಳದಿದ್ದಲ್ಲಿ ಮತ್ತೊಂದು ತಪ್ಪನ್ನೆಸಗುವ. 

- ಕನ್‌ಫ್ಯಸಿಯಸ್ 
೦ ಸತ್ಯವುಸೌಜನ್ಯದ ಮೊದಲ ಅಂಶ . 

- ಎಮರ್ಸನ್ 
ಅವಮಾನಕ್ಕಿಂತ ನೋವನ್ನು ಮೊದಲು 
ಮರೆಯುತ್ತಾರೆ. 

ಚೆಸ್ಟರ್ಫೀಲ್ 
೦ ಅರ್ತರಿಯದಾಂಗೆ ಇರಬೇಕು ಮರ್ತ 
ದೊಳಗೆ ಬಲ್ಲೆನೆಂಬು ಬಡಿವಾರ ಸಲ್ಲದು. 
ತಾ ಅಹಂಕಾರ . 

- ಮಹಿಪತಿದಾಸರು 
6 ಮನಸ್ಸು , ಮಾತು ಮತ್ತು ಕೃತಿಗಳಲ್ಲಿ 
ಸಜ್ಜನರು ಒಂದೇ ಬಗೆಯಾಗಿರುವರು . 

- ಸುಭಾಷಿತ 
೧ ತಾವು ಅರಿತಿರುವುದನ್ನು ಆಚರಣೆಯಲ್ಲಿ 
ತರುವವರೇ ವಿದ್ವಾಂಸರು. 

ಈ - ಪ್ರವಾದಿ 
0 ಸಂಪತ್ತನ್ನು ಅವಲಂಭಿಸಬೇಡ, ಸಾಯು 
ವಾಗ ಅದು ನಿರುಪಯೋಗಿ. 

- ಗುರುನಾನಕ 
• ತಾಳ್ಮೆ ದೌರ್ಬಲ್ಯವಲ್ಲ , ಅದು ಶಕ್ತಿಯ 
ಸಂಕೇತ. 

- ರಾಜಾಜಿ 


ಸಹಸಂಪಾದಕ : 
ಮಾಧವ ನಾ , ಮಹಿಷಿ 


ಮುಖಪುಟ 
ರಾಗ ಮೇಘ 


ಕಲೆ: 
ಎಂ . ಕೆ . ಸುಂಕದ 


ಹೊಸ ಚಂದಾ ದರಗಳು : 
ಬಿಡಿ ಸಂಚಿಕೆ ... 3 = 00 
1 ವರ್ಷಕ್ಕೆ ಅಂಚೆಸೇರಿ 34 = 00 
2 ವರ್ಷಕ್ಕೆ - ... 65 = 00 
3 ವರ್ಷಕ್ಕೆ ... 100 = 00 

KAS , JULY 19 


ಚಂದಾದಾರರಿಗೆ ಸೂಚನೆ 
* ' ಕಸ್ತೂರಿ' ತಿಂಗಳ 1ನೇ ದಿನಾಂಕದೊಳಗೆ 
ಪ್ರಕಟವಾಗುವುದು. ತಿಂಗಳ 5ನೇ ದಿನಾಂಕ 
ದೂಳಗೆ ತಲುಪದೇ ಹೋದರೆ ಚಂದಾ 
ದಾರರು ತಮ್ಮ ಟಪಾಲು ಕಟ್ಟೆಯಲ್ಲಿ 
ಮೊದಲು ವಿಚಾರಿಸಿ ಅನಂತರ ನಮಗೆ 
ತಿಳಿಸಬೇಕು. ಪತ್ರ ವ್ಯವಹಾರ ಮಾಡುವಾಗ 
ಚಂದಾ ನಂಬರು ಹಾಕಿರಬೇಕು. 


ಈರ೦ಆಕೆಯ 


ಸಹಚಿಂತನ 
ನಿಷ್ಕಾಮಧ್ಯಾನ | 

... ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳು • | 
ಪ್ರಾಚೀನ ಕನ್ನಡ ಕವಿಗಳು ಕಂಡ ವರ್ಷಾ .. . ಪ್ರಹ್ಲಾದ | 
ಚೆಂಬೆಳಕಿನಂಗಳದಿ ಹೊಂಬೆಳಕು ಹರಿದಾಗ .. . ಸಿದ್ದರಾಜ ಪೂಜಾರಿ 
ಟಿಪ್ಪು ವಂಶವಲ್ಲರಿ 

... ಡಾ . ವಿ . ಶಿವಾನಂದ 
ಕಾಲಭೈರವ (ಕಥೆ) 

... ಟಿ . ಪದ್ಮನಾಭನ್ 
ನೇಪಾಳದ ರಕ್ತರಾತ್ರಿ 

.. .'ಕಾದಂಬಿನಿ' ಯಿಂದ 
ನಿಮ್ಮ ಶಬ್ದ ಭಾಂಡಾರ ಬೆಳೆಯಲಿ 
ಅಭ್ಯರ್ಥಿಯನ್ನು ಹೇಗೆ ಆರಿಸಿಕೊಳ್ಳಬೇಕು ? ... ಶ್ರೀಕಾಂತ ಮಳಗಿ 
ಜೀವನ ಜಲ (ಕಥೆ) 

...ನಥೇನಿಯಲ್ ಹಾಥೋರ್ನ್ 
ವೈಜ್ಞಾನಿಕ ವಾರ್ತೆಗಳು 

... ಟಿ . ಗೋಪಾಲಕೃಷ್ಣ 
ಪ್ರಸವಿಸಿದರೂ ಕುಮಾರಿಯರಾಗಿ 

* ಉಳಿಯಲು ಸಾಧ್ಯವೆ ? .. . ಎಸ್ . ರವಿಕುಮಾರ, ಮಾಗಳ 
ಶವದಿಂದ ಮೂತ್ರಜನಕಾಂಗದ ಬದಲಾವಣೆ . ..' ಪೆನ್‌ಫ್ರೆಂಡ್ ' ಪ್ರಸಾದ್ 
ಜೀವನ ದರ್ಶನ 

.. . ಕೆ. ಟಿ . ಪಾಂಡುರಂಗಿ 
ಲಡಾಕಿನಲ್ಲಿ ಮದುವೆ 

... ಎಚ್ . ಎಸ್ . ಕೌಲ್ 
ಕೊನೆ (ಕಥೆ) 

... ಶಂ . ಸ . ಐತಾಳ 
ಡಿಜಿಟಲ್ ದೂರಸಂಪರ್ಕ 

... ವಂದನಾ ಶಾನಭಾಗ 
ಇದುವೆ ಜೀವ ಇದು ಜೀವನ 
ಪದಾರ್ಥ ಚಿಂತಾಮಣಿ 

... ಪಾವೆಂ . 
ಶ್ರೀ ಪುರಂದರದಾಸರ ಕೆಲವು ಹೊಸ 

ಮತ್ತು ಹಳೆಯ ಕೀರ್ತನೆಗಳು " ... ರಂ . ಶ್ರೀ . ಮುಗಳಿ 
ಗಾರ್ದಭ (ಕವನ) ; 

... ಚೆಸ್ಕ್‌ ಟನ್ 
ಮಾರಿಯಾ ಗೋಪರ್ಟ್ ಮೇಯರ್ಸ್ . .. ದಿಲೀಪ್ ಸಾಳ್ಳಿ 
ಖಲಿಕ್ದಾದ್ 

... ಜಗತ್‌ನಾರಾಯಣ 


- ೦ ಪುಸ್ತಕ ವಿಭಾಗ ೧ 

ದಿ . ಶ್ರೀಕೃಷ್ಣ ಆಲನಹಳ್ಳಿಯವರ 
ಭುಜಂಗಯ್ಯನ ದಶಾವತಾರಗಳು 

ಸಂಗ್ರಹ: ಹುಲಿವಾನ ಗಂಗಾಧರಯ್ಯ 


ಸ 


ರಿಲಾ 


'ಕಸ್ತೂರಿ' ಮಾಸಪತ್ರಿಕೆ, ಮರುತಿಂಗಳಿನ ಸಂಚಿಕೆ 
ಹಿಲದಿನ ತಿಂಗಳ ಮಧ್ಯಕ್ಕೆ ( ದಿ . 15ರ ಸುಮಾರಿಗೆ) 
ಮಾರುಕಟ್ಟೆಗೆ ಬಂದುಬಿಟ್ಟಿರುತ್ತದೆ. ಇನ್ನು 
ಲೇಖಕರು ಒಂದೇ ಲೇಖನವನ್ನು ಎರಡು ಮೂರು 
ಪತ್ರಿಕೆಗಳಿಗೆ ಕಳಿಸಿಬಿಟ್ಟರೆ ಇಂಥದು ಘಟಿಸಲು 
ಸಾಧ್ಯ. 

- ಸಂಪಾದಕರು 


ಜನ್ಮ ಅಲ್ಲ ಜಮ್ಮ ಭೂಮಿ 
ಜೂನ್ 89ರ ಸಂಚಿಕೆಯಲ್ಲಿ ನಾನು ಬರೆದ 
ಸಿ . ಎಸ್ . ನಾರಾಯಣ ಕುರಿತ ' ಸಹಚಿಂತನ' ದಲ್ಲಿ 
ಒಂದು ತಪ್ಪು ನುಸುಳಿದೆ . ಎರಡನೆ ಪ್ಯಾರಾದಲ್ಲಿ 
“ ಸಿಎಸ್‌ಎನ್ ಅವರು ಕೊಡಗಿನ ಜನ್ಮಭೂಮಿಯ 
ಕಾನೂನಿನ ಬಗ್ಗೆ authority ಆಗಿದ್ದರು ' ಎಂದು 
ಪ್ರಕಟಿಸಿದ್ದೀರಿ. ಅದು ಜನ್ಮ ಅಲ್ಲ- ' ಜಮ್ಮ ಭೂಮಿ' 
ಎಂದಾಗಬೇಕು, 
' ಜಮ್ಮ ಭೂಮಿ' ಎಂದರೆ ಹಿಂದೆ ಕೊಡಗಿನ 
ಕೊಡವರಿಗೆ ಅವರು ಸೈನ್ಯದಲ್ಲಿ ಅಥವಾ ಇನ್ನಾ 
ವುದೇ ಕ್ಷೇತ್ರದಲ್ಲಿ ಅರಸರಿಗೆ ಸೇವೆಸಲ್ಲಿಸಿದ್ದಕ್ಕಾಗಿ 
ವಂಶ ಪಾರಂಪರ್ಯವಾಗಿ ಅನುಭವಿಸಿಕೊಂಡು 
ಬರಲು ಅರಸರು ಹಾಕಿಕೊಟ್ಟ ಉಂಬಳಿ ಭೂಮಿ. 
ಅದನ್ನವರು ಮಾರುವಂತಾಗಲಿ , ಭೋಗ್ಯಕ್ಕೆ 
ಕೊಡಲಿಕ್ಕಾಗಲಿ ಸಾಧ್ಯವಿಲ್ಲ . ಒಂದು ವೇಳೆ ಮಾರ 
ಬೇಕಾದರೆ ಆ ಕುಟುಂಬದ ಎಲ್ಲ ವಯಸ್ಕರ 
ಅನುಮತಿಯೂ ಅವಶ್ಯ . ಒಬ್ಬನೇ ಒಬ್ಬ ಒಪ್ಪಿಗೆ 
ಸೂಚಿಸದಿದ್ದರೂ ಅದು, ಅಂದರೆ ಜಮ್ಮ 
ಭೂಮಿಯ ಯಾವ ಕರಾರೂ ಸಿಂಧುವಾಗುವಂ 
ತಿಲ್ಲ . ಹೀಗಿರುವುದರಿಂದಲೇ ಕೊಡಗಿನಲ್ಲಿ ಕೊಡ 
ವರು ಇನ್ನೂ ಇದ್ದಾರೆ . ಇಲ್ಲದಿದ್ದರೆ ಇಷ್ಟು ಹೊತ್ತಿಗೆ 
ಕೊಡಗು ತನ್ನ ವೈಶಿಷ್ಟ್ಯವನ್ನು ಬಹುಶಃ ಕಳೆದು 
ಕೊಳ್ಳುತ್ತಿತ್ತು. 
ಕೊಡಗಿನಿಂದ, ಕೊಡವ ಭಾಷೆಯಲ್ಲಿ ' ಜಮ್ಮ 
ನಂಗಡ' ( = ಭೂಮಿ ಪಟ್ಟೆ ನಮ್ಮದು) ಎಂಬ - 
ಪತ್ರಿಕೆಯೊಂದು ಪ್ರಕಟವಾಗುತ್ತಿದೆ. 
ಮಡಿಕೇರಿ 

- ಎಂ . ಕೆ. ರಮೇಶ್ 


ದೊಡ್ಡವರ ಮನೋಭಾವ. 
ಜೂನ್ 89ರ ಸಂಚಿಕೆಯ 'ಸಹಚಿಂತನ ' ದಲ್ಲಿ 
ಅನಂತ ಕಲ್ಲೋಳರು ಪೂಜ್ಯ ಮಾಸ್ತಿ ವೆಂಕಟೇಶ 
ಅಯ್ಯಂಗಾರರು ಮಹಾರಾಷ್ಟ್ರದ ಖ್ಯಾತ ಕವಿಗಳೆನಿ 
ಸಿದ ಪು. ಲ . ದೇಶಪಾಂಡೆಯವರಿಗೆ ತೋರಿದ 
ಅಂತಃಕರಣ ಹಾಗೂ ವಿಶ್ವಾಸದ ವಿಷಯದಲ್ಲಿ ವ್ಯಕ್ತ 
ಪಡಿಸಿದ ಭಾವನೆಯನ್ನೋದಿದಾಗ ನನ್ನ ಅನುಭವಕ್ಕೆ 
ಬಂದ ಸಂಗತಿಯೊಂದು ನೆನಪಾಯಿತು. 
ನಮ್ಮ ಕುಟುಂಬವು ಬೆಂಗಳೂರಿನ ರಂಗರಾವ್ 
ಬೀದಿಯಲ್ಲಿ ವಾಸವಾಗಿತ್ತು . ಮುಂಭಾಗದಲ್ಲಿ 
ಪೂಜ್ಯ ತಿ . ತಾ . ಶರ್ಮರು ವಾಸವಾಗಿದ್ದರು. ನನ್ನ 
ತಂದೆ ಯವರು ಮಲ್ಲೇಶ್ವರದ ಮಾಧ್ಯಸಂಘದಲ್ಲಿ 
ಬೆಳಗಿನ ಜಾವದ ಪಾಠ ಮುಗಿಸಿಕೊಂಡು 
ಮರುಳುವದಕ್ಕೂ ಮಾಸ್ತಿಯವರು ಬೆಳಗಿನ 
ವಾಯುವಿಹಾರಕ್ಕೆಂದು ನಮ್ಮ ಬೀದಿಗೆ 
ಬರುವದಕ್ಕೂ ಬೆಳಗಿನ ಒಂಭತ್ತು ಗಂಟೆಗೆ 
ಸರಿಯಾಗಿರುತ್ತಿತ್ತು . 
ತಂದೆಯವರನ್ನು ಕಂಡೊಡನೆ ಭರದಿಂದ ಬಂದು 
ಅಪ್ಪಿಕೊಂಡು ಬೀದಿಯಲ್ಲಿಯೇ ಮುದ್ದಾಡು 
ತಿದ್ದರು. ಇದು ನಿತ್ಯದ ಪರಿಪಾಠವಾಗಿತ್ತು . ಒಂದು 
ದಿನ ನನ್ನ ಹಿರಿಯ ಮಗಳು , 
“ ನಮ್ಮ ತಾತ ಚಿಕ್ಕ ಮಗುವೆ? ” ಎಂದು ಮಾಸ್ತಿ 
ಯವರನ್ನು ಕೇಳಿದಳು, 
“ ಅಮ್ಮಾ ನೀನು ಚಿಕ್ಕವಳು . ಈ ಭಾಗ್ಯ ಯಾರಿ 
ಗಿದೆ? ಸಾಕ್ಷಾತ್ ವೇದವ್ಯಾಸರನ್ನೆ ಕಂಡು ಅನುಭವ 
ನನಗಾಗುತ್ತದೆ. ಸಾಮಾನ್ಯರಲ್ಲ ನಿಮ್ಮ ತಾತ, 
ಸಂಸ್ಕೃತಿಯ ರಕ್ಷಕರಮ್ಮ ” ಎಂದರು ಮಾಸ್ತಿ , 

ಈ ಮಾತು ಆಗ ಕಿರಿಯಳಾಗಿದ್ದ ಅವಳಿಗೆ ಎಷ್ಟು 
ಅರ್ಥವಾಯಿತೋ ತಿಳಿಯದು. ಪ್ರತಿ ವರುಷ 


ಅಲ್ಲೂ ಪ್ರಕಟವಾಗಿದೆಯಲ್ಲಾ !? 
ಜೂನ್ 89ರ ಕಸ್ತೂರಿಯಲ್ಲಿ ಡಾ . ಕರವೀರಪ್ರಭು 
ಕ್ಯಾಲಕೊಂಡ ಅವರು ಬರೆದ ' ಗಾಸಿಪಾಲ್ : 
ಹಾಗೆಂದರೇನು? ' ಲೇಖನ ಓದಿದೆ . ತುಂಬ ಒಳ್ಳೆಯ 
ಮಾಹಿತಿ ನೀಡಿದೆಯಾದರೂ ಅವರ ಇದೇ ಲೇಖನ 
ಜೂನ್ 4 ರ 'ತರಂಗ' ವಾರಪತ್ರಿಕೆಯಲ್ಲೂ 
ಪ್ರಕಟವಾಗಿದೆಯಲ್ಲಾ ! 
ಕುಕನೂರು - ಹೊಳೆಬಸಯ್ಯ ಆರ್ . ವಸ್ತ್ರದ 
ಜುಲೈ 1989 


3 


ರಾಮಾಯಣವನ್ನೋದಿ ಮುಗಿಸಿದಾಗ ತಂದೆಯವ 
ರನ್ನು ಮನೆಗೆ ಕರೆದುಕೊಂಡು ಹೋಗಿ ಕೈ ತುಂಬ 
ಹಣವನ್ನಿತ್ತು ಹಣ್ಣು ಕಾಯಿಗಳೊಂದಿಗೆ ಕಳಿಸುತ್ತಿ 
ದ್ದರು ಮಾಸ್ತಿ , 
ಹಿರಿಯ ಜೀವಿಗಳ ನಡೆ- ನುಡಿಯ ವಿಚಾರದಲ್ಲಿ 
ನಾವು ಬರೆಯುವಾಗ ಅವರು ಬೆಳೆಸಿಕೊಂಡು ಬಂದ 
ಮನೋಭಾವನೆಯನ್ನರ್ಥಮಾಡಿಕೊಂಡರೆ ಹಿತ 
ವೆನಿಸುತ್ತದೆ. 
ಬೆಂಗಳೂರು - - ಆದ ರಾಮಾಚಾರ್ಯ 


ಜೂನ್ ಸಂಚಿಕೆಯಲ್ಲಿ ವಿ . ಮಾನಸರವೆ 
“ ಕಲ್ಮಂಡುವಿನಲ್ಲಿ ಐದು ದಿನ' ದಲ್ಲಂತೂ “ 37. 
ಸೆಂ . ಗ್ರೇ . ಉಷ್ಣತಾಮಾನದ ಪಾಟ್ನಾ ... ” ಎಂt 
ಮುದ್ರಿಸಿಬಿಟ್ಟಿದ್ದೀರಿ. ಇಷ್ಟು ತಾಪಮಾನದ 
ಭೂಲೋಕದಲ್ಲಿದೆಯೆ ? 

ಅದೇ ಸಂಚಿಕೆಯಲ್ಲಿ ಡಾ . ಪ್ರಕಾಶ ಕೊಟ್ಟೂ 
“ ಯೆಮನ್ ದೇಶದ ಗಡಿಯಲ್ಲಿ ಲೇಖನದ 
“ ಅರಬ್ಬಿಯಲ್ಲಿ ಕಾಫಿಯನ್ನು ' ಗಷ್ಟ ' ಎನ್ನುತ್ತಾ 
( ಪುಟ 44) ಎಂದು ಹೇಳಿ ಅದನ್ನೇ ಪುಟ 45 ರ 
' ಗಡ್ಡ ' ಎಂದು ಮುದ್ರಿಸಿದ್ದೀರಿ. ಇದು ಬರಿ ಮುದು 
ದೋಷವಲ್ಲ ಉಚ್ಚಾರ ದೋಷವೂ ಹೌದು. (a 
ಹತ್ತಿರ ಇರುವ ಶಬ್ದಕೋಶದಲ್ಲಿ ಕಾಫಿಗೆ 'ಕಹಃ 
ಎಂದು ಹೇಳುತ್ತಾರೆ ಎಂದಿದ್ದು ಗ್ರಾಮ್ಯ ಭಾಷೆಯ 
ಅದೇ ' ಕಷ್ಟ ' ಎಂದಾಗಿದೆ ಎಂದು ಬರೆದಿದ್ದಾರೆ. 
ಇನ್ನೊಂದು ವಿಚಾರ: 
ಕೊಣ್ಣೂರರು ಲೇಖನದಲ್ಲಿ ರೊಟ್ಟಿಗೆ ' ಖುಲ 
ಎಂದು ಹೇಳುತ್ತಾರೆ ಎಂದಿದೆ . ನನ್ನ ಬಳಿಯಿರ 
ಶಬ್ದಕೋಶದ ಪ್ರಕಾರ ಅರಬ್ಬಿ ಭಾಷೆಯ 
' ಖುಬಸ್ ' ಎಂದರೆ ಕೊಳಚೆ ಎಂಬರ್ಥ ಮಿ 
ಬಹುಶಃ ಆ ಶಬ್ದವು' ಖುರಫಾ' ಆಗಿದ್ದಿರ ಬಹು 

ಮುದ್ರಣದೋಷಗಳನ್ನು ಕಡಿಮೆಮಾಡಲು ಯ 
ಸುವಿರಾ ? 
ಪುಣೆ - ಡಾ . ಗೋಪಾಲ ಕಾಕಃ। 


ಬಟವಿ 
ಜೂನ್ ಸಂಚಿಕೆಯ 'ಸಹಚಿಂತನ' ದಲ್ಲಿ ಪಾ . ವೆ. 
ದೇಸಾಯಿಯವರ ಪತ್ರದ ಕುರಿತು ಒಂದು ಮಾತು, 
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಹಳ್ಳಿಯಲ್ಲಿ ನಾವು 
ಚಿಕ್ಕವರಾಗಿದ್ದಾಗ- ಚಿಕ್ಕ ಕೈಚೀಲಕ್ಕೆ ' ಬಟವಿ' ಎಂದು 
ಕರೆಯುತ್ತಿದ್ದುದು ನನಗಿನ್ನೂ ನೆನಪಿದೆ. ಇಂದಿಗೂ 
ಹಿರಿಯರ ಬಾಯಲ್ಲಿ ಆಗಾಗ ಈ ಪದ 
ಕೇಳಿಬರುತ್ತದೆ. ಹೊಸ ತಲೆಮಾರಿನ ಜನ 
ಇಂಗ್ಲೀಷ್ ವ್ಯಾಮೋಹಕ್ಕೆ ಬಿದ್ದು ನಮ್ಮ ಹಳೆಯ 
ಕನ್ನಡ ಪದಗಳನ್ನು ( ಹಳೆಯದೇಕೆಒಟ್ಟು ಕನ್ನಡ ಪದ 
ಗಳನ್ನೇ ಮರೆತಿದ್ದಾರೆ. 
ಅಂದ ಹಾಗೆ ' ಬಟವಿ' ಶಬ್ದ ಮೂಲತಃ ಹಳೆಗನ್ನಡ 
ದಿಂದ ಬಂದಿದ್ದೆ ತೆಲುಗಿನಿಂದಲೊ ? ತಿಳಿದ 
ವರು ಹೇಳಬೇಕು. 
ಶಕ್ತಿನಗರ * - ನರಸಿಂಹ ಭಟ್ಟ ಯಾಣ 


ಕಾಲ್ಪನಿಕವೆ ? 
ಜೂನ್ 89 ಸಂಚಿಕೆಯಲ್ಲಿ ಪ್ರಕಟವಾದ ಎಸ್ . 
ಕಲ್ಯಾಣಿ ಅವರ ' ಪಿಶಾಚ ಸಂಶೋಧಕರಿಗೆ ಒಂದು 
ಪ್ರಶ್ನೆ' ಕುತೂಹಲಕಾರಿಯಾಗಿತ್ತು . ಆದರೆ ಲೇಖನವು 
ಕೇವಲ ಕಾಲ್ಪನಿಕವೇ ಅಥವಾ ಸಾಧಾರವೋ 
ತಿಳಿಯಲಿಲ್ಲ . 
ಬದಿಯಡ್ಕ - ವಿ . ಶಿವರಾಮ ಭಟ್ಟ 


ಕಸೂರಿ ಮೇ 89ರ ಸಂಚಿಕೆಯಲ್ಲಿ ಈ ಕೆಳಗೆ 
ದೋಷಗಳು ಕಂಡುಬಂದಿದ್ದು ಅವು ಲೇಖನ 
ಅರ್ಥವನ್ನೇ ವಿಪರೀತಗೊಳಿಸುತ್ತವೆ. 
ಪುಟ 5ರಲ್ಲಿ , “ ಆಗ ಕಾಂಟ್‌ನನ್ನು ಸೇವಕ ಕಂ 
ಹರ್ಷೋನ್ಮಾದದಿಂದ ಕುಣಿಯ ಹತ್ತಿದ ” ಎಂದಿ 
ಅದು “ಸೇವಕನನ್ನು ಕಾಂಟ್ ಕಂಡು” ಎಂದ. 
ಬೇಕಿತ್ತು . 

ಪುಟ 6 ರಲ್ಲಿ ಎಂಟನೆ ಸಾಲಿನಲ್ಲಿ ನಾನು ಅಂದ 
ಖಂಡಿತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ” ಎಯ 
ಮಾತಿನಲ್ಲಿ “ ಅಂದು” ಅಪ್ರಸ್ತುತ . 
` ಪುಟ 19ರ ಕೊನೆಯ ವಾಕ್ಯ ಯಾವ ಅರ್ಥವನು 
ಕೊಡುವುದಿಲ್ಲ . 

ಪುಟ 30ರ ನಾಲ್ಕನೆ ಪ್ಯಾರಾದಲ್ಲಿ “ಕೋಲಂಬ : 
ನು ಹುಟ್ಟಿದುದು 1821ರಲ್ಲಿ ” ಎಂದಿದೆ. ಅರ 
1421 ಆಗಬೇಕಿತ್ತಲ್ಲವೆ? 
ಬೆಳಗಾವಿ 

- ಬಸವರಾಜ ಕುಡ 


ಹೀಗೇಕೆ? 

ಇತ್ತೀಚೆಗೆ ' ಕಸ್ತೂರಿ' ಯಲ್ಲಿ ಮುದ್ರಣದೋಷಗಳು 
ಜಾಸ್ತಿಯಾಗುತ್ತಿವೆ. ಮೇ ಸಂಚಿಕೆಯಲ್ಲಿ ಪ್ರಕಟಿಚಿತ 
ನನ್ನ ಲೇಖನ ' ಮಧುಕೋಶ' ದಲ್ಲಿ “ಹೊಯಿಗೆ 
ಯನ್ನು ಸಿಮೆಂಟು... ” ಎಂದು ಮುದ್ರಿಸುವ ಬದಲು 
“ ಹೊಲಿಗೆಯನ್ನು ... ” ( ಪುಟ 100) ಎಂದಾಗಿದೆ . 


( ಯಾಂತ್ರಿಕ ದೋಷಗಳಿಗಾಗಿ ಕ್ಷಮೆ ಇರಲಿ . 

- ಸಂಪಾದಕರು 


M 


ಕರಿ 


ಜುಲೈ ೧೮೯. 


ಸಂಚ : ೧೧. 


ವರ್ಷ: ೩೪ 


ನಿಷ್ಕಾಮಧ್ಯಾನ 


ಶ್ರೀವಿಶ್ವೇಶತೀರ್ಥ ಶ್ರೀಪಾದಂಗಳು 
(ಅವರು ಬರೆದ ' ಗೀತಾಸಾರೋದ್ದಾರದಿಂದ) 


ನಾನು ನಿನ್ನಂತಹ ಸಾಧಾರಣ ರಾಜನಿಂದ 
ಏನನ್ನು ಬಯಸಿ ಪಡೆಯಲಿ? ” ಎಂದು ರಾಜನ 
ಪ್ರಾರ್ಥನೆಯನ್ನು ತಳ್ಳಿಹಾಕಿ ತನ್ನಿಂದಲೇ 
ಏನಾದರೂ ಕೇಳಿ ಪಡೆಯುವಂತೆ ಪ್ರತಿ ಆಹ್ವಾನ 
ವನ್ನು ಆ ಋಷಿಯು ರಾಜನಿಗೆ ನೀಡುವನು . 


ಒಬ್ಬ ಋಷಿಯು ಅನೇಕ ವರ್ಷಗಳಿಂದ ದೇವಿ 
ಯನ್ನು ಆರಾಧಿಸಿದನು. ದೇವಿಯು ಪ್ರತ್ಯಕ್ಷಳಾಗಿ 
ಅವನು - ಬಯಸಿದ ಪುರುಷಾರ್ಥಗಳನ್ನಲ್ಲ 
ಕೊಡಲು ಸಿದ್ದಳಾದಳು. “ ಸ್ವರ್ಗವನ್ನು 
ಕೊಡಲೇ , ಮಾನುಷ - ಪ್ರಪಂಚದ ಸಕಲ 
ಭೋಗ ವೈಭವಗಳನ್ನು ನೀಡಲೇ ? ” ಎಂದು 
ದೇವಿಯು ಕೇಳಲು ಈ ಋಷಿಯು ಅವೆಲ್ಲ 
ವನ್ನೂ ನಿರಾಕರಿಸಿದನು. “ ದೇವಿ, ನನಗೆ ಸ್ವರ್ಗ - 
ವಾಗಲೀ ಪ್ರಾಪಂಚಿಕ ಭೋಗವಾಗಲೀ 
ಯಾವುದೂ ಬೇಡ. ಭಗವಂತನನ್ನು ಅಖಂಡ 
ಭಕ್ತಿಯಿಂದ ನಿರಂತರವಾಗಿ ಧ್ಯಾನಿಸುವುದು 
ನನಗೆ ಬೇಕಾಗಿದೆ. ಈ ಸಾಧನ ಶರೀರದಿಂದ 
ನನ್ನ ಈ ತಪಸ್ಯೆಯು ನಿರಾತಂಕವಾಗಿ ನಡೆ 
ಯುವಂತ ನೀನು ಅನುಗ್ರಹಿಸು” ಎಂದು ಆ 
ಋಷಿಯು ಬೇಡುತ್ತಾನೆ. ದೇವಿಯ ಅನುಗ್ರಹ 
ದಿಂದ ಈ ನಿಷ್ಕಾಮಧ್ಯಾನ ನಿರಾಬಾಧವಾಗಿ 
ಸಾಗಿತು . ಇಕಾ ಕು ರಾಜನು ಒಮ್ಮೆ ಆ ಕಡೆಗೆ 
ಬರುತ್ತಾನೆ. ತನ್ನಿಂದ ಏನಾದರೂ ಪಡೆಯಲು 
ರಾಜನು ಆ ಋಷಿಯನ್ನು ಒತ್ತಾಯಪಡಿಸು 
ತಾನೆ. “ದೇವರಿಂದಲೂ ಏನನ್ನೂ ಬಯಸದ 


ಕ್ಷತ್ರಿಯನಾದುದರಿಂದ ಆ ಬ್ರಾಹ್ಮಣನಲ್ಲಿ 
ಯಾವುದನ್ನಾದರೂ ಬೇಡಿ ಪಡೆಯಲು 
ಇಕ್ಷಾಕು ಮೊದಲು ಸಂಕೋಚಗೊಂಡರೂ 
ನಂತರ ಅವನ ಆ ವರೆಗಿನ ತಪಸ್ಸಿನ ಫಲವನ್ನೇ 
ನೀಡುವಂತೆ ಕೇಳುವನು . ಎಂತಹ ಭಯಂಕರ 
ವಾದ ಬೇಡಿಕೆ ? ತನ್ನ ಇಡೀ ಜೀವನದ ಸಿದ್ದಿ 
ಸಾಧನೆಗಳನ್ನೆಲ್ಲ ನೀಡುವುದೆಂಬುದು ಎಂತಹ 
ಕಲ್ಪನಾತೀತವಾದ ವಿಚಾರ ! ಋಷಿಯು ಒಂದು 
ಕಣ ಸಂಕೋಚದಿಂದ ಹಿಂದು ಮುಂದು 
ನೋಡಿದನು . ನಂತರ ತನ್ನ ತಪಸ್ಸಿನ ಅರ್ಧ 
ಫಲವನ್ನು ನೀಡುವುದಾಗಿ ಸಾರಿ , ಮರುಕ್ಷಣ 
ದಲ್ಲಿಯೇ ರಾಜನ ಬೇಡಿಕೆಯಂತೆ ತನ್ನ 
ತಪಸ್ಸಿನ ಪೂರ್ಣ ಫಲವನ್ನೇ ಈಗಲೇ ಧಾರೆ 
ಎರೆಯುವುದಾಗಿ ಧೀರಭಾವದಿಂದ ಘೋಷಿ 


ಜುಲೈ 1989 


ಸಿದನು . ತ್ಯಾಗದ ಮಹಾ ಮೇರುವಿನಂತಿರುವ 

ಫಲವನ್ನು ಸ್ವೀಕರಿಸಲೊಲ್ಲದ ಈ ರಾಜ ಮತ್ತು 
ಋಷಿಯ ಈ ಕೃತಿಯನ್ನು ಕಂಡು ರಾಜನು ವಿಚ ಅದನ್ನು ಸ್ವೀಕರಿಸಲೇಬೇಕೆಂದು ಆಗ್ರಹಿಸುವ ಆ 
ಲಿತನಾದನು. ತಾನು ಒಪ್ಪಿಕೊಂಡಂತೆ 

ತ್ಯಾಗಮೂರ್ತಿಯಾದ ಮಹರ್ಷಿ ಇವರಿಬ್ಬರ 
ಋಷಿಯುನೀಡುವ ಈ ಮಹಾಫಲವನ್ನು ಸ್ವೀಕ 

ತಿಕ್ಕಾಟವನ್ನು ಪರಿಹರಿಸಲು ದೇವತೆಗಳೇ ಅಲ್ಲಿ 
ರಿಸಲು ಆತನು ಹಿಂಜರಿಯುತ್ತ ಈ ತಪಸ್ಸಿನ ಉಪಸ್ಥಿತರಾಗುವರು. ಮಹಾಭಾರತದ ಜಾಪ 
ಫಲದ ವಿಸ್ತಾರವಷ್ಟೆಂಬುದನ್ನು ಕೇಳುವನು . ಕೋಪಾಖ್ಯಾನದಲ್ಲಿ ಈ ಕಥೆಯನ್ನು ಬಹು 
“ ತಪಸ್ಸಿನ ಫಲವನ್ನು ನೀಡಬೇಕೆಂದು ನೀನು ಸುಂದರವಾಗಿ ವರ್ಣಿಸಿದ್ದಾರೆ. 
ಕೇಳಿದ್ದಿ , ನಾನು ನೀಡಿದ್ದೇನೆ. ತಪಸ್ಸಿನ ಫಲ . ನಿಷ್ಕಾಮಧ್ಯಾನದ ಜ್ವಲಂತ ನಿದರ್ಶನವಾಗಿ 
ಏನು ಮತ್ತು ಎಷ್ಟು ಎಂಬುದನ್ನು ನಾನು ತಿಳಿ ಈ ಋಷಿಯನ್ನು ಅಲ್ಲಿ ಚಿತ್ರಿಸಲಾಗಿದೆ. ತಾನು 
ದಿಲ್ಲ . ಯಾವ ಫಲಾಪೇಕ್ಷೆಯೂ ಇಲ್ಲದೆ ನಾನು 

ಜೀವನವಿಡೀ ನಡೆಸಿದ ಧ್ಯಾನದ ಫಲವನ್ನೇ 
ಈ ತಪಸ್ಸನ್ನು ಆಚರಿಸುವಾಗ ನಿನಗೆ ಆ ಫಲ ತಾನು ಅರಿಯದ ಮತ್ತು ತನ್ನ ಜೀವನದ ಸಿದ್ದಿ 
ವನ್ನು ಹೇಗೆ ಅರುಹಲಿ ? ” ಎಂದು ಋಷಿಯು ಸರ್ವಸ್ವವನ್ನೇ ನಿಃಸಂಕೋಚಭಾವದಿಂದ ತ್ಯಾಗ 
ಕೇಳುವನು . “ ಫಲದ ಸ್ವರೂಪವನ್ನೂ ಪರಿಮಿತಿ 

ಮಾಡಿದ ಆ ಋಷಿಯ ನಿಷ್ಕಾಮ ವೃತ್ತಿಯು 
ಯನ್ನೂ ತಿಳಿಯದ ನಾನು ಅದನ್ನು ಹೇಗೆ ಸ್ವೀಕ 

ಆಶ್ಚರ್ಯಕರವಾಗಿದೆ. ನಿಷ್ಕಾಮ ಕರ್ಮ 
ರಿಸಲಿ ? ” ಎಂದು ಇಕ್ಷಾಕುವು ಆ ದಾನವನ್ನು 

ಯೋಗದ ಅನಂತರದಲ್ಲಿ ಮಹಾಪ್ರಯತ್ನಗ 
ನಿರಾಕರಿಸುವನು . ಮೊದಲು ಕೊಟ್ಟ ಮಾತಿ . ಳಿಂದ ಇಂತಹ ಕಾಮನಾರಹಿತವಾದ ಧ್ಯಾನ 
ನಂತೆ ಆ ದಾನವನ್ನು ಸ್ವೀಕರಿಸಲೇಬೇಕೆಂದು ಯೋಗದ ಅವಸ್ಥೆಯನ್ನು ತಲುಪಲು ಸಾಧಕನು 
ಋಷಿಯೂ ಪಟ್ಟು ಹಿಡಿಯುವನು . ಹೀಗೆ ಆ ಪ್ರಯತ್ನಿಸಬೇಕು. 


ಮುಖಪುಟದ ಗಮಾಲಾ ಚಿತ್ರ 

ರಾಗ ಮೇಘ ( ಮಲ್ಲಾರ) 
ಸಂಗೀತಕಲಾವಿದನು ಶೃಂಗಾರ, ಶಾಂತ , ಕರುಣ ಮೊದಲಾದ ರಸಗಳನ್ನು ರಾಗಗಳಲ್ಲಿ ನಿರೂಪಿಸಿ 
ದರೆ , ಚಿತ್ರಕಲಾವಿದನು ಆ ರಾಗಗಳ ಭಾವಗಳನ್ನು ಬಣ್ಣಗಳಲ್ಲಿ ಸಂಕೇತಗಳಿಂದ ಚಿತ್ರಿಸುವ ಒಂದೊಂದು 
ರಾಗಕ್ಕೂ ಒಂದೋ ಹಲವೋ ಸಂಕೇತಗಳು , ತೋಡಿರಾಗದಲ್ಲಿ ಚಿಗರೆ , ಮೇಘ; ಮಿಯಾಮಲಾರದಲ್ಲಿ 
ನವಿಲು ಹೀಗೆ ಬೇರೆ ಬೇರೆ ರಾಗರಾಗಿಣಿಗಳ ಚಿತ್ರಗಳಲ್ಲಿ ಪಶು- ಪಕ್ಷಿಗಳು , ರಾಜರಾಣಿಯರು. 
ದೂತಿಯರು, ನಾಯಕ ನಾಯಕಿಯರು ಅಲ್ಲದೆ ರಾಧಾಕೃಷ್ಣ ಗೋಪಿಯರು ಚಿತ್ರಿತರಾಗಿರುವರು. ಈ 
ರಾಗರಸಗಳ ಅಭಿವ್ಯಕ್ತಿಗಾಗಿ ಬೇರೆ ಬೇರೆ ವ್ಯಕ್ತಿ , ರೂಪ, ಹಾವಭಾವ, ಹಿನ್ನೆಲೆ ಹಾಗೂ ಬಣ್ಣಗಳನ್ನು 
ಬಳಸುವುದುಂಟು . 

ರಾಗಗಳಲ್ಲಿ ಕೆಲವು ಸಮಯ ಮತ್ತು ಋತುಗಳಿಗೆ ಸಂಬಂಧಿಸಿರುತ್ತವೆ. ಮೇಘರಾಗವು ವರ್ಷಾಕಾಲದ 
ರಾಗ, ಮೇಘ ಮತ್ತು ಮೇಘ ಮಲ್ಲಾರಗಳಲ್ಲಿ ಬಹಳಷ್ಟು ಸಾಮ್ಯವಿದೆಯೆಂದೂ ವ್ಯತ್ಯಾಸ ಅಷ್ಟಿಲ್ಲವೆಂದೂ 
ವಿದ್ವಾಂಸರ ಮತ. ಮೇಘ ರಾಗದ ಆರೋಹ ಅವರೋಹಗಳು ಸಾರಂಗ ರಾಗದಂತೆ ಇದ್ದರೂ ವಾದಿ 
ಸಂವಾದಿ ಸ್ವರಗಳ ವ್ಯತ್ಯಾಸದಿಂದ ಹಾಗೂ ಕಲಾವಿದನ ಕೌಶಲದಿಂದ ಮೇಘರಾಗದ ಸ್ವರೂಪವು ಅಭಿ 
ವ್ಯಕ್ತವಾಗುವುದು . ದೀಪಕ ರಾಗ ಹಾಡಿ ದೀಪ ಬೆಳಗಿಸಬಹುದೆಂಬುದು, ಮೇಘ ಮತ್ತು ಮೇಘ ಮಲ್ಲಾರ 
ರಾಗಗಳನ್ನು ಹಾಡಿ ಮಳೆಗರೆಸಬಹುದೆಂಬುದು ಆ ರಾಗಗಳ ಸತ್ವ - ಮಹತ್ವಗಳ ಬಗ್ಗೆ ಕೇಳಿ ಬರುವ ಕಥೆ 
ಗಳಿಗೆ ಅವಕಾಶ ನೀಡಿದೆ . 
ಮೇಘರಾಗದ ಬಣ್ಣನೆಯ ಒಂದು ಶ್ಲೋಕ ಹೀಗಿದೆ. 

ನೀಲೋತ್ಪಲಾಭವಪುರಿಂದು ಸಮಾನಶೀಲಃ 
ಪೀತಾಂಬರಸ್ತಷಿತ ಚಾತಕ ಯಾಚ್ಯಮಾನಃ! 
ಪೀಯೂಷ ಮಂದಹಸಿತೋದ್ರುವ ಮಧ್ಯವರ್ತಿ 
ವೀರೇಷು ರಾಜತಿ ಯುವಾಕಿಲ ಮೇಘರಾಗಃll 

- ಪ್ರಿಯಂವದ' 


ಕಸ್ತೂರಿ 


ಪ್ರಾಚೀನ 
ಕನ್ನಡ ಕವಿಗಳು ಕಂಡ 


ವರ್ಷಾ 


ಪ್ರಹ್ಲಾದ 


ವರ್ಷಾಋತುವಿನ ಆಗಮನವು ಬುವಿಗೆಲ್ಲ ಹರ್ಷದಾಯಕ. 
ಆಗ ಭೂದೇವಿಯು ಸಸ್ಯಶಾಮಲೆಯಾಗಿ ಕಣ್ಮನಕ್ಕೆ ಸಂತಸವನ್ನೀಯುವಳು . 
ಆಕಾಶದಲ್ಲಿ ಮೋಡ ಮಿಂಚು ಗುಡುಗುಗಳ ಸಂಭ್ರಮ ಹೆಚ್ಚುವುದು . 
ಕವಿಯ ಕಲ್ಪನೆ ಗರಿಗೆದರುವುದು. 
ವರ್ಷಾಕಾಲ ಪ್ರಾರಂಭವಾಗುತ್ತಲೇ ಹಂಸಗಳು ಅಧ್ರಮಾರ್ಗದಿಂದ 
ಸ್ವಸ್ಥಾನಕ್ಕೆ ತೆರಳುವವು. 
ನಭಸ್ಥಳವು ಕಾರ್ಮೋಡಗಳ ಬೀಡಾಗುವುದು. ನವಿಲುಗಳು 
ನರ್ತಿಸತೊಡಗುವುವು. ಶ್ರೀಧೇನು ಅಮೃತಧಾರೆ ಕರೆದಂತೆ 
ಗಗನವು ಭೋರ್‌ಭೋರೆಂದು ಮಳೆಗರೆವುದು, ತಟಿಲ್ಲತೆ ಲಾಸ್ಯ 
ಲೀಲೆಯನ್ನು ಮೆರೆವುದು, ಇಂದ್ರಚಾಪವು ಆಕಾಶದಲ್ಲಿ 
ಥಳಥಳಿಸುವುದು, ಮೋಡಗಳ ಮರೆಯಲ್ಲಿ ಭೇರಿ ಗಭೀರ ರವ 
ಕೇಳುವುದು, ವಿರಹಿಗಳ ಕಾತರ ಹೆಚ್ಚುವುದು, ಧರಣೀ 
ವಲ್ಲಭೆಯು ಮೇಘದಾಗಮನದಿಂದ ಹರ್ಷಿಸುವಳು. 
ಹಗಲಿರುಳೆನ್ನದೆ ಸುರಿವ ಮಳೆಯು ಕೆರೆಕಾಲುವೆಗಳನ್ನು 
ತುಂಬಿ ಹಳ್ಳನದಿಗಳಲ್ಲಿ ಪ್ರವಾಹವನ್ನು ಹೆಚ್ಚಿಸುವುದು . ಮಳೆಗಾಲದ 
ಸೊಬಗನ್ನು ಕವಿಗಳು ಹೀಗೆ ತುಂಬ ಸಂಭ್ರಮದಿಂದ ಬಗೆ ಬಗೆ 
ಯಾಗಿ , ಸುಂದರವಾಗಿ ಬಣ್ಣಿಸಿರುವರು. ಕನ್ನಡದ ಪ್ರಾಚೀನ ಕವಿಗಳು 
ವರ್ಷಾಋತುವಿನ ವರ್ಣನೆ ಮಾಡಿದುದನ್ನು ಕಾವ್ಯಸಾರ , ಸೂಕ್ತಿ- 
ಸುಧಾರ್ಣವಕಾರರು ಸಂಗ್ರಹಿಸಿರುವರು. 
ಆ ಗ್ರಂಥಗಳ ನೆರವಿನಿಂದ ವರ್ಷಾಋತುವಿನ ವರ್ಣನೆಯು ಕೆಲ 
ಶ್ಲೋಕಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. 


ಜುಲೈ 1989 


ಬೆಟ್ಟದತೋಳನಿಂಬರಿದು ಸಾರ್ದುವು ಬೇಡರಪಳ್ಳಿ ಕಾಗೆಗೂ 
ಡಿಟ್ಟುವು ತತ್ತಿಯಿಕ್ಕಿದುವುಪೋದಗೆ ಮೇಲ್ಕವಲಲ್ಲಿ ಹಂಸೆಗಳ್ | 
ತೊಟ್ಟನೆ ಪಾರಿಸೋದವು ಜಲಾಶಯದಿಂ ಮರದಿಂ ಮರಕ್ಕೆ ಧಿಂ 
ಕಿಟ್ಟು ಕಳಾಪಿ ಕೇಗಿದುವು ಚಾದಗೆಯೇರಿದುವುವಧ್ರಮಾರ್ಗಮಂ|| 

-ಸೂಕ್ತಿಸುಧಾರ್ಣವಂ 
ಒಟ್ಟಿದ ವಾರಿದೇರುಗಳವೋಲ್ ಕೆಲವೊಪ್ಪಿಗೆ ದೂರಭಾಗದೊಳ್ | 
ಕಟ್ಟಿದ ಗಂಧವಾರಣದವೋಲ್ ಕೆಲವೊಪ್ಪಿರ ತಳ ಕರ್ಪೂಡಂ 
ಬಟ್ಟೆಸದದೂಳಿಗುಡಿವೋಲ್ ಕೆಲವೊಪ್ಪಿಗೆ ನೀರದಂಗಳೊಂ 
ದಿಟ್ಟಳಮೊಪ್ಪಿದತ್ತು ಮಳೆಗಾಲದ ಬೀಡಿನವೋಲ್ ನಭಸಳoll 

-ಸೂಕ್ತಿಸುಧಾರ್ಣವಂ 


ಮುಂಬಿಸಜೋದ್ಭವಂ ಸಮೆದನಂಬುದಮಂ ಪವಮಾನ ಧೂಮತೇ 
ಜೊಂಬುಗಳಿಂದಂಬ ನುಡಿ ತಥಮದಲ್ಲದೊಡುಂತೆ ಕಾರಕಾ 
ದಂಬಿನಿ ಮಾಳುಮೆ ಬಿರಯಿಗಂಗಜವ ವಿಜೃಂಭಮಂ ವಿಲೋ 
ಳಾಂಬಕವಾರಿಯಂ ತನುನಿದಾಘಮನುಳಿಕಾ ಪ್ರಪಂಚಮall. 

- ಚಂದ್ರಪ್ರಭ ಪುರಾಣ 


ಎಳೆಮಿಂಚಂ ತಳೆಯಿಕ್ಕಿ ಚಾದಗೆಗಳಂ ಬಿಟ್ಟೋಡಿಬಿಚ್ಚಲಿ 
ಟ್ರಳಿ ನೀಳಾಂಬುದದಿಂ ಬರಂಗದನ ಶ್ರೀಧೇನುವಂಕೋಮಳಾ 
ಮಳ ದೀರ್ಘಾಮೃತಧಾರೆಗಳ ಸುರಿಯೆ ಭೋರ್‌ಭೋರೆಂಬಿನಂಶಕ್ರಚಾ 
ಪಲತಾದಾಮಕದಿಂದ ಕಟ್ಟಿಕರೆದಂ ಕಾರೆಂಬ ಗೋಪಾಲಕಂ|| 

-ಸೂಕ್ತಿಸುಧಾರ್ಣವಂ 
ಜಳನಿಧಿಯೊಳ್ ಮುಗಿಲ್ ಸಲಿಲಮಂ ಮೊಗೆದರು ರುವಲ್ಲಿ ಬಾಡಬಾ 
ನಳನನು ನುಂಗಲ್ಲಂತದುದರಾತರಮಂ ಸುಡತಾಳಲಾರದು! 
ಮಳಿಸುತಲುಂ ಭುಗಿಲ್ ಭುಗಿಲನೇಂ ಕಡುವೇಗದಿಕಾರಿದಪುದೆಂ 
ದಿಳೆಯ ಜನಾಳಿ ಬಣ್ಣಿಪೋಲು ಮಿಂಚೆಸೆದಿರ್ದುದು ಕಾರಕೊರ್ವಿನೊಳ್|| 


ರಾಗದ ಬಳ್ಳಿ ಚಾದಗೆಗೆ ಕಾಂಚನ ಚಂಚಲ ಲಾಸ್ಕತರ್ಜನಂ 
ಸೋಗನವಿಲೆ ಮೇಖಲೆ ಘನಾಗಮಲಕ್ಷ್ಮಿಗೆ ದೀಪಮಾಲೆಜಾ 
ರಾಗಮನಕ್ಕೆ ಜಂತ್ರದುರಿಯಣ್ಣ ವಿಯೋಗಿಜನಕ್ಕನಲ್ ನಭೋ 
ಭಾಗಮನೆಯ ಬಿತ್ತರಿಸಿದತ್ತು ತಟಿಲ್ಲತೆ ಲಾಸ್ಕಲೀಲೆಯಂ|| 


- ಪಂಪರಾಮಾಯಣಂ 
( ಮಲ್ಲಿನಾಥ ಪುರಾಣಂ) 


ಕಸ್ತೂರಿ 


ವಸುಧಾವಲ್ಲಭೆ ಮೇಘಕಾಲವಿಟನೋಳ್ ಸಂಭೋಗಮಂ ಮಾಡೆಬ . 
ಇಸರಂ ಪೊರ್ಕುಳಿಯಿಂದಲೇ ಪರಿದು ಸೂಸಿತ್ತಲ್ಲದಂದೆತ್ತಣಿಂ 
ಹೊಸಮುತ್ತುಂ ಕಿಸುಗಳುಂ ಕೆದರಿ ಕಣ್ಣಿಂಬಾದುವೆಂಬಂತದೇ 
ನೊಸದೊಪ್ಪಿರ್ದುವೋ ಸೂಸಿದಾಲಿವರಲುಂ ತಂದ್ರ ಗೋಪಂಗಳುಂ!! 

- ಪಂಪರಾಮಾಯಣ 


ವಾಸವಚಾಪಮೆಂಬ ಮಣಿಮಂಟಪದೊಳ್ ಮೊಳಗೆಂಬ ವಾದನಂ 
ಘೋಷಿಸೆ ಮೇಘಮೆಂಬ ತೆರೆಯಿಂದ ತಟನ್ನಟಿ ಬಂದು ನಾಟ್ಕವಿ 
ನ್ಯಾಸದೆ ಕೊಂಕಿನಿಂದು ಕುಸುಮಾಂಜಳಿಯಂ ಕುಡೆ ಮುತ್ತು ಮಾಣಿಕಂ 
ಸೂಸಿದುವೆಂಬಿನಂ ಪರೆದು ವಾಲಿವರಳುಮಿಂದ್ರ ಗೋಪಮಂ!! 

- ಅನಂತನಾಥ ಪುರಾಣ 


ಹರಿಗೋಪಾಲ ಪದಕ್ಕೆ ತೂರ್ಯಪಟು ಘೋಷಂಕೇಕಿನಾಟಕ್ಕೆ ಬಂ 
ಧುರಢಕ್ಕಾ ನಿನದಂ ವಿಯೋಗಿನಿವಹಕ್ಕಂಗೋದ್ಭವ ಜ್ವಾಲತೊ | 
ದುರ ನಾದಂ ಕಳಹಂಸಯೂಥ ಗಮನೋರೋಗಕ್ಕೆ ಭೇರಿ ಗಭೀ 
ರರವಂ ತಾನನೆ ನವ್ಯಮೇಘನಿನದಂ ಪೂಣಿತುರೋದೂಂತದೊಳ್|| 


ವಿಳಸಲ್ಲೊಲ ಪ್ರವಾಳ ಪ್ರತತಿಯಿನ ಪರಾಂಬೋಧಿ ವೀಚಿಚಯ ಕೆಂ 
ದಳಿರಿಂ ತದ್ವಾರ್ಥಿ ವೇಳಾವನ ಸಮಿತಿದವಜ್ವಾಲೆಯಿಂ ನೀಳಶೈಲಾ 
ವಳಿ ಕೈಕೊಂಡಭ್ರಮಂ ತಟ್ಟಡರ್ದವೊಲಡರ್ದತೆತ್ತಲುಂ ಬಳ್ಳಿಮಿಂಚಂ 
ತಳೆದಾಶಾಮಂಡಲಂ ಕಗ್ಗ ನಗನಿಯ ಜಳಪಿತ ಜೀಮೂತಜಾತಂ|| 


ಜಳಮಂವಾರಾಶಿಯೊಳ್ ಮೀನ್ ಬೆರಸು ಮೊಗೆತರಲ್ ಮೇಘವಾ ಬಾಳೆ ಮೀನ್ಗಳ್ 
ಪೊಳೆದಾಡುತ್ತಿರ್ದುವಾಕಾಶದೊಳೆ ನಲವಿಭಿನಾಂಜನಚಾಯೆಯಿಂ ಗೊಂ 
ದಳಿ ಸಿರ್ದಂಭೋದದಿಂದುಕ್ಕಳಿಸಿ ಪೊಳೆವ. ವಿದ್ಯುಲ್ಲತಾಜಾಳಮಾಗಳ್ 
ತಳೆದಾಶ್ಚರ್ಯಮಂ ಕಳಲೆ ಬಿಡೆ ಬಿಸಿಲಂ ಕಾರುದೊಂದಂದದಿಂದಂ|| 

- ಜಗನ್ನಾಥ ವಿಜಯ 


ಮನದನುರಾಗದಿಂ ನೆಗೆದು ನೀಡಿದ ಕಂಠಮರಲ ತುಪ್ಪಳು 
ರ್ಬ ನಿಮಿಷಮಾದ ರ್ಕಶ್ ತೆರೆದ ಚಂಚು ವಿಜೃಂಭಿಪೆರಂಕೆ ರಂಜಿಸಿ 
ತೆನೆ ನಲವೇರಿ ತೊರವನಿ ಕಣ್ಮನಿ ಮುಂಬನಿಯೆಂಬ ಕಾರ್ಮುಗಿ 
ಲ್ಯನಿಯಲಂಪಿನಿಂದ ಮಿದಿರ್ಗೊಂಡು ಕರ್ದುಂಕಿದುದು ಚಾತಕbit. 

- ಜಗನ್ನಾಥ ವಿಜಯ 


ಜುಲೈ 1989 


ಬಲ್ಬರಿ ಬಿರುಸರಿ ಪೆರ್ಮರ 
ಮಲ್ಬರಿ ತುಂತುರ್ ತುಷಾರ ಮಿಡುಕುಂಬನಿ ತಂ 
ದಲ್ ಸೋನ ನಟ ಬಡಪಮ 
ನಲ್‌ಸುರಿದುವು ಬಿಡದೆ ಮಳೆಗಳಿರುಳುಂ ಪಗಲುol 


ಕೆರೆ ಕಾಳುರದಿಂ ತೀವಿರೆ 
ಕೆರೆಗಳ ಕಡೆಗೋಡಿ ಪಳ್ಳಮಂ ಪಳ್ಳಂಗಳ್ 
ತೊರೆಯಂ ತೊರೆಗಳ್ ಬಾಂದ್ರೆ 
ಯರೆಯನನೊಲವಿಂದ ಕೂಡಲಳ್ಳುರೆ ಪಥಿಕರ್|| 


- ಜಗನ್ನಾಥ ವಿಜಯ 


10 . 


ಕಸ್ತೂರಿ 


ನವನೀಳಾಂಬೋಧವಂಭೋದದಿನೆರಗುವ ಧಾರಾಳಿ ಧಾರಾಳಿಗಳ್ ಸೂ 
ಸುವಿನಂ ತಳೊಯ್ಯ ಜಂಝಾನಿಳನನಿಳನಿನಾಮೋದಮಂ ಪೇರಿಪೂವೇ . 
ರುವ ಕುಂದಂ ಕುಂದದೊಳ್ ತಳಿಗಳಳಿಗಳಂ ಪಣ್ಣಳಿಂ ಗೆಲ ಜಂಬೂ 
ನಿವಹೆಂ ಚೆಲ್ಲಾಗೆ ಚೆಲ್ವಾದುದು ಚಟುಲತಟಿಜ್ಜಾಲವಂಬೋಧಕಾಲಂ|| 


ತಳರ್ದಾತ್ಮಾಲಯದಿಂದಿರುಳ್ ಸುಳಿವಜಾರಯ ವಕೇಂದುವಂ 
ಚಳವಿದ್ಯುನ್ನಯನಾವಲೋಕನದೆ ಕಂಡನ್ಯಾಯಮಾಝೇ ವಿಯ 
ತಳ ಚೂಡಾಮಣಿ ಚಂದ್ರನೇಂ ಕರೆದನೀ ವರ್ಷಾಂಬುವಂ ಕೂಡೆ ಭೂ 
ವಳಯಕ್ಕೆಂದುಲಿವಂತದೇಂ ಮೊಳಗಿತೋ ಮೇಘಂ ನಿಶೀಥಂಗಳೊಳ್|| 


ಸುರಗೋಪಂಗಳುಮಾಲಿಕಲ್ಲು ಮೇಳವುಲ್ಲುಂ ಕೆಂಪಿನಿಂಬೆಳ್ಳಿನಿಂ 
ಹರಿತಚ್ಛಾಯೆಯಿನಲ್ಲಿ ಗಲ್ಲಿಗಸುಗುಂ ಮಾಣಿಕ್ಯದಿಂ ಮುತ್ತಿನಿಂ 
ಗರುಡೋದ್ದಾರದ ಪಚ್ಚೆಯಿಂ ಸಮೆದ ನಾನಾ ಭೂಷಣಾನೀಕಮಂ 
ಧರಣೀವಲ್ಲಭೆಗಂಬುದಾಗಮ ವಿಟಂ ಕೈಗೆಲ್ಕದೊಂದಂದದಿಂ!! 


ಅವಿಲಾಶಾಂಬರಮಪ್ರಸನ್ನ ದಿವಮಸ್ಪಷ್ಟಾಧ್ವಮಸ್ವಚ್ಛತೋ 
ಯವನುದ್ಯೋಗ ಜನೋಘಮಸ್ತದವಮಸ್ಕರಾಬ್ಬಮಶ್ನಷ್ಟಕ್ಕೆ 
ರವಮಕ್ರೀಡಿತ ಹಂಸಮಸ್ಸುರಿತ ಚಂದ್ರಾದಿತ್ಯಮಶಿಷ್ಠಕೋ 
ಕವಯೂ ನಾಲ್ವಗಮಸ್ವರಾನ್ಯಗೃತ ಮಂದೊಪ್ಪಿರ್ದುದಭಾಗಮಂ 


- ಜಗನ್ನಾಥವಿಜಯ 


ಜುಲೈ 1989 


1 


ಕವಿ ಚೆನ್ನವೀರ ಕಣವಿ ಸಂದರ್ಶನ 


ಆಂಬೆಳಕಿನಂಗಳದಿ 
ಹೊಂಬೆಳಕು ಹರಿದಾಗ. . 


ಕವಿ ಶ್ರೀ ಚೆನ್ನವೀರ ಕಣವಿಯವರ ಮನ ' ಚೆಂಬೆ ವಿಸ್ತಾರಗೊಳ್ಳುತ್ತ ವಾಸ್ತವದ ಅರಿವಿನ ಬೆಳಕಿನಲ್ಲಿ 
ಳಕು' ಸಮೀಪಿಸಿದಾಗ ವೈಶಾಖದ ಸಂಜೆಯ ಅವರ ಕಾವ್ಯ ಸಂಭವಿಸುತ್ತದೆ. ಯಾವುದೇ ಒಂದು 
ಹೊಂಬೆಳಕು . ಬಿಸಿಲಿನ ಪ್ರಖರತೆಯ ಮಧ್ಯದಲ್ಲೂ ಸಿದ್ಧಾಂತಕ್ಕೆ ಜೋತು ಬೀಳದೆ ತನ್ನ ಅಭಿರುಚಿ 
ಸಂಜೆ ಉದಾಸವಾಗಿರಲಿಲ್ಲ , ಪ್ರಫುಲ್ಲಿತವಾಗಿತ್ತು . ಹಾಗೂ ಕಾವ್ಯಪ್ರಜ್ಞೆಯನ್ನು ಸದಾ ಜಾಗ್ರತವಾಗಿರಿಸಿ 
ಅಲ್ಲಿಯ ಪರಿಸರವೇ ಹಾಗೆ! ಸುಂದರ ಕೂಂಡು ಅವರು ಮುಂದುವರೆಯುತ್ತಾರೆ. 
ಹೂದೋಟದ ಮಧ್ಯೆ ಅವರ ಮನೆಯಿದೆ. ಬಾಗಿಲು ಪರಂಪರೆ ಹಾಗೂ ವಾಸ ಎಕತೆಯ ಅರಿವನು ತಮ್ಮ 
ತೆರೆದಾಗ ಕಣವಿಯವರ ತರದ ಹೃದಯದ ಸ್ವಾಗತ 
ಕಾದಿತ್ತು . ಒಳಗೆ ಬನ್ನಿ ” ಎಂದು ಹೇಳುವಾಗ , 3 

ವ್ಯಕ್ತಿತ್ವದಲ್ಲಿ ಕರಗಿಸಿಕೊಂಡು ಅವರು ಕಾವ್ಯಕೃಷಿಗೆ 

ಗ : ತೊಡಗುತ್ತಾರೆ. ಸೂಕ್ಷ್ಮ ಅಂತಃಪ್ರಜ್ಞೆಯ 
ಕಣ್ಣಂಚಿನಲ್ಲೂ ತುಳುಕುವ ಮೃದು ಮಾತು; 
ನಿರ್ಮಲ ಅಂತಃಕರಣ ಸೂಸುವ ಮುಗುಳು ನಗೆ. 

ಅಭಿವ್ಯಕ್ತಿಯೇ ಅವರ ಕಾವ್ಯವಾಗುತ್ತದೆ. ಅನುಭವ, 
ಒಳಗೆ ಕಾಲಿಟ್ಟಾಗ ಭಯ ಸಂಕೋಚಗಳು ಮಾಯ 

ವೈಚಾರಿಕತೆಗಳ ಸಮ್ಮಿಳಿತದ ರಸಸಿದ್ದಿಯ , 
ವಾಗಿ ಕವಿ ನಮ್ಮವರಾಗಿ ಬಿಡುತ್ತಾರೆ, ಹಾಗೆಯೇ 

ಅನುಭೂತಿಯ ಅಭಿವ್ಯಕ್ತಿಯಲ್ಲಿ ಅವರ ಕಾವ್ಯಕ್ಕೆ 
' ಚೆಂಬೆಳಕು ' ನಮ್ಮದಾಗುತ್ತದೆ, 

'ಜೀವಂತ ಗತಿ' ಪ್ರಾಪ್ತವಾಗುತ್ತದೆ. ಅಂತೆಯೇ 

ಅವರು ಪ್ರತಿಭಾಶಾಲಿ ಕವಿ, ಅಂಥವರು ಮಾತ್ರ 
ಪ್ರಾರಂಭದಿಂದಲೂ ಪ್ರಥಮ ದರ್ಜೆಯ ಕವಿ 
ಯಾಗಿ ಕಾಣಿಸಿಕೊಂಡು, ಆಧುನಿಕ ಕನ್ನಡ ಕಾವ್ಯ 

ಪರಂಪರೆಗಳ ಬದಲಾವಣೆಗಳೊಂದಿಗೆ ಕಾವ್ಯ ಗುಣ 
ಲೋಕದ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿ ಮುನ್ನ 

ವನ್ನು ಕಾಪಾಡಿಕೊಂಡು ಬರುತ್ತಾರೆ. 
ಡದ ಕಣವಿಯವರು ಈಗ ಅರವತ್ತು ದಾಟಿದಾರೆ. ರಾಜಕೀಯಮಯವಾದ : ಇಂದಿನ ಸ್ಥಿತಿಗತಿ , 
ನವೋದಯದ ಮಣ್ಣಿನಲ್ಲಿ ಮೊಳಕೆಯೊಡದ ಅವರ ಕುಸಿಯುತ್ತಿರುವ ಮೌಲ್ಯಗಳಿಂದ ನೈತಿಕತೆಯನ್ನೇ 
ಕಾವ್ಯ , ನವ್ಯದ ಗುಣಗಳನ್ನು ಒಪ್ಪಿಕೊಂಡು ಕಳೆದುಕೊಂಡು ರೋಗ್ರಸ್ತವಾದ ವ್ಯವಸ್ಥೆಗೆ ಕಣವಿ 
ಹೊಸಕಾಲದ ಹೊಸ ಅನುಭ 

ಯವರ ವ್ಯಂಗ್ಯ ವಿಡಂಬನೆ 
ವದ ಸಮಗ್ರ ಶೋಧನೆಯಲ್ಲಿ 

ಗಳು ಚುಚ್ಚು ಮದ್ದಿನ ಹಾಗೆ 
ನಿರತವಾಗಿ ಪರಿವರ್ತನೆ 

ಯಾವಾಗಲೂ ಆರೋಗ್ಯ 
ಯನ್ನು ಕಂಡುಕೊಳ್ಳುತ್ತಲೇ 

ಕರ . ಅವು ಯಾರನ್ನೂ ಘಾಸಿ 
ಬಂದಿದೆ. ಹಾಗೆಂದೇ ಕಣವಿ 

ಗೊಳಿಸುವುದಿಲ್ಲ . ಅವರ 
ಯವರು ಸಮನ್ವಯಶೀಲ 

ಕಾವ್ಯದ ವ್ಯಂಜಕ ಗುಣವೇ 
ಕವಿ. ಸಮನ್ವಯಶೀಲತೆ 

ಅಂಥದು. ಅವರ ಭಾಷೆ 
ಅವರ ಕಾವ್ಯದ ಮಿತಿಯಲ್ಲ. 

ನಯವಾಗಿದ್ದಂತ ಸತ್ವಶಾಲಿ 
ಅದು ವ್ಯಕ್ತವಾಗುವುದು 

ಯಾಗಿದೆ; ಸಹಜವಾಗಿದ್ದಂತೆ 
ಅದರ ಗತಿ ಶೀಲತೆಯಲ್ಲಿ. 

ಚೇತೋಹಾರಿಯೂ ಆಗಿದೆ. 
ಅವರಲ್ಲಿರುವ ' ಚಿರಂತನ 

ಕಣವಿಯವರ ವ್ಯಕ್ತಿತ್ವವೂ 
ದಾಹದ ನಿರಂತರ ಪ್ರಕ್ರಿಯ 

ಅವರ ಕಾವ್ಯಕ್ಕಿಂತ ಭಿನ್ನ 
ಕಾವ್ಯವಾಗಿ ಪ್ರಕಟಗೊಳ್ಳು 

ವಾದುದೇನಲ್ಲ . 
ತದೆ. . 

ಇಂದಿನ ಬೌದ್ಧಿಕ ಜಗತ್ತು 
ಸ್ನೇಹ, ಪ್ರೀತಿ, ಮಾನವೀ 

ಹಾಗೂ ಕನ್ನಡ ಕಾವ್ಯ ಪರಿಸರ 
ಯತ, ಮಾರ್ದವತೆ , ನಿಸರ್ಗ 

ವನ್ನು ಹಿನ್ನೆಲೆಯಾಗಿಟ್ಟು, 
ಪ್ರಿಯತ, ಅನುಭಾವಿಕತೆ , 

ಕೊಂಡು ಅವರ ಜೊತೆ 
ಮೌಲ್ಯಪ್ರಜೆಗಳೆಲ್ಲವನ್ನೂ 

ಮಾತಿಗಿಳಿದಾಗ ಹೊಮ್ಮಿದ 
ಉಳಿಸಿಕೊಳ್ಳುತ್ತಲೇ ಅವರ 

ವಿಚಾರಗಳು : ಮನನೀಯ 
ಆಸಕ್ತಿಗಳು ಹೆಚ್ಚು ಹೆಚ್ಚು 

ವಾಗಿದ್ದವು. 


ಕಸೂರಿ 


ತೀರಿ? 


ಗಳು ನನ್ನಂಥವರನ್ನು ಕಾಡಲಿಲ್ಲ . ಮನ್ವಂತರ 
ಕಾಲವನ್ನು ದಾಟಿ ಬಂದ ಮೇಲೂ ಸ್ನೇಹ, 
ಪ್ರೀತಿ, ಮಾನವೀಯತೆ, ಮೌಲ್ಯ ಪ್ರಜ್ಞೆಗಳನ್ನು 
ನಾವು ಜತನವಾಗಿ ಕಾಪಾಡಿಕೊಂಡಿದ್ದೇವೆಂದೇ 
ಹೇಳಬಹುದು. 

ಪ್ರಶ್ನೆ : ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 
ಪ್ರಶ್ನೆ : ನವೋದಯ ಕಾವ್ಯಪರಿಸರದ ಹಿನ್ನೆಲೆ 

ಇಂದಿನ ಲೇಖಕ ನಿಜವಾದ ಅರ್ಥದಲ್ಲಿ 
ಯಲ್ಲಿ ಕಾವ್ಯಕೃಷಿಗೆ ತೊಡಗಿ, ಕನ್ನಡದ ಮಹ - 

ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದಾ 
ತ್ವದ ಹಾಗೂ ಪ್ರಜ್ಞಾವಂತ ಕವಿಯಾಗಿ ಉಳಿದ 

ನೆಯೇ ? ವೈಯಕ್ತಿವಾಗಿ ನಿಮ್ಮ ಅಭಿವ್ಯಕ್ತಿ 
ನೀವು ಇತ್ತೀಚಿನ ಕಾವ್ಯಗಳನ್ನು ಹೇಗೆ ಗ್ರಹಿಸು 

ಸ್ವಾತಂತ್ರಕ್ಕೆ ಎಂದಾದರೂ ಕುತ್ತು ಬಂದೊದ 

ಗಿದೆಯೆ ? 
ಉತ್ತರ: ಇತ್ತೀಚಿನ ಕಾವ್ಯ ಎಂದು ಕರೆ 

ಉತ್ತರ: ಹಾಗೆ ನೋಡಿದರೆ ಪ್ರಜಾಪ್ರಭುತ್ವ 
ದಾಗಲೂ ಕನ್ನಡ ಕಾವ್ಯದ ಒಟ್ಟು ಪರಂಪರೆಯ 

ದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ 
ಹಿನ್ನೆಲೆಯಲ್ಲಿಯೇ ಅದು ಮೂಡಿಬಂದದ್ದು 

ಬಾರದು . ಆದರೆ ನಮ್ಮ ಜೀವನ ರಾಜಕೀಯ 
ಎಂಬುದನ್ನು ಮರೆಯಬಾರದು. ಪರಂಪರೆಯ 

ಮಯವಾಗಿಬಿಟ್ಟಿರುವುದರಿಂದ ಜಾತಿ , 
ಸಾರವನ್ನು ಹೀರಿಕೊಂಡು ಸಮಕಾಲೀನ ಪ್ರಜ್ಞೆ 

ಧರ್ಮ, ನೈತಿಕತೆ , ರಾಷ್ಟ್ರೀಯತೆ ಇತ್ಯಾದಿಗಳ 
ಯಿಂದ ಹೊಸತನ್ನು ನೀಡಬಲ್ಲ ಕಾವ್ಯ ನನಗೆ 

ನವದಲ್ಲಿ ಅದಕ್ಕೆ ಆಗಾಗ ಆತಂಕ ಒದಗಿ 
ಗಮನಾರ್ಹವೆನಿಸುತ್ತದೆ. ಪಂಥ , ಧೋರಣೆ , 

ದ್ದುಂಟು. ನಮ್ಮ ವಿಚಾರಗಳೇ ಪ್ರಸಾರಗೊಳ್ಳ 
ಬದ್ಧತೆ, ಇತ್ಯಾದಿ ವಿಚಾರಗಳೆಲ್ಲ ಅದು ಕವಿತೆ 
ಯಾಗಿ ನಮ್ಮ ಮನಸ್ಸನ್ನು ಹಿಡಿದ ಮೇಲೆ 
ಅಲ್ಲವೆ? ಇತ್ತೀಚಿನ ಕವಿಗಳಲ್ಲಿ ಕೆಲವರಾದರೂ 

ಸಂದರ್ಶಕ : ಸಿದ್ದರಾಜ ಪೂಜಾರಿ 
ಇದನ್ನು ಲಕ್ಷದಲ್ಲಿಟ್ಟಿರುವುದು ಸಂತೋಷದ 
ಪ್ರಶ್ನೆ : ನವೋದಯ ಕಾವ್ಯದ ಪರಂಪರೆ 

ದಂತೆ ವ್ಯವಸ್ಥೆ ಉಪಾಯಗಳನ್ನು ಯೋಜಿಸ 
ಪೂರ್ಣಗೊಂಡು ಮನ್ವಂತರ ಕಾಲವನ್ನು ದಾಟಿ ಬಲ್ಲದು. 
ಎರಬೇಕಾದ ಸಂದರ್ಭದಲ್ಲಿ ನಿಮಗಾದ ಸಂಶೋಧಕರೂಬ್ಬರ ವಿವಾದಕ್ಕೀಡಾದ 
ವಿಶಿಷ್ಟ ಅನುಭವ ಎಂಥದು? | 

ಲೇಖನಗಳ ಮುಕ್ತ ಚರ್ಚೆಗೆಂದು ಧಾರವಾಡ 
ಉತ್ತರ: ನವೋದಯ ಕಾವ್ಯಪರಂಪರೆ 

ದಲ್ಲಿ ಇತ್ತೀಚೆಗೆ ವಿಚಾರವಾದಿಗಳ ಸಭೆ 
ಪೂರ್ಣಗೊಳ್ಳುವ ಹೊತ್ತಿಗೆ ನನ್ನ ಆಸಕ್ತಿಗಳು 

ಯೊಂದನ್ನು ಏರ್ಪಡಿಸಿದಾಗ ಅದು ನಡೆಯ 
ವಿಸ್ತಾರಗೊಳ್ಳತೊಡಗಿದ್ದವು. ಜೀವನದ ವಾಸ್ತ 

ದಂತೆ ನೋಡಿಕೊಳ್ಳಲಾಯಿತು. ಇಂಥ ಅನೇಕ 
ರದ ಅರಿವು ರಮ್ಯತೆಯನ್ನು ಭೇದಿಸತೊಡಗಿ 

ಉದಾಹರಣೆಗಳನ್ನು ಕೊಡಬಹುದು. 
ಧ್ವರೂ ಆದರ್ಶಪ್ರಿಯತೆಗೆ ಭಂಗವುಂಟಾಗಿರ ಪ್ರಶ್ನೆ: ಸಲ್ಮಾನ್‌ರ ಪ್ರಕರಣ ಸಾಂಸ್ಕೃತಿಕ 
ಎಲ್ಲ ಪ್ರಗತಿಶೀಲತೆಯ ತೆರೆಯೊಂದು ರಭಸ .. ಜಗತ್ತಿನಲ್ಲಿ ಎಬ್ಬಿಸಿರುವ ಮೂಲಭೂತ ಪ್ರಶ್ನೆ 
Dಂದ ಹಾಯ್ದು ಹೋದದ್ದನ್ನು ಗಮನಿಸಿದ್ದೆ . ಲೇಖಕನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಇತಿಮಿತಿ 
ಸವ್ಯದೊಡನೆ ಸಂಘರ್ಷಕ್ಕೆ ತೊಡಗಿದಾಗಲೂ ಗಳಿಗೆ ಸಂಬಂಧಿಸಿದ್ದು. ಇದು ಈ ಸ್ವಾತಂತ್ರ್ಯದ 
ನವೋದಯದೊಡನೆ ನನ್ನ ಸಂಬಂಧ ಆತ್ಮೀಯ ಸೀಮಾರೇಖೆ ಎಂದು ನಿಶ್ಚಿತವಾಗಿ ಹೇಳುವುದು 
ರಾಗಿತ್ತು . ಅನುಭವದ ಸಮಗ್ರ ಶೋಧನೆ 

ಹೇಗೆ? 
ಜೀವಂತ ಭಾಷೆಯ ನುಡಿಗಟ್ಟು , ಆಡು - ಉತ್ತರ: ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಇತಿಮಿತಿ 
ಮಾತಿನ ಲಯ , ಮುಂತಾದವು ನವ್ಯರಲ್ಲಿ ಗಳಿವೆ, ಇಲ್ಲವೆಂದಲ್ಲ . ಸೃಜನಾತ್ಮಕ ಕೃತಿ 
ನಾವು ಒಪ್ಪಿಕೊಂಡ ಗುಣಗಳು. ಆದರೆ ಅವರ ಗಳಲ್ಲಿ ಅದರ ಉಲ್ಲಂಘನೆಯನ್ನು ಗುರುತಿಸು 

ವ್ರ ನಿರಾಶೆ , ಒಬ್ಬಂಟಿತನ, ಕಾಮೋತ್ಸಾಹ ವುದು ಬಹಳ ಕಷ್ಟ , ಇಂದಿನ ಸಮಾಜ ವ್ಯವಸ್ಥೆ 
ಎಲೈ 1989 


ಸಂಗತಿ . 


ಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ತನ್ನ ಅರ್ಥವನ್ನೇ . 
ಕಳೆದುಕೊಂಡಂತಿದೆ. ಆದರೆ ಹೆದರಿಕೆ ಬೆದರಿಕೆ 
ಗಳಿಂದ ಲೇಖಕನಿಗೆ ಮಾನಸಿಕ ಹಿಂಸೆಯ 
ನ್ನುಂಟುಮಾಡುವುದು ಅತ್ಯಂತ ಅನಾಗರಿಕ 
ವಾದದ್ದು . 
ಪ್ರಶ್ನೆ: ( ಮತ್ತೆ ಕಾವ್ಯಕ್ಕೆ ಬರೋಣ) 
ನವೋದಯ ಹಾಗೂ ನವ್ಯ ಈ ಎರಡೂ ಕಾವ್ಯ - 
ಪರಂಪರೆಗಳ ಸಮನ್ವಯ ಸಿದ್ದಿಯಲ್ಲಿ ನಿಮಗೆ 
ಸಮಾಧಾನ ದೊರಕಿದೆಯೆ ? 'ಇನ್ನೊಂದು 
ಸಾಧನೆಯ ಸಿದ್ಧತೆ' ಯ ದೃಷ್ಟಿಯಿಂದ ಸದಾ 
ಸೃಜನಶೀಲ ಹಾಗೂ ಪರಿವರ್ತನಶೀಲ 
ಕವಿಯಾದ ನೀವು ಕೇವಲ ಸಮನ್ವಯ ಕವಿ 
ಯಾಗಿ ಉಳಿಯಬಾರದಲ್ಲವೆ? 


ಉತ್ತರ: ಹಳತು, ಹೊಸತು ಕೂಡ 
ಬೇರೊಂದು ಪಾಕವಾಗಿ ಮುಂದುವರಿಯುತ 
ಪ್ರಯತ್ನ ನನ್ನ ಜಾಯಮಾನಕ್ಕೆ ಒಗ್ 
ವಂಥದು. 'ಸಿದ್ದಿ' ಯ ಮಾತು ಬೇರೆ. ಹಾ 
ನೋಡಿದರೆ ಕನ್ನಡ ಕಾವ್ಯ ಕಾಲಕಾಲಕ್ಕೆ ಸರ್ಮ 
ಯಕ್ಕೆ ಹಾತೊರೆಯುತ್ತಲೇ ಬಂದಿದೆ 
ನವೋದಯವೂ ಒಂದು ದೃಷ್ಟಿಯಿಂ: 
ಸಮನ್ವಯ ಕಾವ್ಯವೇ . ಆದ್ದರಿಂದ 'ಸಮನ್ವಯ 
ವನ್ನು ಸಂಕುಚಿತ ಅರ್ಥದಲ್ಲಿ ನೋಡದೆ ಅದ 
ಕೂಡಾ ಗತಿಶೀಲವಾಗಿರುವುದನ್ನು ಮನಗಾಣ 
ವುದು ಅವಶ್ಯವಾಗಿದೆ. ಬದಲಾವಣೆಯನ 
ಅದು ವಿರೋಧಿಸದೆ ಅದರ ಒಳ್ಳೆಯ ಅಂ 
ಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಎಚ್ಚರಿ 
ಯಿಂದ ಮುಂದುವರಿಯುತ್ತದೆ. 
ಪ್ರಶ್ನೆ : ಅನುಭವ ಮತ್ತು ವೈಚಾರಿಕತೆಗೆ 
ರಡೂ ಕರಗಿ ಕಲಾತ್ಮಕವಾಗಿ ರೂಪಾಂತ 
ಗೊಳ್ಳುವ ಪ್ರಕ್ರಿಯೆಯಲ್ಲಿ ಕಾವ್ಯ ಸಿದ್ಧಿಸುತ್ತದೆ 


ಕಣವಿ 
ಮತ್ತು 
ಮುಗುಳಗು 


ಅದೂ ಒಂದು ಕಾಲ . ದ್ವಿತೀಯ ಜಾಗತಿಕ ಯುದ್ಧ ಮುಗಿದು ವರ್ಷವೊಂದು ಕಳೆದಿತ್ತಾದರ 
ಅದರ ಘೋರ ಪರಿಣಾಮಗಳಿಂದ ಹೊರಬರಲು ಜಗತ್ತು ಹವಣಿಸುತ್ತಿತ್ತು . ಒಂದ 
ಖಾನಾವಳಿಯಲ್ಲಿ ಮೂರು ದಿನ ಮೀರಿ ನೀವುಊಟ ಮಾಡಬೇಕಿದ್ದರೆ ತಾತ್ತೂರಿಕ ರೇಶನ 
ಕಾರ್ಡು ತಂದು ಕೊಡಬೇಕಾಗುತ್ತಿತ್ತು . ಖಾನಾವಳಿಯ ಊಟ ಅನಿವಾರ್ಯವಾಗಿಯಾಗಲು 
ಕನಸುಗಳನ್ನುಂಡು ಬದುಕಲೆತ್ನಿಸುತ್ತಿದ್ದ ವಯಸ್ಸು ನನಗಾಗ, ಹದಿನೈದು ತುಂಬುವುದರಲ್ಲಿ 
ದ್ದಾಗ ತಂದೆ- ತಾಯಿಗಳ ನಿಶ್ಚಿತ ಆಶ್ರಯದಿಂದ ಹೊರಬಂದು ಧಾರವಾಡದಲ್ಲಿ ಸ್ವತಂತ್ರ 
ವಾಗಿದ್ದು ಓದನ್ನು ಮುಂದುವರಿಸುವ ಕನಸು ಕಾಣುತ್ತಿದ್ದ ನನ್ನನ್ನು ವಿಧಿ ತಂದು ನಿಲ್ಲಿಸಿದ 
ಧಾರವಾಡದ ಅಳಣಾವರ ಚಾಳಿನ ಒಂದುಕೋಣೆಯಲ್ಲಿ . ಧಾರವಾಡದಲ್ಲಿ ನಾವು ಎಡವಿ 
ಒಂದೊಂದು ಕಲ್ಲಿನಿಂದಲೂ ಕಾವ್ಯ ಒಸರುತ್ತದೆಂಬ ಭ್ರಮೆಯಲ್ಲಿ ನಾನಿದ್ದ ಆ ಕಾಲದಲ್ಲಿ 
ಕನಸಿಗೂ ವಸ್ತುಸ್ಥಿತಿಗೂ ಅಂತರವಿರಬಲ್ಲದೆಂದು ಗ್ರಹಿಸಲೇ ಸಾಕಷ್ಟು ಸಮಯ ಹಿಡಿಯಿತು 
ಆಗಲೇ ಒಂದು ದಿನ ನನ್ನ ಗಮನಕ್ಕೆ ಬಂತು: ಇಬ್ಬರು ಉದಯೋನ್ಮುಖ ಕವಿಗಳು ನನ್ನ ನೆ 
ಯಲ್ಲೇ ಇದ್ದಾರೆಂದು. ಚೆನ್ನವೀರ ಕಣವಿ ಮತ್ತು ಸಿ. ಚ. ಅನಾಡ ನಾನಿದ್ದ ಕೋಣೆಯ 
ಹಿಂಬದಿಯ ಕೋಣೆಯಲ್ಲಿದ್ದರು. ಮ್ಯಾಟ್ರಿಕ್ ವರ್ಗದಲ್ಲಿ ಓದುತ್ತಿದ್ದ ಅವರಿಬ್ಬರ ಬಗ್ಗೆ ನ 
ಸಮವಯಸ್ಕರು ಆಗಲೇ ಗೌರವದಿಂದ ಆಡಿಕೊಳ್ಳುತಿದರು. ಆದರೆ ನನಗೆ ಆಗ ಅವರೊಂದಿ 
ಬಂದ ಸಂಪರ್ಕ ಪರಸ್ಪರ ಮುಗುಳಗುವಿಗೆ ಮಾತ್ರ ಸೀಮಿತವಾಗಿ ಉಳಿಯಿತು. 


ಕಸ 


ಸಮರ್ಥವಾಗಿ ಅಭಿವ್ಯಕ್ತಿಯನ್ನು ಪಡೆದ ಅನು 
` ಭೂತಿಯಲ್ಲಿ ಇಷ್ಟು ಪಾಲು ವೈಚಾರಿಕ , ಇಷ್ಟು 
ಪಾಲು ಭಾವಾತ್ಮಕ ಎಂದು ವಿಂಗಡಿಸಿ ಹೇಳು 
ವುದು ಸಾಧ್ಯವೇ ಇಲ್ಲ ( ಮನ್ವಂತರ- 7 'ಕಾವ್ಯ 
ದಲ್ಲಿ ವೈಚಾರಿಕತೆ ' ಕೀರ್ತಿನಾಥ ಕುರ್ತಕೋಟಿ) 
ಎಂದ ಮೇಲೆ ಇಂದಿನ ಕಾವ್ಯ ವೈಚಾರಿಕತೆಯ 
ಭಾರದಿಂದ ನರಳುತ್ತಿರುವುದು ಅದರ ವೈಫಲ್ಯ 
ವೆಂದೇ ಹೇಳಬೇಕಲ್ಲವೆ? 
ಉತ್ತರ: ನಿಮ್ಮ ಪ್ರಶ್ನೆಯ ಮೊದಲ ಭಾಗ, 
ದಲ್ಲಿಯ (ನೀವು ಕಂಡಿರುವ ವೈಫಲ್ಯಕ್ಕೆ ) 
ವಿವೇಚನೆಯೇ ತಕ್ಕ ಉತ್ತರವಾಗಬಲ್ಲದು. 

ಪ್ರಶ್ನೆ : ಗದ್ಯ ಪದ್ಯ ಪರಸ್ಪರ ವೈರಿಗಳಲ್ಲ . ಗದ್ಯ 
ದಲ್ಲಿಯ ಮಾತಿನ ಲಯ, ಸಂಭಾಷಣೆಯ 
ಸೊಗಸನ್ನು ಪದ್ಯ ಸ್ವೀಕರಿಸಿದರೆ ಅದರ ಗುಣ 
ಗೌರವ ಇನ್ನೂ ಹೆಚ್ಚುತ್ತದೆ. ಒಪ್ಪಿಕೊಳ್ಳೋಣ. 
ಆದರೆ ಕಾವ್ಯ ಸ್ವರೂಪಕ್ಕೆ ಇದರಿಂದ ಧಕ್ಕೆ 
ಯಾಗುವುದಿಲ್ಲವೆ? 


ಉತ್ತರ: ನನಗೆ ಹಾಗೆ ಅನಿಸುವುದಿಲ್ಲ . ಆದರೆ 
ಕಾವ್ಯದ ಉಳಿದ ಲಕ್ಷಣಗಳನ್ನು ಕೈಬಿಡಬಾರದು 
ಅಷ್ಟೇ . 
ಪ್ರಶ್ನೆ: ಇತ್ತೀಚೆಗೆ ಭಾವಗೀತೆಗಳು ಮತ್ತೆ 
ಚಿಗುರೊಡೆಯುತ್ತಿವೆ. ಇದು ನವೋದಯ 
ಅಥವಾ 'ರೋಮ್ಯಾಂಟಿಕ್ ಪರಂಪರೆಯ 
ಪುನರಾವರ್ತನೆಯೆ ? 
ಉತ್ತರ: ಇತ್ತೀಚಿನ ಭಾವಗೀತೆಗಳಲ್ಲಿ 
ನವೋದಯ ಕಾಲದ ಭಾವೋದ್ರೇಕವನ್ನು ಕಾಣ 
ಲಾರಿರಿ . ಸಮಕಾಲೀನತೆಯ ಸ್ಪಂದನ 
ದೊಂದಿಗೆ ನಮ್ಮ ಭಾವಲೇಕವನ್ನು ಹೊಸ 
ದೃಷ್ಟಿಯಿಂದ ಅವಲೋಕಿಸಿ ಅಭಿವ್ಯಕ್ತಿಗೊಳಿ 
ಸುವ ಪ್ರಯತ್ನ ಇವುಗಳಲ್ಲಿ ಕಂಡುಬರುತ್ತದೆ. 
ಆದ್ದರಿಂದ ಇದು ರೋಮ್ಯಾಂಟಿಕ್ ಪರಂಪ 
ರೆಯ ಪುನರಾವರ್ತನೆಯಲ್ಲ . (ಕ್ಯಾಸೆಟ್‌ಗಳಿ - 
ಗಾಗಿಯೇ ಬರೆದ ಪದ್ಯಗಳಿಗೆ ಮಾತ್ರ ಈ 
ಮಾತು ಅನ್ವಯಿಸುವುದಿಲ್ಲ .) 


1946- 47ರಿಂದ ಇಲ್ಲಿಯವರೆಗೂ ಶ್ರೀ ಚೆನ್ನವೀರ ಕಣವಿಯವರ ಬೆಳವಣಿಗೆಯನ್ನು ತೀರ 
ಹತ್ತಿರದಿಂದಲ್ಲದಿದ್ದರೂ ಹಿತಕರವಾದ ಅಂತರದಿಂದ ಗಮನಿಸುತ್ತಲೇ ಬಂದಿದ್ದೇನೆ- ಶ್ರೀ 
ಅನಾಡರು ಕಾವ್ಯಕನ್ನಿಕೆಯಿಂದ ಯಾವಾಗ ವಿಚ್ಛೇದನ ಪಡೆದರೆಂಬುದೇ ಗೊತ್ತಾಗದೇ 
- ಹೋಯಿತು. ಆದರೆ ಕಣವಿಯವರೊಂದಿಗೆ ಆಕೆಯ ನಂಟು ಎಷ್ಟೊಂದು ಘನಿಷ್ಟವಾಗಿದೆ 

ಯೆಂದರೆ ಆಕೆಯ ಸಂಗದಲ್ಲಿ ಅವರು ಅರ್ಧನಾರೀನಟೇಶ್ವರನಾಗಿ ತೋರುತ್ತಾರೆ. 
- ನವೋದಯದ ಉಚ್ಛಾಯಕಾಲದಲ್ಲಿ ಅವರಲ್ಲಿ ಮೂಡಿದ ಕವಿ ನವ್ಯದ ಮುಸುಕು ಸರಿಸಿ 
ನೋಡಿಈಗ ನವೋತ್ತರದಲ್ಲಿ ಹಿರಿತನದ ಅಧಿಕಾರದಿಂದ ಮೆರೆಯುತ್ತಿದ್ದಾನೆ. 
- ಭಾವಜೀವಿಯಾದ ಕವಿಯ ಜೀವನದಲ್ಲಿ ಪರಿಸರದ ಪಾತ್ರ ತುಂಬ ಮಹತ್ವದ್ದೆಂಬ ನಂಬಿಕೆ 
- ನನ್ನದು. ಮೊನ್ನೆ ಕಣವಿಯವರೊಂದಿಗೆ ಮಾತಾಡುತ್ತಿದ್ದಾಗ ತಮ್ಮೂರು ಸಿರುಂಜ ಎಂದು 
ಹೇಳಿದಾಗ ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಯಾಕೆಂದರೆ ನಮ್ಮೂರು ಶಿರಹಟ್ಟಿಯಿಂದ 
ಮೂರು ಮೈಲಿನೊಳಗೇ ಇರುವ ಸಿರುಂಜವೇ ಅವರ ಬಾಲ್ಯದಲ್ಲಿ ಅವರಲ್ಲಿರುವ ಕವಿಯನ್ನು 
ಎಚ್ಚರಿಸಿರಲು ಸಾಕು. ತನ್ನ ಗರ್ಭದಲ್ಲಿ ಚಿನ್ನವನ್ನೇ ತುಂಬಿಕೊಂಡಿರುವ ನೆಲವಿದು. 
ಕಪ್ಪತಗುಡ್ಡದ ಒಂದು ಸಾಲಾದ ವೆಂಕಟಾಪುರ ಗುಡ್ಡದ ಮರೆಯಲ್ಲೇ ಇರುವ ಸಿರುಂಜದ 
ಭೂಗರ್ಭದಲ್ಲಿ ಸುವರ್ಣವಿದ್ದರೆ ಮೇಲ್ಗಡೆ ಸದಾ ಹಸಿರು ಮುರಿಯುವ ತೋಟಪಟ್ಟಿಗಳು. 
ನಿಸರ್ಗವಿಲ್ಲಿ ಮೈಮರೆತು ಮಲಗಿದೆ. ಈ ನೆಲದ ಶ್ರೀಮಂತಿಕೆ ಕಣವಿಯವರ ಭಾವಜೀವದಲ್ಲಿ 
ಅಕ್ಷರಶಃ ಬೆರೆತುಬಿಟ್ಟಿದೆ. . 

ನಾನು ಕನಸುಗಳನ್ನು ಜೀರ್ಣಿಸಿಕೊಳ್ಳಲಾಗದೆ ಕಠೋರವಾಸ್ತವದಲ್ಲಿ ಹೆಜ್ಜೆಯಿಕ್ಕುತ್ತಿರು 
ವಂತೆಯೇ ಸ್ವಪ್ಪ ಮತ್ತು ವಾಸ್ತವತೆಗಳೆರಡರಲ್ಲೂ ಸಮನ್ವಯ ಸಾಧಿಸಿಕೊಂಡು ಕಣವಿಯವರು 
ಅರವತ್ತು ವಸಂತಗಳನ್ನು ಕಂಡನಂತರವೂ ಆ ಅಂದಿನ ಮುಗುಳಗುವನ್ನು ಇಂದಿಗೂ ಜೀವಂತ 
ಉಳಿಸಿಕೊಂಡಿದ್ದಾರೆ. ಅದುವೆ ಅವರ ಜೀವಂತಿಕೆಯ ರಹಸ್ಯ . 

- ಮಾಧವ ನಾ , ಮಹಿಷಿ 


ಜುಲೈ 1989 


ಛಂದಸ್ಸು 
` ಛಂದಸ್ಸಿನ ಬಳಕೆ ಎಂದರೆ ತಂತಿಯ 
ಮೇಲೆ ನಡೆದ ಹಾಗೆ . ಸ್ವಲ್ಪ ತೂಕ 
ತಪಿದರೂ ಕಾವ್ಯ ಬಿದ್ದು ಹೋಗುತ್ತದೆ 
ಮುಕ್ತ ಛಂದದ ಬಳಕೆಯಲ್ಲಿ ಇನ್ನೂ 
ಹೆಚ್ಚಿನ ಸೂಕ್ಷ್ಮತೆ ಇರಬೇಕು. ನಮ್ಮ 
ಕಾವ್ಯಕ್ಕೂ ತನ್ನದೇ ಆದ ಛಂದಸ್ಸು ಇದೇ 
ಇದೆ . ಅದು ಸ್ವಚ್ಚಂದ ಅಭಿವ್ಯಕ್ತಿಯ 
ಸಲೀಸುತನವಲ್ಲ . ” 


ಪ್ರಶ್ನೆ: ಕಾವ್ಯ ಜನರ ವಿಶ್ವಾಸವನ್ನು ಕಳೆ 
ಕೊಳ್ಳುತ್ತಿದೆಯೆ ? ಕಾವ್ಯದತ್ತ ಜನರ ಒಲು 
ಕಡಿಮೆಯಾಗಲು ಕಾರಣ ? ಕಾವ್ಯಕ್ಕೆ ಈ 
ರಕ್ಷಣೆಯ ಅಗತ್ಯವಿದೆಯೆ ? : 
ಉತ್ತರ: ಕಾವ್ಯವನ್ನು ತಾವಾಗಿಯೆ ಆ 
ಯಿಂದ ಓದುವವರ ಸಂಖ್ಯೆ ಯಾವ ಕಾಲಕ. 
ಕಡಿಮೆಯೇ . ಆದರೆ ಅದರ ಬಗ್ಗೆ ಅಭಿರು! 
ಯುಳ್ಳವರು ಇಲ್ಲವೆಂದಲ್ಲ . ಮೊದ 
ಗಿಂತಲೂ ಈಗ- ಕವಿಗೋಷ್ಠಿಗಳು ಹೆಚ್ಚಾ 
ನಡೆಯುತ್ತಿವೆ. ಶೋತೃಗಳ ಸಂಖ್ಯೆಯ 
ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಜನ 
ಒಲವನ್ನು ಗಳಿಸಿಕೊಳ್ಳುವುದು ಕವಿಗಳು 
ಕೂಡಿದೆ. ಕಾವ್ಯಕ್ಕೆ ರಕ್ಷಣೆಯ ಅಗತ್ಯ ಕುರಿ: 
ಪ್ರಸ್ತಾಪಿಸಿದ್ದೀರಿ. ಕೆಲವು ಕವಿಗಳೆನಿಸಿಕೊಂಡ 
ರಿಂದಲೇ ಅದಕ್ಕೆ ರಕ್ಷಣೆ ಬೇಕಾಗಿದೆ ಎಂಬ 
ಅನಿಸುವುದಿಲ್ಲವೆ? (ನಗು) . 
ಕವಿಗಳು ತಮ್ಮ ಕವಿತೆಗಳನ್ನು ಮಾತ್ರವ 
ಅನ್ನ ಕವಿಗಳ ಕವಿತೆಗಳನ್ನೂ ಓದಿತೋರಿಸು 
ಪರಿಪಾಠ ಬೆಳೆಯಬೇಕೆನ್ನಿಸುತ್ತದೆ ಶ್ರೀ ಜಿ. ಪಿ 


| රියලට 
සපලලදී 


ಗಂಧವಾರ 
, ಜಾತಿವಾದ 


ಕಸೂ 


36 


ರಾಜರತ್ನಂ , ಶ್ರೀ ರಂ . ಶ್ರೀ . ಮುಗಳಿ ಅಂಥ 
ಆದರ್ಶವನ್ನು ಮುಂದುವರಿಸುವ ಅಗತ್ಯವಿದೆ. 
ಪ್ರಶ್ನೆ: “ಕಾವ್ಯಶೈಲಿಯ ಮೂಲ ಗುಣ ಅದರ 
ಮಾಂತ್ರಿಕತೆ, ಜೀವನವನ್ನು ಕಲೆಯಾಗಿ 
ಪಲ್ಲಟಿಸುವ ಪವಾಡ ಇದಿಲ್ಲದೆ ಶೈಲಿಯು ನವ್ಯ 
ವಾಗಬಹುದು, ಕಾವ್ಯವಾಗಲಾರದು ”- ( ವಿ . ಕೃ . 
ಗೋಕಾಕ) ಈ ' ಮಾಂತ್ರಿಕತೆ ' ವಿಮರ್ಶೆಯ ಪರಿ 
ಭಾಷೆಯಾಗಿ ಕೂಡ ಉಳಿದುಬಂದಿಲ್ಲ . 
ಬಹುಶಃ ' ಮಾಂತ್ರಿಕತೆ ' ಶಬ್ಬದಲ್ಲಿ ರೊಮ್ಯಾಂ 
ಟಿಕ್ ಅಂಶವಿದೆ ಎಂದು ಭಾವಿಸಲಾಗುತ್ತಿ 
ದೆಯೆ ? ಹಾಗಿದ್ದಲ್ಲಿ ಈ ಪದಕ್ಕೆ ವಿಮರ್ಶೆಯ 
ವಿಶೇಷ ಅರ್ಥವ್ಯಾಪ್ತಿ ನೀಡಬಾರದೇಕೆ? 
ಉತ್ತರ: ' ಮಾಂತ್ರಿಕತೆ' ವಿಮರ್ಶೆಯ ಪರಿ 
ಭಾಷೆಯಾಗಿ ಉಳಿದಿರದಿದ್ದರೂ ನಿಜವಾದ 
ವಿಮರ್ಶಕ ಕಾವ್ಯದ ಆ ಗುಣವನ್ನು ಮರೆತಿದ್ದಾ 
ನೆಂದು ಭಾವಿಸಕೂಡದು. 
ಶಬ , ನಾದ , ಅರ್ಥಗಳ ಅಪೂರ್ವವಾದ 
ಸಂಯೋಜನೆಯಿಂದ ಕಾವ್ಯ ಪಡೆಯುವ 
ಮೋಡಿಯೇ ಮಾಂತ್ರಿಕತೆ , ಅದರ ಅರ್ಥ 


ಅಭಿವ್ಯಕ್ತಿ ಸ್ವಾತಂತ್ರ್ಯ 
“ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗಾಗಿ 
ಹೋರಾಟ ಮಾಡುವ ನೈತಿಕ ಸೈರ್ಯ 
ನಮಗೆ ಬರಬೇಕಾಗಿದೆ. ನಮ್ಮಲ್ಲಿ ಪ್ರತಿಭಟ 
ನೆಗೆ ಸರಿಯಾದ ವೇದಿಕೆ ನಿರ್ಮಾಣ 
ವಾಗಿಲ್ಲ . ತುತ್ತು ಪರಿಸ್ಥಿತಿಯಲ್ಲೂ ಹೀಗಾ 
ಯಿತು ಒಮ್ಮೊಮ್ಮೆ ಜಾತಿ- ಧರ್ಮ- ರಾಷ್ಟ್ರೀ 
ಯತೆಯ ನೆವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ 
ಆತಂಕ ಒದಗುತ್ತದೆ. ' 


ಮ ನ 1 - ದ. 


3.ದ 


ಸುರುಚಿ 
ಪ್ರಕಾಶನ 
ಪರಸ್ವತಿಪುರಂ 
, ಮೈಸೂರು 


ತೆಗಳು 
: ೧೯೮೦ 


ತಾಂವದಲ್ಲ 
, ಇಲ್ಲಿ 
ಎಲ್ಲ 
ಕ್ಷೇಮ 


ಜುಲೈ 1989 


ಧರ್ಮ - ಜಾತಿ- ಸಾಹಿತ್ಯ 
“ಹಿಂದಿನ ಕಾಲದಲ್ಲಿ ಧರ್ಮವನ್ನು | 
ಸಾಹಿತ್ಯದಿಂದ ಬೇರ್ಪಡಿಸುವುದು 
ಸಾಧ್ಯವಿರಲಿಲ್ಲ . ಆದರೆ ಆಚರಣೆಗೆ | 
ವ್ಯಕ್ತಿಗೆ ಸೀಮಿತವಾಗಿತ್ತು. ಹೊರಗೆಲ್ಲ 
ಆತ್ಮೀಯ ವಾತಾವರಣವಿತ್ತು . 
ಆಧುನಿಕ ಕಾಲದ ಯಾವುದೇ ಲೇಖಕ| 
ನನ್ನು ಓದಿದಾಗ ಅವನು ಯಾವ ಜಾತಿ 
ಯವನು ಎಂದು ಖಚಿತವಾಗಿ ಹೇಳಲಿ | 
ಕ್ಕಾಗುವುದಿಲ್ಲ. ' 


ವ್ಯಾಪ್ತಿಯನ್ನು ಸುಮ್ಮನೆ ಹಿಗ್ಗಿಸುವುದೇಕೆ? 
ಪ್ರಶ್ನೆ : ಅನುಭವದ ತೀವ್ರತೆಗೆ ಛಂದಸ್ಸು 
ಬಂಧನಕಾರಿಯಲ್ಲವೆ? 
ಉತ್ತರ: ಎಂಥ ಅನುಭವದ ತೀವ್ರತೆಯಿದ್ದಾ 
ಗಲೂ ಕವಿತೆಯಲ್ಲಿ ಅದು ತನಗೆ ತಕ್ಕ ಛಂದೋ 
ಶರೀರವನ್ನು ಪಡೆದುಕೊಂಡೇ ಹೊರ ಹೊಮ್ಮು 
ತದೆ. ಛಂದೋಗತಿ ಯಾಂತ್ರಿಕವಾದಾಗ 
ಮಾತ್ರ ಅದು ಬಂಧನಕಾರಿ ಎನಿಸಬಹುದು. 
ಪ್ರಶ್ನೆ : ಕಾವ್ಯ ರಚನಾ ಕೌಶಲ (Workman 
ship) ಅಥವಾ ಕಲೆಗಾರಿಕೆ( croftmanship ) 
ಯಿಂದಾಗಿ ಕಾವ್ಯಭಾಷೆ ಕೃತಕವೆನಿಸುವು 
ದಿಲ್ಲವೆ ? 
ಉತ್ತರ: ಕಾವ್ಯಕ್ಕೆ ಪ್ರತ್ಯೇಕವಾದ ಭಾಷೆಯಿದೆ , 
ಎಂದು ಭಾವಿಸುವುದೇ ತಪ್ಪು . ಆದರೆ ವಸ್ತು 
ವಿಗೆ ತಕ್ಕಂತೆ ಅದನ್ನು ಹದಗೊಳಿಸಬೇಕಾಗು 
ತದೆ. ನೀವುಹೇಳುವ ರಚನಾ ಕೌಶಲ ಅಥವಾ 
ಕಲೆಗಾರಿಕೆಯಿಂದ ಸಹಜತೆಗೆ ಕುಂದುಬರ 
ದಂತೆ ಕಾವ್ಯಭಾಷೆ ಅಭಿವ್ಯಕ್ತಿ ಸಾಮರ್ಥ್ಯವನ್ನು 
ಹೆಚ್ಚಿಸಿಕೊಳ್ಳುತ್ತದೆ. 

ಪ್ರಶ್ನೆ : ಶ್ರೇಷ್ಠಕಾವ್ಯ ಬಿಡಿ ಕವಿತೆಗಳಲ್ಲಿ ಮಾತ್ರ 
ಸಂಭವಿಸುತ್ತದೆಯೇ ? ಹಾಗಾದರೆ ನೀವೇಕೆ 
ಮಹಾಕಾವ್ಯ ರಚಿಸಲಿಲ್ಲ ? 
ಉತ್ತರ: ಹಾಗೇನಿಲ್ಲ. ಇಂದಿನ ಮುಖ್ಯ ಕಾವ್ಯ 
ಪ್ರಕಾರದಲ್ಲಿ ನನ್ನ ಮನಸ್ಸು ಕೇಂದ್ರೀಕೃತ 
ವಾಗಿರುವುದರಿಂದ ಕಥನಕ್ಕೆ ಹವಣಿಸಿಲ್ಲ . 
ಪ್ರಶ್ನೆ: ನವ್ಯತೆ ನಿಮ್ಮ ಕಾವ್ಯದ ಆಂತರಿಕ 
ಅವಶ್ಯಕತೆಯಾಗಿ ಬಂದಿರದೆ ಹೊರಗಿನ 
ಪ್ರಭಾವವಾಗಿ ಬಂದಿದೆ ಎನ್ನುವ ಕುರ್ತಕೋಟಿ 
ಯವರ ಅಭಿಪ್ರಾಯಕ್ಕೆ ನಿಮ್ಮ ಪ್ರತಿಕ್ರಿಯೆ 
ಏನು ? 
ಉತ್ತರ: ನಾನು ನವ್ಯ ಕವಿ ಎಂದು ಹೇಳಿ 
ಕೊಂಡಿದ್ದರಲ್ಲವೆ ಆ ಪ್ರಶ್ನೆ ಏಳುವುದು ? 

ಪ್ರಶ್ನೆ : ನಿಮ್ಮ ಸಮಕಾಲೀನ ಕವಿಗಳಿಗಿಂತ 
ನೀವು ಹೇಗೆ ಭಿನ್ನ ? ಓರ್ವ ಕವಿಯಾಗಿ 
ನಿಮ್ಮನ್ನು ನೀವು ಹೇಗೆ ಗುರುತಿಸಿಕೊಳ್ಳುತ್ತೀರಿ ? 

ಉತ್ತರ: ಪ್ರತಿಯೊಬ್ಬರ ವ್ಯಕ್ತಿತ್ವ ನಿರ್ಮಾಣ 
` ದಲ್ಲಿಯೇ ಆ ಭಿನ್ನತೆಯಿದೆ. ಅದಕ್ಕನುಸರಿಸಿ 
ಸಮಕಾಲೀನರಾಗಿಯೂ ನಮ್ಮದು ಭಿನ್ನ ರುಚಿ. 


ಕಸ್ತೂರಿ 


ಕನ್ನಡ ಕಾವ್ಯ ಪರಂಪರೆಯ ಒಂದು ಅಂಗ 
ವಾಗಿಯೇ ನಾನು ನನ್ನನ್ನು ಗುರುತಿಸಿಕೊಳ್ಳು 
ತೇನೆ. 

ಪ್ರಶ್ನೆ : ನಿಮ್ಮ ಹೊಸ ಕವಿತೆಗಳ ಆಶಯ 
ವೇನು? 
ಉತ್ತರ: ವಿವಿಧ ಆಸಕ್ತಿಗಳಿಗೂ ಕವಿತೆಯಲ್ಲಿ 
ಅಭಿವ್ಯಕ್ತಿ ನೀಡುವುದು . ಮನುಷ್ಯತ್ವಕ್ಕೆ 
ವಿರೋಧವಾದದ್ದನ್ನು ಸೂಕ್ಷ್ಮವಾಗಿ ಪ್ರತಿಭಟಿ 
ಸುವುದು, ಬದುಕಿನ ನೆಮ್ಮದಿಯನ್ನು ಕಾಪಾಡಿ 
ಕೊಳ್ಳುವುದು . ಜೀವನದ ಅಗಾಧತೆಯ ಅರಿ 
ವನ್ನು ಪಡೆಯುತ್ತ ಪ್ರೀತಿಸುವುದು. 


ಕವಿ ಚೆನ್ನವೀರ ಕಣವಿ 


ಅಚ್ಚಗನ್ನಡ ಬೀಜ ಬಿತ್ತಿದರು ಕವಿ ಕಣವಿ 
ಈ ನೆಲದ ಮಣ್ಣಿನಲ್ಲಿ ಬಂತು ಕವನದ ಫಸಲು ? 
ತಬ್ಬಿದೊಲು ನೆಲ ಮುಗಿಲು ಸಹೃದಯಿಗೆ 


ಮೀಸಲು 


ಬಿಡದೆ ಕೃಷಿ ನಡೆದಿರಲಿ ನಿಮಗಿದೊಂದೇ 

ಮನವಿ 
ನಮ್ಮ ದೀಪಧಾರಿಗೆ ಬೇಗ ಒಡಮೂಡಿದವು 
ಕಾವ್ಯಾಕ್ಸಿ ಸಿದಿ ಸಿತು ದೃಷ್ಟಿ ಸೃಷ್ಟಿಯ ಬದುಕು 
ಒಳ ಹೊರಗು ಚೆಂಬೆಳಕು ಕಲ್ಲು ಸಕ್ಕರೆ ಹಳಕು 
ಆಕಾಶ ಬುಟ್ಟಿಯಲ್ಲಿ ತೇಲಿಸಿ ನೋವುನಲಿವು 
ಭಾವಜೀವಿಗೆ ತಕ್ಕ ನಯನಾಜೂಕು ನಿಲುವು 
ನಮ್ಮ ಎದೆ ತಿಳಿಗೊಳಿಸಿ ಪುಟಿಸುವನು ಕಾರಂಜಿ 
ಜಾಜಿ ಮಲ್ಲಿಗೆಯಂತೆ ಮೃದು ಮಾತು 

- ಅಪರಂಜಿ 
ಬುದ್ಧಿ ಭಾವದ ಮೊಟ್ಟೆ ಮೇಲೆ ಹಕ್ಕಿಯ ಕಾವು 
ಎರಡು ದಡಗಳ ನಡುವೆ ಹರಿವನದಿ ಹೊಸ 


'ಜೀನಿಯಾ' ಹಾಗೂ 

' ಹೊಂಬೆಳಕು ' 
'ಜೀನಿಯಾ' ಕಣವಿಯವರ ಹೊಸ 
ಕವನ ಸಂಕಲನ. ಇದು ಒಂದು 
ಹೂವಿನ ಹೆಸರು, ವಿವಿಧ ಆಸಕ್ತಿ 
ಗಳಿಗೂ ಕವಿತೆಯಲ್ಲಿ ಅಭಿವ್ಯಕ್ತಿ ನೀಡು 
ವುದು . ಮನುಷ್ಯತ್ವಕ್ಕೆ ವಿರೋಧವಾದ 
ದನ್ನು ಸೂಕ್ಷ್ಮವಾಗಿ ಪ್ರತಿಭಟಿಸುವುದು. 
ಬದುಕಿನ ನೆಮ್ಮದಿಯನ್ನು ಕಾಪಾಡಿ 
ಕೋಳ್ಳುವುದು ಜೀವನದ ಅಗಾಧತೆಯ 
ಅರಿವನ್ನು ಪಡೆಯುತ್ತ ಪ್ರೀತಿಸುವುದು " 
ಎಂದು ಅವರ ಹೊಸ ಕವಿತೆಗಳ 
ಆಶಯ . 
' ಹೊಂಬೆಳಕು ' ಕಣವಿಯವರ ಸಮಗ್ರ 
ಕಾವ್ಯ ಸಂಗ್ರಹ ಈಗ ಅಚ್ಚಿನಲ್ಲಿದೆ. 

( ಐ. ಬಿ.ಎಚ್. ಪ್ರಕಾಶನ) 


- ನೀರು 


ಇದೇ ' ಚಿರಂತನ ದಾಹ ' ಬೇಕಾದನಿತು ಹೀರು 

- ಸಿದ್ದರಾಜ ಪೂಜಾರಿ 


(ಕವಿ ಕಣವಿಯವರಿಗೆ ಅರವತ್ತು ತುಂಬಿದ 
ಸಂದರ್ಭದಲ್ಲಿ ಬರೆದ ಸುನೀತ) 


ಜುಲೈ 1989 


ಮ' ಷ್ಠ - ಪ್ರಕೃತಿ 


ತಿರಸ್ಕೃತ ಕಸಕಡ್ಡಿ ಎಲೆ ಕಳಿತು ಗೊಬ್ಬರವಾಗಿ . 
ಮೆಲ್ಲಗೆ ಬೀಜ ಮೊಳೆತು ಪುರಸ್ಕರಿಸಿ ಹಳತು -ಹೊಸತು 
ಸಸಿ ಮೇಲೆದ್ದು, ಕಣ್ ಸೆಳೆದು ಬೆಳೆದು , ಗಾಳಿಗಲ್ಲಾಡುತ್ತಲೇ 
ನೆಟ್ಟಗೆ ಗಟ್ಟಿತನ ಪಡೆದು ದಿಕ್ಕುದಿಕ್ಕಿಗೆ ಸ್ವತಂತ್ರ 
ಟೊಂಗೆಗಳ ಚಾಚಿ ವಿವಿಧ ಭಂಗಿಯಲಿ 
ಗಾಳಿ ವೇಗಕ್ಕೆ ತಕ್ಕ ನಾಟ್ಯ , ಬಿಟ್ಟುಕೊಡದಂತೆ ತನ್ನ 
ಧಾರ್ಷ್ಟ ಸೂರ್ಯ ಮೇಲೇರಿ ಕೆಳಗಿಳಿದಂತೆ ನೆರಳು 
ಚಿತ್ರ -ವಿಚಿತ್ರ ಬಿಡಿಸಿ , ಮೊd ಅಡ್ಡೆಸಿದರು 
ಮೂಡುಕೆಡದಂತೆ ಮೂಡಿಸುವ ಕಲೆ. 
ನೂರು ಬಗೆ ಹಕ್ಕಿಗಳು ಅತಿಥಿಗಳಂತ , ಇಲ್ಲ , ಬಂಧು ಬಳಗವೇ 
ಎಂಬಂತೆ ನಿಶ್ಚಿಂತ ಕುಳಿತು ದೂರದೂರದ ಅರಣ್ಯದ ಸುದ್ದಿ 
ಚಿಲಿಪಿಲಿಸಿ ಒಂದಿಷ್ಟು ಕೊರಳು ಸರಿಪಡಿಸಿ , ಹಾಡಿ 
ಚುಂಚು ತಿಕ್ಕಿ , ಗರಿ ಹಿಗ್ಗಲಿಸಿ, ಕೊಡವಿ ಹಿಕ್ಕೆ ಹಾಕಿ 
ಮತ್ಯಾವ ನೆಪೂ , ಸಿಕ್ಕತ್ತ ಹಾರಿ ಮರೆಯಾಗುವವು. 
ಆಳದ ಬೇರಿನಿಂದ ನಿರಾಳ ಟೊಂಗೆ ಟಿಸಿಲಿನವರೆಗು 
ಮರಮರದ ಮರ್ಮರ , ವಿಚಿತ್ರ ನೋವು- ನಲಿವು. 
ಸ್ವಲ್ಪ ಕಾಲೆತ್ತರಿಸಿದರೆ ಕನಸುಗಳು ಕೈಗೆಟಕಿ 
ಬಿಡುವಂತೆ ಹೂಬಿಟ್ಟು , ಎಲೆಯ ಮರೆಯಲ್ಲಿ ಕೆಲವು 
ಹೊರಗೂ ಹಲವು ಹಣ್ಣು, ಕಾಯ್ ಗೊಂಚಲು 
ತೂಗಿ, ಮೈಚಳಿಬಿಟ್ಟು , ಋತುಮಾನಕ್ಕೆ ತಕ್ಕಂತ, 
ಶಬ್ದಕೋಶಗಳಲ್ಲಿ ಸಿಗದ ಬಣ್ಣಗಳ ಎಲೆ ಎಲೆಯಲ್ಲಿ 
ಹಿಡಿದು, ಬಯಲಿಗುಡುಗೊರೆಯಾಗಿ ಮುಗಿಲೆಡೆಗೆ ದೃಷ್ಟಿ , 
ಮಳೆಯಲ್ಲಿ ತಟಸ್ಥ , ಅಂತರ್ಮುಖಿಯಾಗಿ ನೆನೆದು 
ನಿಂತ ಮೇಲೂ ಎಲೆದುಟಿಯಲ್ಲಿ ತಟಪಟ ಮಂತ್ರ . 
ಎಲೆಯುದುರುವಾಗ ನಿರ್ಭಾವದಲ್ಲಿ ನಿಂತ , ಗಾಳಿಯಲಿ 
ಗಿರಿ ಗಿರಿ ತಿರುಗಿ, ನೆಲವನಪ್ಪುವುದ ನೋಡುವಸಂತ. 
ಇಡಿಯ ಮರವೀಗ ಎಲೆಯ ಮರ್ಮರವಿರದ ಮೂಲಾಕೃತಿ 
ಬರುವ ಸಂವತ್ಸರಕೆ ಬರದ ಭರವಸೆಯ ನಕ್ಷೆ , 
ಕಾಯುತ್ತದೆ ವಸಂತಕ್ಕೆ ನೆನಪು ಹಸಿಯುಳಿಸಿಕೊಂಡು 
ಅನುಭವಿಸುತ್ತ ಈ ಬಗೆಯ ಬರಡು ಶಿಕ್ಷ . 
ಕಾಯಲಾರದ ಮನುಷ್ಯ ಕೂಡಲಿಯತ್ತುತ್ತಾನೆ: 
ಮಾಯಲಾರದ ಗಾಯ ಭವಿಷ್ಯಕ್ಕೆ ; ಭೂತಕ್ಕೆ ಬಲಿ ? 
ಒಂದೊಂದು ಏಟಿಗೂ ಒಂದೆಡೆಗೆ ಭೂಕಂಪ 
ಮತ್ತೊಂದೆಡೆಗೆ ಚಂಡಮಾರುತ, ನೂರು ಅಪಘಾತ. 
ಕಡಿದ ಟೊಂಗೆಯ ಬದಿಗೆ ಚಿಗುರು - ಪಿಳಿಪಿಳಿ ಕಣ್ಣು , 
ಅನುಮಾನಿಸುವ ಮೊಗ್ಗೆ ಈ ಮನುಷ್ಯನ ಬಗ್ಗೆ 
ಎಲ್ಲೆಡೆಗು ಸಂಶಯವೆ. ಇದರ ತಳಲಲ್ಲಿ ಕುಳಿತು 
ನಲ್ಲೆಯ ಗಲ್ಲ ಮುಟ್ಟಿ ಮಗುವ ಮುದ್ದಿಸಿದವನು 
ಹೂ ಹಣ್ಣು ಕಾಯಿಗಳ ಪಡೆದು ಗುಡಿಗೆ ಹೋದವನು 
ಯಾರು ? ಹೌದು, ಇವನೆ, ಈ ಮನುಷ್ಯನ 


ಸದ್ಯದಲ್ಲಿಯೇ ಪ್ರಕಟವಾಗಲಿರುವ 'ಜೀನಿಯಾ' ಕವನ ಸಂಗ್ರಹದಿಂದ .) 


ಕಲಕತ್ತೆಯಲ್ಲಿರುವ ಟಿಪ್ಪವಂಶಜರನ್ನು 
ಕಂಡು ಬಂದ ಕನ್ನಡಿಗ ಪ್ರಾಧ್ಯಾಪಕರೊಬ್ಬರ 
ಅನುಭವ, ಅನಿಸಿಕೆಗಳಿವು... 


ನಾನು ಕಳೆದ ವರ್ಷದ ಜೂನ್ ತಿಂಗಳ 
ಅಂತ್ಯದ ವೇಳೆಗೆ ಕಲಕತ್ತೆಯ ಶ್ರೀರಾಮಪುರದ 
ಎಲಿಯಂ ಕೇರಿ ಮ್ಯೂಸಿಯಂಗೆ ಕನ್ನಡ ಭಾಷಾ 
ಸಾಮಗ್ರಿಯ ಸಂಶೋಧನೆಗೆಂದು ಹೋಗಿ 
ದ್ರಾಗ ಬಂಗಾಲಿಗಳಾದ ಅಲ್ಲಿನ ಇನ್ಚಾರ್ಜ್ 
ಸುನೀಲಕುಮಾರ ಚಟರ್ಜಿ “ನೀವು ಕರ್ನಾಟ 
ಕಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿರುವ ಮಾಹಿತಿ 
ಯನ್ನಷ್ಟೆ ಅಲ್ಲ ಕಲಕತ್ತೆಯಲ್ಲಿ ಮೈಸೂರಿನ 
ಟಿಪ್ಪು ಸುಲ್ತಾನರ ವಂಶಜರ ಬಗೆಗೂ ಮಾಹಿತಿ 
ಕಲೆಹಾಕಬಹುದು ಎಂದು ಸೂಚಿಸಿದರು. 
ಸ್ವಾಭಾವಿಕವಾಗಿಯಆ ಸಂಗತಿ ನನ್ನಲ್ಲಿ 
ಕುತೂಹಲ ಕೆರಳಿಸಿತು. 
ಕನ್ನಡ ಭಾಷೆ, ಸಂಸ್ಕೃತಿ, ಇತಿಹಾಸಗಳನ್ನು 
ಕುರಿತಂತೆ ಹೊರಗಡೆ ಸಿಕ್ಕುವ ಮಾಹಿತಿಗಳನ್ನು 
ಅಲ್ಲಲ್ಲಿ ಹೊರನಾಡುಗಳಲ್ಲಿ ವಾಸವಾಗಿರುವ 
ಕನ್ನಡ ವಿದ್ವಾಂಸರು ಸಂಗ್ರಹಿಸಿ ದಾಖಲಿಸು 
ವುದು ಮಹತ್ವದ ಕಾರ್ಯ ಎಂಬ ಭಾವನೆ 
ಮಿಂದ ಸಾಧ್ಯವಿರುವ ಮಟ್ಟಿಗೆ ಕಲಕತ್ತದಲ್ಲಿ 
ರೂರಕುವ ' ಮೈಸೂರು ಹುಲಿ' ಯ ಕುರುಹು 
ಸಳನ್ನು ಟಿಪ್ಪಣಿ ಮಾಡಿಕೊಂಡು ಅವನ 
ರಂಶಜರ ವಿಳಾಸವನ್ನು ಚಟರ್ಜಿ ಅವರಿಂದ 
ಹಡೆದುಕೊಂಡೆ . 
ಮನಸ್ಸು ಎಷ್ಟು ವೇಗವಾಗಿತ್ತೆಂದರೆ ಚಟರ್ಜಿ 
ಅವರು ಕೊಟ್ಟಿದ್ದ ಒಂದು ವಿಳಾಸದ ಸೂಚನೆ 
ರುಂತ ಹೌರಾ ನಿಲ್ದಾಣದಿಂದ ಎಸ್ ಪ್ಲಾನೆಟ್ 
ಸಂಕ್ಷನ್ನಿಗೆ ಹೋಗಿ ಅಲ್ಲಿಂದ ಭೂ ಅಂತ ರ್ಗತ 
ಲಿನಿಂದ ಟಾಲಿಗಂಜಿಗೆ ಹೋಗಬೇಕೆಂದಿದ್ದ . 
ಆದರೆ ಆ ರೈಲು ರಾತ್ರಿಯಲ್ಲಿ ಮಾತ್ರ ಸಂಚರಿ 
ಏವ ವಿಷಯ ತಿಳಿದು ಅಂಥ ರಾತ್ರಿಯಲ್ಲಿ 
ಹೋಗಿ ಅಲ್ಲಿ ಕಾಣುವುದೇನು ? ಎಂದು 
Lಂಡು ಮರುದಿನ ಬೆಳಿಗ್ಗೆ ಮಿನಿ ಬಸ್ಸಿನಲ್ಲಿ 
ರ್ಮಶಾಲಾಕ್ಕೆ ಹೋಗಿಳಿದು ಅಲ್ಲಿಂದ ಒಂದೆ 


ಟಿಪ್ಪು 
ವಂಶವಲ್ಲರಿ 


ಡಾ . ವಿ . ಶಿವಾನಂದ 


Dಲೈ 1989 


21 


ಮುತ್ತಿಗೆ 


ಸಮೀ . 


ನಿನ್ನದೊಂದು 


“ ಮ 
ಇ 


” ..! 
- ವಿಸ್ಟಾರ್ ವಾಸುದೇವರಾವ್ 


ರಡು ಕಿಲೋಮೀಟರ್ ದಾರಿಯನ್ನು ಟ್ರಾಂ . 
ನಲ್ಲಿ ಕ್ರಮಿಸಿ ಟಾಲಿಗಂಜ್ ಚೌರಸ್ತೆಯಲ್ಲಿ 
ನಿಂತು ಬಳಿಯಲ್ಲಿದ್ದ ನಾಲ್ಕಾರು ರಿಕ್ಷಾವಾಲಾ 
ಗಳನ್ನು ಇಲ್ಲಿ ಟಿಪ್ಪು ಮಸೀದ್ ಎಲ್ಲಿ ? ” 
ಎಂದು ಪ್ರಶ್ನಿಸಿದೆ. ಒಬ್ಬ ಆಟೋ ರಿಕ್ಷಾ ಚಾಲಕ 
“ ಓಹೋ ಟಿಪ್ಪು ಮಸ್ಕಿದೆ? ಅದೋ , ನೋಡಿ 
ಈ ರಸ್ತೆಯ ಆಚೆ ಬಳಿಯಿರುವುದೇ ನೀವು 
ಕೇಳುವ ಸ್ಥಳ ” ಎಂದ. ( ನಮಗೆ ಬೆಂಗಳೂರು 
ರೈಲು ನಿಲ್ದಾಣದಲ್ಲಿ ಇಲ್ಲಿ ಪಂಪ ಮಹಾಕವಿ 
ರಸ್ತೆ ಎಲ್ಲಿದೆ? ಅಲ್ಲಿಗೆ ಹೋಗಬೇಕು' ಎಂದು 
ಕೇಳಿ ನೋಡಿ. ಒಬ್ಬನಾದರೂ ಸರಿಯಾದ 
ಮಾಹಿತಿ ನೀಡಿದರೆ ಹೇಳಿ). 
ಟಾಲಿಗಂಜ್ ಚೌರಸ್ತೆಯ ಬಳಿಯಲ್ಲಿ ವಿಶಾಲ 
ವಾಗಿ ಕಂಗೊಳಿಸುವ ಒಂದು ಉದ್ಯಾನವನ 
ದಲ್ಲಿ ಈ ಮಸೀದೆಯಿದೆ. ಒಳಗೆ ಪ್ರವೇಶಿಸುತ್ತಿ 
ದ್ದಂತೆ ಅಲ್ಲಿನ ಕಾವಲುಗಾರನನ್ನು ಕಂಡು 
ನಾನು ಬಂದ ಸಮಾಚಾರ ಹಾಗೂ ಉದ್ದೇಶ 
ಗಳನ್ನು ವಿವರಿಸಿದೆ . ಆತ ಪಕ್ಕದಲ್ಲೇ ವಾಸ 
ವಾಗಿರುವ ಅಲ್ಲಿನ ಮುಜಾವರ ಒಬ್ಬರನ್ನು 
ಕರೆದುಕೊಂಡು ಬಂದ. ನಾನು ಮುಜಾವರ 
ರಿಗೆ “ ನನಗೆ ಈ ಮಸೀದೆಯ ಮಾಹಿತಿ 
ಬೇಕಾಗಿದೆ” ಎಂದಾಗ ಅವರ ಮುಖದಲ್ಲಿ 
ಮೂಡಿಬಂದ ತಾತ್ಸಾರ ತುಂಬ ಬೇಸರ 
ಹಾಗೂ ಅಸಹ್ಯವನ್ನುಂಟು ಮಾಡಿತು . ಇದು 
ಪವಿತ್ರವಾದ ಮಸೀದೆ. ನಮ್ಮ ಪ್ರಾರ್ಥನೆಯ 
ಸ್ಥಳ: ನಿಮ್ಮನ್ನು ಒಳಗೆ ನೋಡಲು ಬಿಡುವು 
ದಿಲ್ಲ ” ಅದು ಹೇಳಿದಾಗಲಂತೂ “ ಟಿಪ್ಪು ಈ 
ನೆಲಕ್ಕಾಗಿ ಹೋರಾಡಿದು ಇಂಥವರಿಗಾ 
ಗಿಯೇ ? ” ಎಂದು ಹೃದಯ ಬೇಗುದಿ 
ಗೊಂಡಿತು. ನಾನು ಬಹಳ ಸೌಜನ್ಯದಿಂದ 


ಹೇಳಿದೆ, “ನೋಡಿ, ಹುಟ್ಟು ಕನ್ನಡಿಗನಾಗಿದ್ದ 
ಈ 'ದೊರೆ ನಮ್ಮ ನಮ್ಮಲ್ಲಿ ಸೋದರತ್ವದ 
ಭಾವ ಬೆಳೆಸಲು ತನ್ನ ಪ್ರಾಣವನ್ನೇ ಪಣ ಕ್ಕಿಟ್ಟು 
ಮಡಿದ. ನಾನು ಹಿಂದುವಾದರೂ ಈ ನೆಲದ 
ಮಣ್ಣನ್ನು ನನ್ನ ಹಣೆಗೆ ಹಚ್ಚಿಕೊಳ್ಳು ವಷ್ಟು ಈ 
ನೆಲದ ಬಗೆಗೆ ಗೌರವಭಾವವಿದೆ. ಆ 
ವೀರಪುತ್ರನ ಧೀರಸಂತಾನವೇ ನೀವು 
ನಾವೆಲ್ಲ ” ಎಂದು ಹಿಂದಿಯಲ್ಲಿ ಅವರಿಗೆ ಹೇಳಿ 
ದಾಗ ನನ್ನ ಭಾವುಕತೆಯನ್ನೂ ನೇರ ನುಡಿ 
ಗಳನ್ನೂ ಅವರು ಅರ್ಥಮಾಡಿಕೊಂಡ 
ರೇನೋ . ಆಮೇಲೆನಗು ನಗುತ್ತ “ ಹಾಗೇನೂ 
ಇಲ್ಲ , ಈಚೆ ನಾನು ಹೇಳಿದ ಒಂದು ಸಂಗತಿ 
ಯನ್ನು ಇಲ್ಲಿನ ಟೆಲಿಗ್ರಾಫ್ ಪತ್ರಿಕೆ ಮಾಡಿದ 
ವರದಿ ಹಿಂದುಗಳಲ್ಲೂ ಮುಸಲ್ಮಾನರಲೂ 
ವೈಮನಸ್ಸನ್ನುಂಟುಮಾಡಿದೆ . ಅದಕ್ಕಾಗಿ 
ನೀವೂ ಅಂಥ ಸುದ್ದಿಗಾರರೋ ಏನೋ ಎಂದು 
ಕೊಂಡು ಹಾಗೆ ಹೇಳಿದೆ. ನೀವುಕರ್ನಾಟಕದ 
ರೆಂಬ ಮೇಲೆ ನನಗೇನೂ ಹೆದರಿಕೆಯಿಲ್ಲ . 
ನಿಮಗೆ ಟಿಪ್ಪುವಿನ ವಂಶಜರಿರುವ ಸಳಗಳನ್ನು 
ತಿಳಿಸುತ್ತೇನೆ. ಮೊದಲು ಅವರನ್ನು ಭೇಟಿ 
ಮಾಡಿ ಆಮೇಲೆ ಮಸೀದೆಯನ್ನು ನೋಡುವ 
ರಂತೆ ” ಎಂದರು ಮುಜಾವರ , ಅವರು ಹೇಳಿ 
ದಂತೆ ಟಿಪ್ಪು ಸುಲ್ತಾನನ ನೇರವಾದ ಸಂತಾನ 
ಶ್ರೇಣಿಯಲ್ಲಿ ಬಂದವರ ಪೈಕಿ ಒಬ್ಬರು ಅಸಿಫ್ 
ಅಲಿಶಹ ಮುತವಲ್ಲಿ ಪ್ರಿನ್ಸ್ ಎಂಬವರು 
ಕಲಕತ್ತೆಯ ಫ್ಯಾನ್ಸಿ ಮಾರ್ಕೆಟ್ ಫಿಜರಪುರ 
ದಲ್ಲಿ ವಕ್ಸ್‌ ಎಸ್ಟೇಟಿನ ಒಡೆಯರಾಗಿದ್ದ 
ರೆಂದೂ ಆದರೆ ಅವರೀಗ ಯಾವುದೊ 
ಕಾರ್ಯಕ್ಕಾಗಿ ಕಲಕತ್ತೆಯಿಂದ ಹೊರಗೆ 
ಹೋಗಿರುವರೆಂದೂ ತಿಳಿದು ಬಂತು . ಆಗ 
ಮುಜಾವರರು “ ಹಾಗಾದರೆ ಟಿಪ್ಪುವಿನ 
ಸಹೋದರ ಕರೀಮ್‌ಶಹನ ಸಂತಾನದಲ್ಲಿ 
ಬಂದ ನವಾಬ ಮಖಬುಲ್ ಆಲಂ ಶತ 
ಹತ್ತಿರದಲ್ಲಿ ಇದ್ದಾರೆ. ನೀವು ಅವರನ್ನು 
ಕಂಡರೂ ಆಯಿತು' ಎಂದು ಸೂಚಿಸಿದರು . 

ನವಾಬ ಮಖಬುಲ್ ಆಲಂ ಶಹ ಈ7 
“ಕೋಟೀ ನವಾಬ' ಎಂಬ ಜನಪ್ರಿಯ ಹೆಸರಿ 
ನಲ್ಲಿರುವ ವ್ಯಕ್ತಿ . ಅವರನ್ನು ಬೆಳಗಿನ 11 
ಗಂಟೆಗೆ ಭೇಟಿಯಾದಾಗ ತುಂಬು ಹೃದಯದ 
ಸ್ವಾಗತ ನೀಡಿದರು. ತೆಳುವಾದ ಮೈ ಕಟ್ಟು 
ತೀಕ್ಷ್ಮಮತಿ. ನಾನು ಬಂದ ಉದ್ದೇಶವನ್ನು 


22 


ಕಸ್ತೂ 


ವಹಿಸಿದವರೇ ಎರಡನೆಯ ಅಂತಸಿನ ತಮ 

ನೋಟ 
ಬೈಠಕ್ ಕೋಣೆಗೆ ಕರೆದುಕೊಂಡು ಹೋಗಿ ಬಳಿ 

ಸ್ವಾತಿ ಮಳೆ 
ಯಲ್ಲೇ ಕೂಡಿಸಿಕೊಂಡರು . ಇಂಗ್ಲೀಷಿನಲ್ಲಿ , 

ಹನಿಗಳ 
ಹಿಂದಿಯಲ್ಲಿ ಅಸಖಲಿತವಾಗಿ ಟಿಪ್ಪು 

ಸಾಲು ಸಾಲು " 
ಸುಲ್ತಾನನ ವಂಶದವರ ವಿವರಗಳನ್ನು 

ಮುತ್ತುಗಳ ತೋರಣ 
ಹೇಳಿದರು. ಆಲಂ ಶಹರ ಹೇಳಿಕೆಯಂತೆ, 

ನಕ್ಕಂತೆ 
ಹೈದರಾಲಿಗೆ ಇಬ್ಬರು ಮಕ್ಕಳು. ಹಿರಿಯವ 

* ನಾ ಕಂಡೆ - ಆ ನಿನ್ನ 
ಟಿಪ್ಪು ಸುಲ್ತಾನ, ಕಿರಿಯವ ಕರೀಮಶಹ. 

ಕಿರುನಗೆಯಲ್ಲಿ. 
“ ಟಿಪ್ಪು ಮೈಸೂರು ಯುದ್ಧದಲ್ಲಿ ವೀರಮರಣ... 
ವನ್ನಪ್ಪಿದ ಮೇಲೆ ಅವನ ಹನ್ನೆರಡು ಜನ 

- ಎನ್ನಾರ್ ವಾಸುದೇವರಾವ್ 
ಗಂಡು ಮಕ್ಕಳನ್ನೂ , ನಾಲ್ಕು ಜನ ಹೆಣ್ಣು 
ಮಕ್ಕಳನ್ನೂ , ಇಬ್ಬರು ರಾಣಿಯರನ್ನೂ ಟಿಪ್ಪು ಕಾರಿಗಳೊಡನೆ ನಡೆಸಿದ ರಾಜಕೀಯ ಪರಿಹಾರ 
ವಿನ ಸೋದರ ಸಂತಾನದವರಾದ ನಮನೂ , ಧನವನ್ನು ಕುರಿತಾದ ವ್ಯವಹಾರವೇ ಅವುಗಳ 
ಹಾಗೆಯೆ ಟಿಪ್ಪುವಿನ ಅಳಿಯಂದಿರನ್ನೂ ಲ್ಲಿನ ಮುಖ್ಯ ವಿಷಯವಾಗಿತ್ತು . ಜನವರಿ 
ಬ್ರಿಟಿಶರು ಬಂಧಿಸಿದರು . ನಾವು ಅಲ್ಲೇ ಉಳಿ : 1836 ಹಾಗೂ ಏಪ್ರಿಲ್ 3 , 1830ರ 
ದರೆ ಜನರು ದಂಗೆಯೇಳಬಹುದೆಂಬ ಭೀತಿ ಕೌನ್ಸಿಲ್ ಛೇಂಬರ್ಸದ ಕಾಗದಗಳು , 1871ರ 
ಯಿಂದ ಕಂಪನಿ ಸರಕಾರ ತಮ್ಮ ವಸಾಹತಿನ ಹಂಜುರಾ ಬೇಗಮಳಿಗೆ ಸಂಬಂಧಿಸಿದ ಒಂದು 
ಪ್ರಮುಖ ನೆಲೆಯಾದ ಇಲ್ಲಿಗೆ (ಕಲಕತ್ತೆಗೆ) ಪ್ರಕರಣದ ಮರು ಪರಿಶೀಲನೆ ಅಲ್ಲದೇ ಅದೇ 
ರವಾನಿಸುವ ವ್ಯವಸ್ಥೆ ಮಾಡಿತು . ನಾವು ಕ್ರಿಸ್ತ ವರ್ಷದ supt of Political pensioners 
ಶಕ 1806ರಲ್ಲಿ ಮೈಸೂರನ್ನು ಬಿಟ್ಟು ಸಮುದ್ರ ದ ಪತ್ರಗಳು ಇಲ್ಲಿ ಮುಖ್ಯವಾದವುಗಳು . A 
ಯಾನದ ಮೂಲಕ ಹನ್ನೆರಡು ಹಡಗುಗಳಲ್ಲಿ Stirling , Colonel Vangback , A .R . 
ಕಲಕತ್ತೆಗೆ ಬಂದಿಳಿದೆವು. ಬರುವಾಗ ನಮ್ಮ Yyoung ಮೊದಲಾದ ಅಧಿಕಾರಿಗಳ ಸಹಿ 
ಪೂರ್ವಜರು ತಂದಿದ ಸಾಮಾನು ಸೂತ್ರಗಳು ಆ ಕಾಗದಗಳ ಮೇಲಿದು ದನ್ನು 
ಸರಂಜಾಮುಗಳಲ್ಲಿ ಅದೆಷ್ಟೋ ಮಹತ್ವದ ಗುರುತಿಸಿಕೊಂಡೆ. ಈ ರಾಜಕೀಯ ವ್ಯವಹಾರ 
ವಸ್ತುಗಳಿದವು. ಆಯುಧಗಳು , ಮದು ಗಳು ಏನೇ ಇದ್ದರೂ ಬ್ರಿಟಿಶರು ದಾಖಲಿಸಿದ 
ಗುಂಡು ತೋಪುಗಳಿಂದ ಒಂದು ಹಡಗು ಕಲಕತ್ತದಲ್ಲಿನ ಎಲ್ಲ ಕಾಗದಗಳೂ ಟಿಪ್ಪು 
ತುಂಬಿತ್ತು . ಅಪೂರ್ವವಾದ ಗ್ರಂಥಗಳೂ ವಂಶಜರನ್ನೆಲ್ಲ ' ಮೈಸೂರು ಕುಟುಂಬದ 
ದಾಖಲೆಗಳೂ ಇದ್ದವು. ಈ 200 ವರ್ಷಗಳ ಹೆಸರಿನಲ್ಲಿ ಉಳಿಸಿರುವುದು ಮಹತ್ವದ 
ಅವಧಿಯಲ್ಲಿ ಅಳಿದುದೆಷ್ಟೋ ಉಳಿದು ಸಂಗತಿ. ಕೋಟೀ ನವಾಬರಲ್ಲಿ ನಾನು ಕಂಡ 
ದೆಷ್ಟೋ ' ಎಂದು ಉದ್ಗಾರ ತೆಗೆದರು. ಇನ್ನೊಂದು ಬಹು ಮೌಲ್ಯದ ವಸ್ತುವೆಂದರೆ 
ಪೂರ್ವಜರ ವಸ್ತುಗಳಲ್ಲಿ ಕೆಲವನ್ನಾದರೂ ಅವರು ತಮ್ಮ ಫೈಲಿನ ಆರಂಭದಲ್ಲಿ 
ತೋರಿಸಬೇಕೆಂದು ನಾನು ಕೇಳಿಕೊಂಡಾಗ ಜೋಪಾನವಾಗಿ ಕಾಯ್ದಿರಿಸಿಕೊಂಡು ಬಂದ 
ಎದ್ದು ಹೋಗಿ ಒಂದು ಹಳೆಯ ಫೈಲನ್ನು 6X12 ಆಕಾರದ ಹೈದರಲಿಯ (ಕ್ರಿಸ್ತಶಕ 
ತಂದರು. ಅದನ್ನು ತಿರುವಿ ಹಾಕಿದಾಗ ಅವು 1716-1783) ಮೊಗಲ್ ಶೈಲಿಯಲ್ಲಿ ಬಿಡಿಸ 
ಬ್ರಿಟಿಶ್ ಅಧಿಕಾರಿಗಳು ಟಿಪ್ಪುವಿನ ವಂಶಜರು | ಲಾದ ಒಂದು ಸುಂದರ ವರ್ಣಚಿತ್ರ . 
ಇಲ್ಲಿಗೆ ಬಂದು ನೆಲಸಿದ ಮೇಲೆ ಕಾಲಕಾಲಕ್ಕೆ ಆಗಲೇ ಹನ್ನೊಂದು ಗಂಟೆಯಾಗಿದ್ದರಿಂದ 
ಹಾಕಿಕೊಟ್ಟ ರಾಜಕೀಯ ಪರಿಹಾರಧನ 

ನವಾಬರಿಗೆ ಟಿಪ್ಪು ಮಸೀದೆ ಹಾಗೂ ಮತ್ತಿತರ 
ಹಾಗೂ ಕೆಲವೊಂದು ರಾಜಮರ್ಯಾದೆಗಳಿಗೆ. 

ಕುರುಹುಗಳನ್ನು ಕಾಣುವ ಅಪೇಕ್ಷೆಯನ್ನು ವ್ಯಕ್ತ 
ಸಂಬಂಧಿಸಿದ ಕಾಗದಗಳೆಂಬುದು ಗೊತ್ತಾ 

ಪಡಿಸಿದೆ . ಆಗ ಅವರು ಸಂತೋಷದಿಂದ 
ತು , ನವಾಬ ಗುಲಾಮ್ ಅಹಮದ್. 

ನನ್ನೊಡನೆ ನಡೆದು ಬಂದರು. ಅಷ್ಟರಲ್ಲೇ 
ಗುಲಾಮ್ ರಬ್ಬಾವಿ ಅವರು ಬ್ರಿಟಿಶ್ ಅಧಿ ಅವರ ಮನೆಗೆ ಅತಿಥಿಯಾಗಿ ಬಂದ ಕರೀಮ್ 
ಜುಲೈ 1989 

23. 


ಟಿಪ್ಪು ಯುದ್ಧದಲ್ಲಿ ಬಳಸಿದ ತೋಪುಗಳು 


ಜನರೂ ನಮ್ಮೊಟ್ಟಿಗೆ ಸೇರಿದರು . ನವಾಬರು 
ನನಗೆ ಕುತೂಹಲದಿಂದ , “ನೋಡಿ, ನಮ್ಮ ಈ 
ಕರೀಮ್ ಖಾನರು ಟಿಪ್ಪು ಸುಲ್ತಾನರ ಅಳಿಯನ 
ವಂಶದಲ್ಲಿ ಬಂದವರು ' ಎಂದು ಪರಿಚಯ 
ವಿತ್ತಾಗ ಟಿಪ್ಪು ಸುಲ್ತಾನನ ವಂಶಲತೆ ಇವ 
ರೆಲ್ಲರ ರೂಪದಲ್ಲಿ ಇಲ್ಲಿ ಹಣ್ಣ ಹಂದರವಾಗಿ 
ಅರಳಿರುವುದು ಸಂತೋಷಕರವಾಗಿ ಕಂಡಿತು. 

ಅವರಿಬ್ಬರೂ ಸೇರಿ ನನ್ನನ್ನು ಟಿಪ್ಪು ಸ್ಮಾರಕ 
ಗಳನ್ನು ನೋಡಲು ಕರೆದುಕೊಂಡು 
ಹೋದರು. ಈಗ ಟಾಲಿಗಂಜ್ ' ಶಾಹಿ 


' ಟಾಲಿಗಂಜ್ ಚೌವಾನಿ ' ಬಳಿಯಿರುವ 

ಟಿಪ್ಪು ಸ್ಮಾರಕ ' ಶಾಹಿಮದ್' - 


ಶಾಹಿಮದ್‌ಉದ್ಯಾನದಲ್ಲಿರುವ ಟಿಪ್ಪುವಿನ 
ಇಬ್ಬರು ರಾಣಿಯರ 'ಕಬರ್ 'ಗಳು 


ಕಸ 


ಮದ್' ಎಂಬ ಹೆಸರಿನಲ್ಲಿರುವ ಸ್ಥಳ ಟಿಪ್ಪು 
ಸುಲ್ತಾನನ ಗೋರಿಯಲ್ಲ. ಅವನು ಮೈಸೂರು 
ಯುದ್ದದಲ್ಲೇ ತೀರಿಕೊಂಡ . ಆದರೆ ಆತನ 
ವಂಶಜರು ಇಲ್ಲಿಗೆ ಬಂದು ವಾಸವಾದ ಮೇಲೆ 
ಅವನ ಸ್ಮಾರಕವಾಗಿ ಭವ್ಯ ಮಸೀದ ಹಾಗೂ 
ಸುಂದರ ಉದ್ಯಾನವನಗಳು ನಿರ್ಮಿತ 
ಗೊಂಡಿವೆ . ಮಸೀದಯ ಪೂರ್ವ ಗೋಡೆಯ 
ಮೇಲೆ ಅರಬ್ಬಿ ಹಾಗೂ ಪಾರ್ಸಿ ಭಾಷೆಗಳಲ್ಲಿ 
ಬರೆದ ಪ್ರಕಾರ ಫೆಬ್ರವರಿ 21, 1843 ರಲ್ಲಿ 


ರಾಣಿಯರಿಗೆ ಸಂಬಂಧಿಸಿವ. ಈ ಕಳದು 
ನಾಲ್ಕು ದಿಕ್ಕಿನಲ್ಲಿ ಟಿಪ್ಪು ಯುದ್ಧದಲ್ಲಿ ಬಳಸಿದ 
ಮದುಗುಂಡಿನ ತೋಪುಗಳನ್ನು ನಿಲ್ಲಿಸ 
ಲಾಗಿದೆ. 
ಟಿಪ್ಪು ಮಸ್ಬಿದ್ ಹಾಗೂ ಉದ್ಯಾನವನದಿಂದ 
ಹೊರಗೆ ಬಂದರೆ ಕಾಣುವ ವಿಶಾಲವಾದ. 
ರಾಜಮಾರ್ಗಕ್ಕೆ ಈಗಿರುವ ಹೆಸರು ' ಪ್ರಿನ್ 
ಅನ್ವರ್ ಶಹ ಮಾರ್ಗ .' ಈ ಪ್ರಿನ್ಸ್ ಅನ್ವರ್ 
ಶಹ ಇನ್ನಾರೂ ಆಗಿರದೆ ಟಿಪು ಎನ ಎರಡನೆಯ 


ಲಾಖದಾಜ್ ಜಮೀನ್‌ 24 ಪರಗಣೆಯಲ್ಲಿ 
ಕಂಪನಿ ಸರಕಾರದ ಅನುಮತಿಯಿಂದ ನಿರ್ಮಿತ 
ವಾದ ಕಟ್ಟಡವಿದು. ಈ ಶಿಲಾಫಲಕದಲ್ಲಿ ಟಿಪ್ಪು 
ಸುಲ್ತಾನ ಹಾಗೂ ಆತನ ಸಂತತಿಯವರ ಹಲ 
ವಾರು ಹೆಸರುಗಳಿವೆ. ಅಲ್ಲದೆ ಮಕಾನ್ 
ಜಮೀನ್ ಬಾಜಾರ್ , ಆಬಾ , ಮದ್ 
ತಾಲಾಬ್ ಮುಂತಾದ ಆಸ್ತಿಗಳನ್ನು ಕುರಿತಂತೆ 
ವಿವರಗಳನ್ನು ನಮೂದಿಸಲಾಗಿದೆ. ಭವ್ಯ 
ಗುಮ್ಮಟ ಕುಸುರುಗೆಲಸದ ಕಮಾನುಗಳು ಭದ್ರ 
ವಾದ ಸ್ತಂಭಗಳ ಮೇಲೆನಿಂತ ಈ ಮಸೀದಿಯ 
ಎದುರುಗಡೆಯಲ್ಲಿ ಎತ್ತರವಾದ ಕಟ್ಟೆಯ 
ಮೇಲೆ ನಾಲ್ಕಾರು ಗೋರಿಗಳಿದ್ದು ಅವುಗಳಲ್ಲಿ 
ಮೊದಲೆರಡು ಗೋರಿಗಳು ಟಿಪ್ಪುವಿನ ಇಬ್ಬರು 


ಮಗ ಮುನೀರುದ್ದೀನನ ಹಿರಿಯ ಪುತ್ರ 
ಅರ್ಥಾತ್ ಟಿಪ್ಪುವಿನ ಮೊಮ್ಮಗ, ಈ ಮುಖ 
ರಸ್ತೆ ಟಾಲಿಗಂಜಿನಿಂದ ಧರ್ಮಕಾಲದವರೆಗೆ 
ವ್ಯಾಪಿಸಿದೆ. ಮಾರ್ಗಮಧ್ಯದಲ್ಲಿ ಇದೇ ವಂಶ 
ಜರು ದೇಣಿಗೆಯಾಗಿತ್ತ ಜಾಗೆಯಲ್ಲಿ 
ಈಗೊಂದು ಭವ್ಯ ಆಸ್ಪತ್ರೆಯೂ ತಲೆಯೆತ್ತಿದೆ. 
ಟಿಪ್ಪು ಸುಲ್ತಾನನ ವಂಶಜರಿಗೆ ಬ್ರಿಟಿಶ್ ಸರ 
ಕಾರದ ಪರವಾಗಿ ಇಂದಿನ ಸತೀಶ ಮುಖರ್ಜಿ 
ರಸ್ತೆ ಪಕ್ಕದಲ್ಲಿನ 'ಕಾಲಿಘಾಟ್ ' ಎಂಬ ಜಾಗೆ 
ಯಲ್ಲಿ ಒಂದು 'ಕಬರಸ್ತಾನ'ಕೂಡದೊರಕಿದ. 
ಟಿಪ್ಪುವಿನ ಉಳಿದೆಲ್ಲ ಮಕ್ಕಳ ಹಾಗೂ ಅವರ 
ಸಂಬಂಧಿಕರ ಗೋರಿಗಳು ಇಲ್ಲಿವೆ. ಈ ಸ್ಥಳದ 
ಹಾಗೂ ಇನ್ನಿತರ ಟಿಪ್ಪುವಿನ ಸ್ಮಾರಕಗಳ ಉಸ್ತು 


ಬಲೆ 1989 


25 


ಹುಚ್ಚತೆ 


KK S . S . R 

ಹೊರನಾಡಿನಲ್ಲಿ ಉಳಿದ ನೀವು ಕರ್ನಾಟ 
COLLEGE 

ದೊಂದಿಗೆ , ಕನ್ನಡ ಜನತೆಯೊಂದಿಗೆ ಭಾವೈ 
ದಿಂದ ಬೆರೆತರೆ ಕನ್ನಡಿಗರು , ಕರ್ನಾಟಕ ಸ 

ಕಾರ ನಿಮ್ಮ ರಕ್ಷಣೆಯನ್ನೆಂದೂ ಮರೆಯುತ। 
ಹಮೀಲಾ 

ದಿಲ್ಲ ” ಎಂದು ಹೇಳಿದೆ . ಟಿಪ್ಪು ಸುಲ್ತಾನ 
Loves 

ಅಳಿಯನ ವಂಶಜರಾದ ಕರೀಮುದ್ದೀನ 
ಮುಖಭಾವ ನನಗೆ ಹಾಗೆ ಮಾಡುವ ಭರವು 
ಯನ್ನಿತ್ತಂತಿತ್ತು . ನಾನು ಅವರ ಮನೆ 
ಹೋದಾಗ , ಅವರ ಹೆಂಡತಿ ರಯೀಸ 

ಬೇಗಮ್ , “ ಈ ಪೈನಾಪಲ್ ಗ್ಲಾಸ 
A44 4 

ತಕೊಳಿ "- ಎಂದು ಕನ್ನಡದಲ್ಲೇ ಹೇ 

ಗ್ಲಾಸನ್ನು ಟೇಬಲ್ ಮೇಲಿರಿಸಿದರು 
“ ದಿಢೀರ್ ಪ್ರಚಾರ ಬೇಕಾಗಿತ್ತು . ಅದಕ್ಕೇ ಕರೀಮುದೀನರಿಗೆ “ನಿಮಗೂ ಕನ್ನಡ ಬರು 
ಹೀಗೆ ಬರಟ್ಟೆ ಹಹ ... ” 

ದೆಯೇ ? ” ಎಂದು ಕೇಳಿದೆ. ಅವರು ಈ 

: ಯಾಡಿಸಿ 'ಇಲ್ಲ' ಎಂದರು. ನನ್ನ ಭಾವನೆಗಳನ 
ವಾರಿಗಾಗಿ ' ದಿ ಮೈಸೂರ್ ಫ್ಯಾಮಿಲಿ ಫತೇಹಾ .. 

ಗ್ರಹಿಸಿ ಹೇಳಿದರು, “ ನನಗೆ ಕನ್ನಡ ಬಾರದು. 
ಫಂಡ್ ಕಮಿಟಿ' ಎಂಬ ಸಮಿತಿಯೊಂದು ಈಗ 

ಆದರೆ ನನ್ನ ಜೀವನ ಸಂಗಾತಿ ರಸ 
ಅಸ್ತಿತ್ವದಲ್ಲಿದೆ. ಟಿಪ್ಪುವಿನ ವಂಶಜರು ಮಾತ್ರ 

ಬೇಗಮ್ ಮೈಸೂರಿನವಳು . ಅಲ್ಲಿರುವ 
ಇದರ ಸದಸ್ಯರಾಗಬಹುದು. 

ಬೆಂಗಾಲ್ ಫ್ಯಾಕ್ಟರಿಯ ಹತ್ತಿರವೇ ಅವ 
ಕಲಕತ್ತೆಯ ವಿಕ್ಟೋರಿಯಾ ಮೆಮೋರಿಯಲ್ 

ಮನೆ ” ಎಂದಾಗ ನಾನು ಸಂತೋಷದಿಂತ 
ಹಾಲ್ ಚೌರಂಗಿ ಮೂಸಿಯ್ಂ ಹಾಲ್ 

“ಮೈಸೂರು ಹುಲಿಯ ವಂಶದ ಅಳಿಯಂದಿರೆ 
ಹಾಗೂ ' ರಾಷ್ಟ್ರೀಯ ಗ್ರಂಥಾಲಯ ಗಳಲ್ಲಿ 

ಕಲಕತ್ತೆಯಲ್ಲಿದ್ದರೂ ನೀವು ಕನ್ನಡಿಗರೇ .. . 
ದೊರಕುವ ದಾಖಲೆಗಳ ಕಡೆಗೂ ಈ ಸಮಿತಿ 

ನಾನಿನ್ನು ಬರುತ್ತೇನೆ” ಎಂದು ಇಬ್ಬರನ್ನು 
ಇತ್ತೀಚೆಗೆ , ಲಕ್ಷ್ಮವೀಯುತ್ತಿದೆ. ಇವೆಲ್ಲವು 

ಅಭಿನಂದಿಸಿ ಅಲ್ಲಿಂದ ಹೊರಟೆ. 
ಗಳಿಂದಲೂ ನೀವುಪ್ರಯೋಜನ ಪಡೆಯಬಹು 
ದೆಂದು ಅವರು ತಿಳಿಸಿದಾಗ ನನ್ನ ಸದ್ಯದ 
ವೇಳೆಯ ಪರಿಮಿತಿಯಲ್ಲಿ ಸಾಧ್ಯವಾಗದಿದ್ದರೂ 

ವಾಹನ | 
ಖಂಡಿತ ಈ ವಿಷಯಗಳನ್ನು ಗಮನದಲ್ಲಿರಿಸು 

ವೇಸ್ಪಶೇಖಕಿಮುಟ್: 
ತೇನೆ ಎಂದು ಅವರಿಗೆ ಹೇಳಿದೆ . ಆದರೆ 
ಕೋಟೀ ನವಾಬ ಮತ್ತು ಕರೀಮುದ್ದೀನರು 
ತಮ್ಮ ಅಧೀನದಲ್ಲಿರುವ ಸ್ಥಳಗಳನ್ನು ತೋರಿ 
ಸಿದ ಬಳಿಕ ಹೇಳಿದರು . ಇದುವರೆಗೆ ನಾವು, 
' ಮೈಸೂರು ಫ್ಯಾಮಿಲಿ' ಯ ಟಿಪ್ಪು ಸ್ಮಾರಕ 
ಗಳನ್ನು ರಕ್ಷಿಸಿಕೊಂಡು ಬಂದಿದ್ದೇವೆ. ಈಚೆಗೆ 
ನಮಗೆ ಆಶ್ರಯ ತಪ್ಪುತ್ತಿದೆ. ಕಾಲಿಘಾಟ್ 
ದಲ್ಲಿನ ಟಿಪ್ಪು ಕಬರಸ್ತಾನ ಜಾಗೆಯನ್ನು 
ಪಶ್ಚಿಮ ಬಂಗಾಲ ಸರಕಾರ ತನ್ನ ವಶಕ್ಕೆ 
ತೆಗೆದುಕೊಳ್ಳಲು ಯತ್ನಿಸುತ್ತಿರುವುದರಿಂದ Ashokashi 
ನಾವು ಅಂಥವುಗಳ ಸಂರಕ್ಷಣೆಗಾಗಿ ಹೋರಾಟ 

“ ಬಹುಶಃ ಇಲ್ಲಿ ತನಿಖಾ ಆಯೋಗಗಳ 
ನಡೆಸುತ್ತಿದ್ದೇವೆ” ಎಂದಾಗ ಅವರಿಗೆ ನಾನು 

ವರದಿ ಸಿಕ್ಕರೂ ಸಿಗಬಹುದು... " 
ಮೈಸೂರು ಹುಲಿ' ಯ ಸಂತಾನದವರಾಗಿ 


ಕಸೂ 


26 


| ಮಲಯಾಳಂ ಕಥೆ | 


ಕಾಲಭೈರವಿ 


ಸೂರ್ಯನು ಯಾವಾಗ ಉದಿಸಿದನೆಂದು 
ಆತನಿಗೆ ಖಚಿತವಾಗಿ ತಿಳಿಯಲಿಲ್ಲ . ಏಕೆಂದರೆ 
ಕಳೆದ ಹಲವಾರು ತಿಂಗಳುಗಳಿಂದ ಆತನಿಗೆ. 

ಹೊತ್ತಿನ ಪರಿವೆಯೇ ಇರಲಿಲ್ಲ . ರಾತ್ರಿಯಾಗು 
* ತದೆ. ಅಂತೆಯೇ ಬೆಳಗಾಗುತ್ತದೆ. ಆತನಿಗೆ 
ರಾತ್ರಿಯೂ ಒಂದೇ ಹಗಲೂ ಒಂದೇ , 
ಅವನ್ನು ಕುರಿತು ಆತ ಯೋಚಿಸಲೇ ಇಲ್ಲ 
ಎಂದು ಹೇಳುವುದು ಸರಿ , ಮನೆಯಿಂದ ಹೊರ 
ಟಾಗ ವಾಚ್ ಇತ್ತು . ಈಗದು ಆತನ ಕೈ 
ಯಲ್ಲಿಲ್ಲ. ಪ್ರಯಾಣದ ಮಧ್ಯೆ ಎಲ್ಲೋ ಅದು 
ಕಾಣೆಯಾಯಿತು. ವಾಚ್ ಕಳೆದುಕೊಂಡುದ 
ರಿಂದ ಆತನಿಗೆ ವಿಶೇಷ ತೊಂದರೆಯಾದಂತೆ 
ಕಾಣಲಿಲ್ಲ . ಅಂತೆಯೇ ಆ ಬಳಿಕ ಒಮ್ಮೆಯೂ 
ಆತ ಅದರ ಬಗ್ಗೆ ಚಿಂತಿಸಲಿಲ್ಲ . 
ನದಿಯ ತೀರದಲ್ಲಿ ಹಿಂದೆಂದೋ ಒಬ್ಬ ರಾಜ 
ನಿರ್ಮಿಸಿದ್ದ , ಈಗ ಮುಕ್ಕಾಲಂಶ ಕುಸಿದು 
ಹಾಳುಬಿದ್ದಿದ್ದ ಒಂದು ಮಂಟಪದ ಜಗುಲಿ 
ಯಲ್ಲಿ ಆತ ಕುಳಿತಿದ್ದ . ಅಂತಹ ಮಂಟಪಗಳು 
ಮತ್ತು ಗುಡಿಗಳು ಅಲ್ಲಿ ನೂರು ಗಟ್ಟಲೇ 
ಇದ್ದವು. ಆದರೂ ಅವುಗಳಲ್ಲಿ ಈ ಮಂಟಪ 
" ವನ್ನು ಕಂಡು ಹಿಡಿಯುವುದು ಆತನಿಗೆ ಹೆಚ್ಚಿನ 
ಪ್ರಯಾಸದ ವಿಷಯವಾಗಿರಲಿಲ್ಲ . ಹೊಟೇಲಿನ 
ಅಯ್ಯರ್- ಎಷ್ಟೋ ವರ್ಷಗಳ ಹಿಂದೆ ಜೀವನ 
ದುರ್ಭರವಾದಾಗ ಊರು ಬಿಟ್ಟು ಓಡಿಹೋಗಿ 
ಕೊನೆಗೆ ಕಾಶಿಯಲ್ಲಿ ನೆಲೆನಿಂತ- ಅಯ್ಯರ್ 
ಹೇಳಿದ್ದ , “ ಗಂಗೆಯನ್ನು ದಾಟಿ ರಾಮನಗರಕ್ಕೆ 
ಹೋಗು, ನದಿಯಂಚಿನ ಗುಂಟ ನಡೆದು 
ಹೋಗು. ಅಲ್ಲಿ ಅರಮನೆಯನ್ನು ತಲುಪೋ 
ದಕ್ಕೆ ಮುಂಚೆಯೇ - ಇಲ್ಲ ನಿನಗೆ ದಾರಿ 
ತಪ್ಪೋಲ್ಲ - ಯಾರನ್ನು ಕೇಳಿದರೂ ಆತನ ಆಶ್ರ 
ಮವನ್ನು ತೋರಿಸುತ್ತಾರೆ. ಅದನ್ನು ಆಶ್ರಮ 
ವೆಂದು ಹೇಳಲಾಗದು. ಒಂದು ಹಳೆಯ , 
ಮುಕ್ಕಾಲಂಶ ಬಿದ್ದು ಹೋದ ಮಂಟಪ. 
ಎಲ್ಲಿಂದಲೋ ಬಂದ ಒಬ್ಬ ಸಾಧು ಬಹಳ ದಿನ - 
ಗಳಿಂದ ಅಲ್ಲಿ ವಾಸವಾಗಿದ್ದಾರೆ. ಸಾಮಾನ್ಯ 
ಅರ್ಥದಲ್ಲಿ ಅದನ್ನು ಆಶ್ರಮ ಎಂದು ಹೇಳ 
ಲಾಗುವುದಿಲ್ಲ . 


ಮೂಲ: ಟಿ . ಪದ್ಮನಾಭನ್ 
ಅನುವಾದ: ಡಾ || ಅಶೋಕಕುಮಾರ 


ದಶಾಶ್ವಮೇಧ ಘಟ್ಟದ ಮೆಟ್ಟಿಲುಗಳೊಂದ 
ರಲ್ಲಿ ನಿರ್ಜನವಾದ ರಾತ್ರಿಯೊಂದರ ವೇಳೆ ಆತ 
ಕುಳಿತಿದ್ದ . ಆತನ ಪಕ್ಕದಲ್ಲಿ ಅಯ್ಯರ್ ಸಹ 
ಇದ್ದ . ಅನತಿ ದೂರದಲ್ಲಿ ಒಂದು ಮನುಷ್ಯ 
ಶರೀರ ಚಿತೆಯಲ್ಲಿ ಬೆಂದು ಉರಿಯುತ್ತಿದ್ದು , 
ಅದರ ವಾಸನೆ ಎಲ್ಲೆಡೆಗೆ ಹರಡಿತ್ತು . ನಿಶ್ಚಲ 
ವಾಗಿ ನಿಂತ ಗಂಗಾಜಲದಲ್ಲಿ ಚಂದ್ರನ ಕ್ಷೀಣ 
ಪ್ರತಿಬಿಂಬವಿತ್ತು . ರಾತ್ರಿ ಬಹಳ ನೀರವ 
ವಾಗಿತ್ತು . 
- ಅಯ್ಯರ್ ಹೇಳಿದ! “ ಅವರನ್ನು ಕುರಿತು 
ಹೇಳುವಾಗ ಸಂನ್ಯಾಸಿ ಎಂಬ ಪದವನ್ನು ಉಪ 
ಯೋಗಿಸಬಹುದೇ ಎಂದು ನನಗೆ ತಿಳಿಯದು. 
ಅದಿರಲಿ, ನಾನೇಕೆ ಸುಮ್ಮನೆ ನನ್ನ ಅಭಿಪ್ರಾಯ 


ಜುಲೈ 1989 


21 


ತಿಳಿಸಲಿ ? ನೀನು ಓದಿ ಲೋಕ ಬಲ್ಲವನು, 
ಬದುಕನೂ ತಿಳಿದವನು . ನೀನೇ ಹೋಗಿ 
ಕಂಡು ಸ್ವತಃ ನಿರ್ಧರಿಸು . ನೀನು ಇದಕ್ಕೆ 
ಮಂಚೆಯೇ ಅವರನ್ನು ಕಾಣಬೇಕಿತ್ತು ಎಂದು 
ನನಗನಿಸುತ್ತಿದೆ. ” 
ಆತ ಪ್ರಶ್ನಾರ್ಥಕಭಾವದಿಂದ ಅಯ್ಯರ್‌ನ 
ಮುಖವನ್ನು ನೋಡಿದ .. .. ಇದಕ್ಕೆ 
ಮುಂಚೆಯೇ ಕಾಣಬೇಕಿತ್ತೆ ? ಏಕೆ? 
ಇಲ್ಲ ...... ಇಲ್ಲ ..... . 
ಇವೆಲ್ಲಾ ಎಷ್ಟೋ ಸಲ ...... 
ಆತ ಹಾಗೇನೂ ನುಡಿಯಲಿಲ್ಲ . ಸುಮ್ಮನೆ 
ಅಯ್ಯರ್‌ನ ಮುಖವನ್ನು ನೋಡಿದನಷ್ಟೇ . 
ಆದರೂ ಆತನ ಮನಸ್ಸು ಅದನ್ನು ಹೇಳು 
ತಿತ್ತು . ಇದನ್ನು ಅರಿತವನಂತ ಅಯ್ಯರ್ 
ಹೇಳಿದ. 
“ನಾನು ಓದು ಬರಹ ಕಲಿತವನಲ್ಲ , ನನಗೆ ಆ 
ವಿಚಾರ ಗೊತ್ತು. ಹೇಗೋ ಏನೋ ಇಲ್ಲಿಯ 
ವರೆಗೆ ಬಂದು ತಲುಪಿದೆ. ಕಾಶಿಗೆ ಬರಲು 
ಹೊರಟಿದ್ದಲ್ಲ . ಆದರೆ ದೈವನಿರ್ಣಯ 
ಹಾಗಿತ್ತು . ಇಲ್ಲಿ ಬಂದ ನಂತರ ಇಷ್ಟು ವರ್ಷ 
ಗಳಲ್ಲಿ ನಾನು ಎಷ್ಟೋ ಜನರನ್ನು ಕಂಡೆ. 
ದೇವರ ಹೆಸರನ್ನು ಹೇಳಿ ಅದರಿಂದ ಹಣ ಗಳಿ 
ಸುವ ಎಷ್ಟೋ ಜನರನ್ನು ಕಂಡ. ಅವರಲ್ಲಿ 
ಪ್ರಸಿದ್ದಿ ಪಡೆದವರೂ ಪಡೆಯದವರೂ 
ಇದ್ದರು. ಆದರೆ ಇಂತಹ ಒಬ್ಬರನ್ನು ಇದು 
ವರೆಗೂ ನಾನು ಕಂಡಿಲ್ಲ . ಅವರ ವೈಶಿಷ್ಟ್ಯಗ 
ಜೇನು ಯೋಗ್ಯತೆಗಳೇನು ಎಂದೆಲ್ಲಾ ಕೇಳಿದರೆ | 
ಅದಕ್ಕೆ ಉತ್ತರ ಹೇಳಲು ನನ್ನಿಂದಾಗದು. 
ಆದುದರಿಂದಲೇ ನಾನು ಹೇಳಿದ್ದು ನೀನೇ 
ಹೋಗಿ ನೋಡು ಎಂದು. ನಿಜ 
ಹೇಳೊದಾದರೆ ನನಗೆ ಅವರ ಹೆಸರೂ ತಿಳಿ 
ಯದು. ಅವರಿಗೆ ಹೆಸರಾದರೂ ಉಂಟೋ 
ಇಲ್ಲವೋ ಎನ್ನುವುದೇ ಅನುಮಾನ. ಇಲ್ಲಿಗೆ 
ಅವರು ಬಂದು ಹೆಚ್ಚು ದಿನಗಳಾಗಿಲ್ಲ . ಇನ್ನು 
ಎಷ್ಟು ದಿನಗಳು ಇಲ್ಲಿರುವರೋ ಯಾರಿಗೂ 
ತಿಳಿಯದು. 
ಇಬ್ಬರೂ ಬಹಳ ಹೊತ್ತು ಏನೂ ಮಾತಾ 
ಡದೆ ಕುಳಿತರು. ಆಕಾಶದಲ್ಲಿ ಆವರೆಗೂ ಕ್ಷೀಣ 
ಕಾಂತಿ ಬೀರುತ್ತಿದ್ದ ಚಂದ್ರ ಈಗ ಮುಕ್ಕಾಲು 
ಭಾಗ ಮರೆಯಾಗಿದ್ದ . ಆಕಾಶವೂ ನದಿಯೂ 


ಸುಮಾರು ಒಂದೇ ರೀತಿ ಕಪ್ಪಾಗಿದ್ದವು. ಎ । 
ಯಾವ ಶಬ್ದವೂ ಕೇಳಿ ಬರುತ್ತಿರಲಿಲ್ಲ . | 
ಯುತ್ತಿದ್ದ ಏನನ್ನೋ ಹಿಂಬಾಲಿಸುವಂತೆ | 
ಕವಾದ ಯಾವುದರ ಮೇಲೋ ಅಯ 
ನದಿಯ ಮಧ್ಯಕ್ಕೆ ಕಣ್ಣು ನೆಟ್ಟಿದ್ದ . ಬರೀ ವೆ. 
ವಾದರೂ ಪರಸ್ಪರ ಮಾತನಾಡಲು ಏ 
ಇಲ್ಲದರಿಂದ ಅಲ್ಲಿ ಆ ಮನ ಎಂಬ 
ಸ್ಪಷ್ಟ , ಅಯ್ಯರ್ ತಟ್ಟನೆ ಕೇಳಿದ, “ ಯಾವ 
ಲಾದರೂ ಒಂದು ಹುಡುಗಿಯನ್ನು ಪ್ರೀತಿ 
ವೆಯಾ? ” 
* ಆತ ಬೆಚ್ಚಿದ. ಅಂತಹ ಪ್ರಶ್ನೆಯೊಂದು 
ಆತ ಅಯ್ಯರ್‌ನಿಂದ ನೀರಿಕ್ಷಿಸಿರಲಿಲ್ಲ . ಈ 
ದಿನಗಳ ಪರಿಚಯದಲ್ಲಿ ಅಂತಹ ಒಂದು ತ 
ಮೂಡಿಬರುವ ಯಾವ ಸಂಭಾಷಣೆಯು 
ಅವರು ನಡೆಸಿರಲಿಲ್ಲ . ಅಂತಹ ಒಂದು 
ಯನ್ನು ಯಾವಾಗಲಾದರೂ ಅಯ್ಯರ್ | 
ಯಾನು ಎಂಬ ಕಲ್ಪನೆಯೂ ಇರಲಿ 
ಅಯ್ಯರ್‌ನ ಪ್ರಶ್ನೆಗೆ ತಕ್ಷಣ ಏನಾದರೂ ಉ . 
ಹೇಳಲು ಆತನಿಂದ ಸಾಧ್ಯವಾಗಲಿಲ್ಲ . 
ಅಯ್ಯರ್ ಪುನಃ ಹೇಳಿದ ..... 
“..... ಬಳಿಕ ಎಲ್ಲಾ ಮರೆತು , ಜಾತಿ 
ಎಲ್ಲಾ ಮರೆತು, ಊರವರನ್ನೂ ಮನೆಯ 
ರನ್ನೂ ಎಲ್ಲಾ ಮರೆತು, ಆ ಹುಡುಗಿಯ 
ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿಸಿರುವ 
ಕೊನೆಗೆ ಆ ಪ್ರೀತಿಯೇ ಒಂದು ಕಾಳಿ ಚ್ಚಾಗಿ 
ಹುಡುಗಿಯನ್ನು ದಹಿಸಿಬಿಟ್ಟಿದೆಯೇ ? ಬ 
..... ಆ ಬೆಂಕಿಯಿಂದ ಪಾರಾಗಲೋಸು 
ನೀನು ಕದ್ದೋಡಿಬರಬೇಕಾಯಿತೆ? ” 

ಆತ ಏನೂ ನುಡಿಯದೆ ಇದ್ದಾಗ ಅಯ 
ಪುನಃ ಹೇಳಿದ. 
“ ಇಲ್ಲ ? ನಾನು ಭಾವಿಸಿದೆ. ನೀ 
ನನ್ನಂತೆಯೇ ಕರ್ಮಫಲದಿಂದ ತಪ್ಪಿಸಿಕೆ. 
ಲೋಸುಗ ಓಡಿ ಬಂದಿರುವೆಯೆಂದು, 
ಹಾಗೆಯೇ ನಿನ್ನ ಬಾಳಿನಲ್ಲೂ ಏನಾದ 
ಸಂಭವಿಸಿರಬಹುದೆಂದು. ಒಂದು ನಿಮಿಃ 
ಅಜಾಗರೂಕತೆಯಿಂದ ನಂತರ ಬಾಳೆ 
ಪರಿತಪಿಸುವಂತಾಗುವ ಏನಾದರೂ ಇಲ್ಲ 
ಆತನಿಗೆ ಉತ್ತರವೇನೂ ಬರಲಿಲ್ಲ . 
ಆತನ ಮನಸ್ಸು ಆಗ ಬಹಳ ಗೊಂತಿ 
ಮಯವಾಗಿತ್ತು . ಅಯ್ಯರ್‌ ತನಗೆ ತಾನೇ ಹ 


ಕಸು 


ಕೊಳ್ಳುವಂತ ಪುನಃ ಹೇಳಿದ. 

ಒಂದಿಷ್ಟು ಸ್ಥಳ ಮತ್ತು ಭಕ್ಷಣೆಗೊಂದಿಷ್ಟು, 
“ ಇದುವರೆಗೂ ಇದನ್ನು ಕುರಿತು ಯಾರೂಡ ಆಹಾರ ಸಿಕ್ಕುದರಿಂದ ಮಾತ್ರ ತೋರುವ ಕೃತ 
ನೆಯೂ ಮಾತನಾಡಿರಲಿಲ್ಲ . ಮಾತನಾಡತಕ್ಕ ಜ್ಞತೆಯಲ್ಲ ಅದು, ಆದರೂ ಅಯ್ಯರ್ ತನ್ನ 
ವರು ಯಾರೂ ಸಿಕ್ಕಿಲ್ಲ ಎಂದೇ ತಿಳಿದುಕೋ . ಬಾಳಿನ ಅತಿ ಮುಖ್ಯವಾದ ಒಂದು ವಿಷಯ 
ಈಗ ಏಕೋ ಹೀಗೆ. ... ನೀನೇನೂ ಮಾತಾಡು ವನ್ನು ಕುರಿತು ಹೇಳುವಾಗ - ಅದೂ ಜೀವನ 
ತಿಲ್ಲ . ಬೇಡ, ನೀನೇನೂ ಹೇಳಬೇಕಿಲ್ಲ . ನಾನು ದಲ್ಲಿ ಮೊದಲ ಸಲ ಇನ್ನೊಬ್ಬರಿಗೆ ಬಹಳ 
ಬಂದು ಎಷ್ಟೋ ವರ್ಷಗಳಾದವು. ಇದುವರೆಗೆ ಹೊತ್ತು ಅದರಲ್ಲಿ ಗಮನವನ್ನು ಕೇಂದ್ರೀಕರಿ 
ಹಿಂತಿರುಗಿ ಹೋಗಿಲ್ಲ . ಹೋಗಬೇಕೆಂದು ಸಲು ಆತನಿಂದ ಆಗಲಿಲ್ಲ . 
ಎಷ್ಟೋ ಸಂದರ್ಭಗಳಲ್ಲಿ ಅನಿಸಿತ್ತು . ಆದರೂ ಕಾಲವೆಂಬ ಪ್ರವಾಹದಲ್ಲಿ ಸಿಲುಕಿ ಆತನ 
ಯಾವಾಗಲೂ ಕೊನೆಯ ನಿಮಿಷದಲ್ಲಿ ಮನಸ್ಸು ಬಲು ದೂರ ಹಿಂದಕ್ಕೆ ಕೊಚ್ಚಿ 
ಯಾರೂ ಈವರೆಗೆ ನನ್ನನ್ನು ಅರಸುತ್ತ ಬರಲೂ - ಹೊಯಿತ್ತು. .. ಆತ ಆಗ ಒಬ್ಬಂಟಿಗನಾಗಿದ , 
ಇಲ್ಲ , ಈ ಹಲವಾರು ವರ್ಷಗಳಲ್ಲಿ ಇಲ್ಲಿ : 
ನನ್ನನ್ನು ಕಂಡಿರಬಹುದಾದ ಅನೇಕರಲ್ಲಿ ಕೆಲ L . 
ವರಿಗಾದರೂ ನನ್ನ ಗುರುತು ಸಿಕ್ಕಿರಬಹುದು / 


Wion 


ಇವನ್ನೆಲ್ಲಾ ಈಗ ಹೇಳಿ ತಾನೇ ಏನು.... " - 
ಅಯ್ಯರ್‌, ತನ್ನ ಕಳೆದ ಕಾಲದ ಗಂಟನ್ನು 
ಬಿಚ್ಚತೊಡಗಿದಾಗ ಆತ ನಡುವೆ ಬಾಯಿಹಾಕಿ 
ಏನಾದರೂ ಹೇಳುವುದಾಗಲಿ, ಕೇಳುವು. 
ದಾಗಲಿ ಮಾಡದೆ ಮೌನವಾಗಿದ್ದ . ಕಾಶಿಯಲ್ಲಿ 
ಆತನಿಗೆ ಆಶ್ರಯ ನೀಡಿದ್ದ ವ್ಯಕ್ತಿ ಅಯ್ಯರ್ 
ಅದು ಅಲ್ಲದೆ ಪರಿಚಯವಾದಾಗಿನಿಂದಲೆ 
ಏನೋ ಒಂದು ರೀತಿಯ ಗೌರವ ಆತನಲಿ - 
ಅಯ್ಯರ್‌ ಬಗ್ಗೆ ಮೂಡಿತ್ತು . ರಾತ್ರಿ ತಂಗಲು 


ಆಶ್ರಯರಹಿತನಾಗಿದ್ದ . ಎಲ್ಲೂ ದಡ ಕಾಣುತ್ತಿ 
ರಲಿಲ್ಲ . ಎಲ್ಲಾದರೂ ಒಂದಿಷ್ಟು ದಣಿವಾರಿಸಿ 
ಕೊಳ್ಳಲು ಸ್ಥಳ ಸಿಕ್ಕಿತೇ ಎಂದರೆ ಸಿಗುತ್ತಿರಲಿಲ್ಲ . 

ಗಂಗೆಯ ತಡಿಯಲ್ಲಿ ಅಯ್ಯರ್‌ ಜೊತೆಗೆ ಕುಳಿ 
Jದ್ದನಾದರೂ ವಾಸ್ತವವಾಗಿ ಆತನ ಮನಸ್ಸು 
ಇದ್ದದು ಕೇರಳದ ಗ್ರಾಮದ ಒಂದು ಕಾಲು 
ದಾರಿಯಲ್ಲಿ ಕತ್ತಲು ತುಂಬಿದ ನಿರ್ಜನವಾದ 
ಕಾಲುದಾರಿ . ಮಾನಸಿಕವಾಗಿ ಆತ ಅಲ್ಲಿ ಕಾತರ 
ದಿಂದ ಕಾದು ನಿಂತಿದ್ದ ಹುಡುಗಿ ಆ ಹಾದಿ 
ಯಲ್ಲಿ ಬರುವಳೆಂದು ಆತನಿಗೆ ಗೊತ್ತಿತ್ತು . ಆತ 
ನಿಗೆ ದೇಗುಲದ ಜಾತ್ರೆಯ ವಾದ್ಯಗಳ ಬಡಿತ 


ಜುಲೈ 1989 


ಕೇಳಿಸುತ್ತಿರಲಿಲ್ಲ . ಆತನಿಗೆ ಆಗ ಕೇಳಿಸುತ್ತಿ 
ದ್ದುದು ತನ್ನದೇ ಮನಸ್ಸಿನ ಬಡಿತ , ಎಲ್ಲಾ 
ವಾದ್ಯಗಳೂ ಮಿಳಿತವಾಗಿ ದ್ರುತಗತಿಯಲ್ಲಿ 
ತಾರಕಕ್ಕೇರಿದ ಬಡಿತ , ಆ ಬಡಿತದ ಸದ್ದಿನಲ್ಲಿ 
ಗಾಬರಿಗೊಂಡು ನಿಂತಿರಲು ಕೊನೆಗೆ ಅವಳು 
' ಬಂದಳು . 

ಹೊತ್ತಲ್ಲದ ಹೊತ್ತಿನಲ್ಲಿ ಆತನನ್ನು ಅಲ್ಲಿ 
ಕಂಡ ಅವಳು ಭಯಗೊಂಡಿರಬೇಕು. ಅದಕ್ಕೆ 
ತಾನೇ ಹಿಂತಿರುಗಿ ಓಡಲು ನೋಡಿದ್ದು . 
ಆದರೆ, ಆತ ಅಡ್ಡಗಟ್ಟಿದ , ಶ್ರಾವಣದ ಜಡಿ 
ಮಳೆಯಲ್ಲಿ ಒಮ್ಮೆ ಸಿಡಿಲು ಬಡಿದಾಗ ಜೀವ 
ವುಳ್ಳ ಹಸಿಮರವೊಂದು ಉರಿಯುತ್ತಾ ನಿಂತಿ 
ದ್ದನ್ನು ಆತ ಕಂಡಿದ್ದ . ಭೋರೆಂದು ಸುರಿಯು 
ತಿದ್ದ ಮಳೆ, ಸಿಡಿಲು, ಮಿಂಚು, ಎಲ್ಲಿಗೂ ಓಡಿ 
ಪಾರಾಗಲಾಗದೆ , ಭೂಮಿಯಲ್ಲಿ ನಿಶ್ಚಲವಾಗಿ 
ನಿಂತು ಜೀವಂತ ಉರಿದು ನಾಶವಾಗುತ್ತಿದ್ದ 
ಮರ. 

ಅವಳು ಆತನ ಮುಖವನ್ನು ಒಮ್ಮೆ ಮಾತ್ರ 
ನೋಡಿ ಭಯದಿಂದ “ ಬಿಡು, ಬಿಡು.... " 
ಎಂದು ಹೇಳಿದಳು . 
ಆತ ಮೊದಲು ಮಾತುಗಳಿಗಾಗಿ ಪರ 
ದಾಡಿದ. ಬಳಿಕ ಬಹಳ ಹೆಣಗಾಡಿ “ ಇಲ್ಲ ” 
ಎಂದು ಹೇಳಿದ. 
ಹೊತ್ತು ಅವರ ಎದುರು ಸ್ತಬ್ಧವಾಯಿತು. 
ಆತ ಕೊನೆಗೆ ಹೇಳಿದ . 
“ ಇಂದು ಏನಾದರೊಂದು ಇತ್ಯರ್ಥವಾಗ 
ಬೇಕು. ನೀನು ನನ್ನನ್ನು ಪ್ರೀತಿಸುತ್ತಿರುವೆಯೋ 
ಎಂಬುದಲ್ಲ . ನೀನು ನನ್ನ ಜೊತೆಗೆ ಬರುವೆಯಾ 
ಎಂಬುದಲ್ಲ , ನಾನು ಕೇಳಿದ ವಿಷಯಗಳೆಲ್ಲ 
ನಿಜವೇ ಎಂಬುದು ನನಗೆ ತಿಳಿಯಬೇಕು.. . ” 
ಅವಳು ಕೇಳಿದಳು. 
“ಏನು? ಏನು ನಿಜ ಅಂತ ? ” 
ಆತ ತಾನು ಕೇಳಿದ್ದ ವಿಷಯ ಹೇಳಿದ. ಆಗ 
ಮನಸ್ಸಿನಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ವೇದನೆಯೇ 
ತುಂಬಿತ್ತು . ತಾನು ಕನಸು ಕಂಡಿದ್ದ ಬಾಳಿನ 
ಸೌಧ ತಳಪಾಯ ಸಹಿತವಾಗಿ ಕುಸಿಯುತ್ತಿತ್ತು . 
ಆದುದರಿಂದ ಅದನ್ನು ತಪ್ಪಿಸಲಿಕ್ಕಾಗಿ ಆತ 
ಹಾಗೆ ಕೇಳಿದ ' ಇಲ್ಲ , ನೀವುಕೇಳಿದ ವಿಚಾರ 
ಸರಿಯಲ್ಲ' ಎಂದು ಅವಳು ಹೇಳಲಿ ಎಂದು 
ಆತ ಆಶಿಸಿದ. ಹಾಗೆ ಅವಳು ಹೇಳಿದ್ದರೆ ಆತ 


ಏನನ್ನೂ ಸಹಿಸುತ್ತಿದ್ದ . ಆ ನಂಟು ಒಮ್ಮೆಯೂ 
ಕಡಿದು ಬಿದ್ದಿಲ್ಲ ಎಂದು ನಂಬಿದ್ದ ಆತ ಅದನ್ನು 
ಪುನಃ ಸ್ಥಾಪಿಸಲು ಯಾವುದೇ ರೀತಿಯ ಸಂಧಾ 
ನಕ್ಕೂ ಸಿದ್ಧನಿದ್ದ . 
- ಆತ ಆಸೆಯಿಂದ ಹುಡುಗಿಯ ಮುಖವನ್ನೇ 
ನೋಡಿ ನಿಂತಿರಲು ಅವಳು ಹೇಳಿದಳು, 
“ ನಾನು ನಿಮ್ಮನ್ನು... ” 
ಪೂರ್ಣಕೇಳಲು ಆತನಿಗೆಸೈರ್ಯವಿರಲಿಲ್ಲ . 
ಏನು ನಡೆಯುತ್ತಿದೆ ಎಂಬುದನ್ನು ಅರಿಯುವ 
ಮೊದಲೇ ಆತ.... 
ಮೊದಲು ಅತಿ ಗೊಂದಲವುಂಟಾಯಿತು. 
* ಗೊಂದಲ ಭಯವಾಗಿ ಮಾರ್ಪಟ್ಟಿತು. 
ಭಯ ಬೇಗನೆ ದೂರವಾದರೂ ಪಶ್ಚಾತ್ತಾಪ 
ದಿಂದ ಬಿಡುಗಡೆ ಸಿಗಲಿಲ್ಲ . 
ಮನಸ್ಸಿನ ಆ ಭಾರವನ್ನು ಹೊತ್ತುಕೊಂಡು 
ಎಲ್ಲೆಲ್ಲೋ ಅಲೆದ. 
ಅರ್ಧರಾತ್ರಿಯ ವೇಳೆಗೆ ಅಯ್ಯರ್‌ ಹೇಳಿದ, 
“ ಬಾ , ಹೋಗೋಣ ಬಹಳ ಹೊತ್ತಾಯಿತು. 
ನಾನು ಏನೇನೋ ಹೇಳಿಬಿಟ್ಟೆ . ನೀನು 
ಮಾತಾಡಲೇ ಇಲ್ಲ . ” ಆತ ಎದ್ದು ಕೈಯೆದ್ದಿ 
ನದಿಯಿಂದ ಒಂದು ಬೊಗಸೆ ನೀರು ತೆಗೆದು 
ಮುಖ ತೊಳೆದ, ತಣ್ಣನೆಯ ನೀರನ್ನು ಮುಖಕ್ಕೆ 
ತಾಗಿಸಿದಾಗ ಗೊತ್ತಿಲ್ಲದೆ ' ಅಮ್ಮಾ' ಎಂಬ 
ಉದ್ದಾರ ಹೊಮ್ಮಿತು. 

ಆತ ಹಿಂತಿರುಗಿ ಹೊರಟಿದ್ದ . ಆಗ ಅಲ್ಲಿ 
ಮೆಟ್ಟಿಲಮೂಲೆಯಲ್ಲಿ ಯಾರೋ ಕುಳಿತಿದ್ದಾರೆ 
ಎಂದು ತಕ್ಷಣ ಆತನಿಗನಿಸಿತು . ಬಳಿಕ ಎಚ್ಚರಿಕೆ 
ಯಿಂದ ಗಮನಿಸಿದಾಗ ತಿಳಿಯಿತು. ಒಬ್ಬರು 
ಮಾತ್ರವಲ್ಲ ಪಕ್ಕದಲ್ಲೇ “ಓರ್ವ - ಹೆಣ್ಣು 
ಇದ್ದಾಳೆ' ಎಂದು. 

ಗಂಗೆಯ ದಡದಲ್ಲಿ ಮಧ್ಯ ರಾತ್ರಿಯಲ್ಲಿ , 
ಒಬ್ಬ ಯುವಕ ಮತ್ತು ಆತನ ...., ಆ ಹೆಣ್ಣು 
ಅಳುತ್ತಿರುವಂತೆ ಆತನಿಗೆ ತೋರಿತು . ಹೌದು, 
ಆಕೆ ಬಿಕ್ಕಿ ಬಿಕ್ಕಿ ರೋದಿಸುತ್ತಿದ್ದಳು. ದಿಢೀರನೆ 
ಆ ಯೋಚನೆ ಒಂದು ಉಲ್ಕೆಯಂತೆ ಆತನ 
ಮನದಲ್ಲಿ ಹಾದು ಹೋಯಿತು. 
ಜಗನ್ನಾಥ ಪಂಡಿತ..... 
ಗಂಗಾಲಹರಿ ಬರೆದಾತ. 
ಆತನ ದೇಹ ಇಡಿಯಾಗಿ ಪುಳಕಗೊಂಡಿತು. 
ರೋಮಾಂಚಿತನಾದ ಆತನಿಗೆ ಬಳಿಕ ಒಂದು 

ಕಸ್ತೂರಿ 


30 


ಎಂದೂ ಆತ ಅಯರ್‌ಗೆ ಹೇಳಲಿಲ್ಲ . 
ಹೆಜ್ಜೆಯನ್ನೂ ಮುಂದಿಡಲಿಕ್ಕಾಗಲಿಲ್ಲ . 

ಹೇಳಿದರೆ ಅವನಿಗೆ ಗೊತ್ತಾಗೋದಿಲ್ಲ , 
ಜಗನ್ನಾಥ ಪಂಡಿತ ! ತಾನು ಪ್ರೀತಿಸಿದ 

ಎಂದೂ ಆತ ಭಾವಿಸಿದ. ಆದ್ದರಿಂದ ಅಯ್ಯರ್ 
ಹುಡುಗಿಯನ್ನು ಅದೂ ಅನ್ಯಮತಾವಲಂಬಿ 

ಮಾತನಾಡಿದಾಗ ಆತ ಸುಮ್ಮನೆಕೇಳಿದನಷ್ಟೆ . 
ಹುಡುಗಿಯನ್ನು ಎಂದಿಗೂ ಕೈ ಬಿಡುವುದಿಲ್ಲ 

ಆದರೂ , ರಾಮನಗರಕ್ಕೆ ಹೋಗುವ ದಾರಿ 
ಎಂದು , ಖಡಾಖಂಡಿತವಾಗಿ ಸಮಾಜಕ್ಕೆ 

ಯಲ್ಲಿರುವ ಸಂನ್ಯಾಸಿಯನ್ನು ತಾನು ಶೀಘ್ರ 
ಹೇಳಿದ ಜಗನ್ನಾಥ ಪಂಡಿತ! 'ತಾವು ಮದುವೆ 

ದಲೇ ಹೋಗಿನೋಡುತ್ತೇನೆ ಎಂದು, ಆತ 
ಯಾಗಲು ಆಥವಾ ಗಂಡಹೆಂಡಿರಾಗಿ ಬಾಳಲು 
ಎಂದಿಗೂ ಸಾಧ್ಯವಾಗದು ಎಂದು ಗೊತ್ತಾ 

' ಅಯ್ಯರ್‌ಗೆ ವಚನ ನೀಡಿದ . 

ಕಾಶಿಯ ನಿರ್ಜನ ಬೀದಿಗಳಲ್ಲಿ ನಡೆದು 
ದಾಗ , ಕಾಶಿಯ ಪ್ರತಿಯೊಂದು ಬಾಗಿಲು ಸಹ 
ಮುಚ್ಚಲ್ಪಟ್ಟಾಗ' ಎಲ್ಲವನ್ನೂ ಎಲ್ಲರನ್ನೂ ಸೈರಿ 

ಅವರು ಹೋಟೆಲಿಗೆ ಹಿಂದಿರುಗಿದರು. 
ಸುವ ಗಂಗೆಯ ಒಡಲಲ್ಲಿ ಕೊನೆಯ ಆಶ್ರಯ 

ಅಯ್ಯರ್‌ ಹಲವು ಹತ್ತು ಮಾತುಗಳನ್ನಾಡು 
ಕಂಡುಕೊಂಡ ಜಗನ್ನಾಥ ಪಂಡಿತ ! “ತಾಯಿ , 

ತ್ತಿದ್ದ . ಆದರೆ ಆಗ ಆತನ ಮನಸ್ಸಿನಲ್ಲಿ ತುಂಬಿ 
ಇದೋ ನಾವು ಬಂದಿದ್ದೇವೆ. ನಮಗೆ ದ್ದುದು ತಾನು ಕಳೆದ ಕಾಲ ಮತ್ತು ದಾರಿಗಳು , 
ಬೇರೆಲ್ಲೂ ಜಾಗವಿಲ್ಲ . ನಮ್ಮನ್ನು ಸ್ವೀಕರಿಸು 

ಕಂಡ ವ್ಯಕ್ತಿಗಳು, ಹೋಟೆಲ್ ತಲುಪಿ ನಿದ್ರಿ 
ತಾಯಿ . ನೀನಲ್ಲದೆ ನಮಗೆ ಬೇರೆ ಯಾರೂ . ಸಲು ಮಲಗಿದಾಗಲೂ ಮನದಲ್ಲಿ ಅವೇ 
ಇಲ್ಲ .... ಯಾರೂ ಇಲ್ಲ ..... ” ಅಯ್ಯರ್ ತುಂಬಿದ್ದವು. ನಿದ್ರೆಗೆ ಪೂರ್ಣವಾಗಿ ವಿಧೇಯ 
ಆತನ ಬೆನ್ನು ತಟ್ಟುತ್ತಾ ಕೇಳಿದ . 

ನಾಗುವ ಮೊದಲೇ ಆತ ಸ್ವಗತ ನುಡಿದ . 
“ ಏನು ಏನು ? ” 

“ಹೋಗುವೆ... ಹೋಗುವೆ ಇನ್ನು ರಾಮ 

ನಗರಕ್ಕೆ ಹೋಗೋ ದಾರಿಯಲ್ಲಿರುವ ಸಂನ್ಯಾ 
ಆತ ಘಟ್ಟದ ಮೂಲೆಗೆ ಕೈ ತೋರಿಸಿದ . 

ಸಿಯನ್ನು ಹೋಗಿನೋಡುವೆ. ಎಷ್ಟು ಜನರನ್ನು 
ಅಯ್ಯರ್ ಟಾರ್ಚ್ ಬೆಳಗಿಸಿ ನೋಡಿದಾಗ 

ಕಂಡೆ. ಇನ್ನು ಎಷ್ಟು ಜನರನ್ನು .... 
ಅಲ್ಲಿ ಏನೂ ಇರಲಿಲ್ಲ . 

ಆ ರೀತಿ ಆತ ಮರುದಿನ .... 
“ ನಾನು ಏನನ್ನೋ ಕಂಡೆ ' ಎಂದು ಆತ 
ಮೆಲ್ಲಗೆ ಹೇಳಿದ : 

ಇನ್ನೇನು ಕುಸಿದು ಬೀಳುವಂತಿದ್ದ ಮಂಟಪದ 

ಜಗುಲಿಯಲ್ಲಿ ಅವರಿಬ್ಬರು ಮಾತ್ರ ಇದ್ದರು, 
ಅಯ್ಯರ್‌ ಆತನನ್ನೊಮ್ಮೆ ಸರಿಯಾಗಿ 
ನೋಡಿದ. 

ಆತ ಮತ್ತು ಸಂನ್ಯಾಸಿ, ಸಂನ್ಯಾಸಿಗೆ ಕಾವಿ , 

ಜಡೆ, ಗಡ್ಡ ಮುಂತಾದ ಬಾಹ್ಯಚಿಹ್ನಗಳೇನೂ 
“ ನಿನಗೆ ಸುಮ್ಮನೆ ಹಾಗೆನಿಸುತ್ತದೆ. ಭಯ ಇರಲಿಲ್ಲ . ಅವರು ಕುಳಿತಿದ್ದರು, ಆದರೆ ಆಸನ 
ಒಂದು ನಿಮಿತ್ತ ಮಾತ್ರ . ಕೋರ್ಟ್, 

ಬದ್ದರಾಗಿರಲಿಲ್ಲ . ಮುಸುಕಿದ ಮಂಜಿನ 
ಪೋಲೀಸ್ ಇವನ್ನೆಲ್ಲಾ ನೆನೆದು ಭಯ . ತೆರೆಯ ಹಿಂದೆ ಅಡಗಿದ್ದ ಸೂರ್ಯನನ್ನು 
ಏನಾದರಾಗಲಿ ಕಾಶಿಗೆ ಬಂದು ತಲುಪಿದೆ 

ನೋಡುತ್ತಾ ಕುಳಿತಿದ್ದರು, ಅವರು ಬರೀ ನೆಲ 
ಯಲ್ಲ , ಇನ್ನೇನೂ ಆಗದು. ” 

ದಲ್ಲಿ ಕುಳಿತಿದ್ದರು, ಜಿಂಕೆಯ ಚರ್ಮ ಅಥವಾ 
ಆತನನ್ನು ಸಾಂತ್ವನಗೊಳಿಸಲು ಅಯ್ಯರ್ ಹುಲಿಯ ಚರ್ಮವೇನೂ ಇರಲಿಲ್ಲ , ಸಂನ್ಯಾಸಿ 
ಹಾಗೆ ಹೇಳಿದಾಗ,ಕೋರ್ಟ್ಮತ್ತು ಪೋಲೀ ಕಣ್ಣು ಮುಚ್ಚಿರಲಿಲ್ಲ . ಆದರೆ ತನ್ನೆದುರಿಗೆ 
ಸರ ಭಯದಿಂದ ತಾನು ಊರು ಬಿಟ್ಟು ಓಡಿ ತನ್ನಲ್ಲೇ ಸಕಲ ಶ್ರದ್ದೆಯನ್ನು ಇರಿಸಿ ಕುಳಿತಿದ್ದ 
ಬರಲಿಲ್ಲವೆಂದೂ , ತನ್ನಿಂದ ನರಹತ್ಯೆ ಆಗಿ ಬಿಡ ಆತನನ್ನು ಅವರು ಗಮನಿಸಿದರೋ ಇಲ್ಲ 
ಬಹುಧಾಗಿತ್ತಾದರೂ ತಾನು ಖಂಡಿತ ಹಾಗೆ ಇಲ್ಲವೋ ಎಂಬುದು ಸಂದೇಹವೆ. ಬಳಿಕ 
ಮಾಡಿಲ್ಲವೆಂದೂ , ತಾನು ನಿಜವಾಗಿ ಹೆದರು ಅವರು ನಿಧಾನವಾಗಿ ಹೇಳತೊಡಗಿದರು. 
ತಿರುವುದು ತನ್ನ ಮನಸ್ಸಿಗೇ ಎಂದೂ , ಆ 
ಮನಸ್ಸಿನಿಂದ ತಾನು ಪಾರಾಗಬೇಕು ಮತ್ತು 

“ ಹೇ ಚಂದ್ರ ಚೂಡ ಮದನಾಂತಕ ಶೂಲಪಾಣೇ 
ಅದಕ್ಕಾಗಿಯೇ ತಾನು ಯತ್ನಿಸುತ್ತಿರುವುದು 

ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ! 
ಭೂತೇಶ ಭೀತ ಭಯ ಸೂದನ ಮಾಮ ನಾಥಂ 


ಜುಲೈ 1989 


* 31 


ಸಂಸಾರದುಃಖಗಹನಾಜ್ಜಗದೀಶ ರಕ್ಷ ! | 

ಯತ್ನಿಸುವ ಮಾನವನ ವ್ಯಾಮೋಹಗಳು ಇವು 
ಹೇ ಪಾರ್ವತೀ ಹೃದಯ .... ” 

ಗಳ ಬಗೆಗೆ ಹೇಳಿದ . ಸಂನ್ಯಾಸಿ ಹೇಳಿ ಮುಗಿಸಿ 
ಮಗುವಿನಂತ ಆತ ಕುತೂಹಲದಿಂದ ಅದು * ದಾಗ “ ಇದು ನನ್ನದೇ ಕತೆಯಲ ವೇ ? ” 
ನ್ನಾಲಿಸುತ್ತಾ ಕುಳಿತ. ಅವನು ಆ ಶ್ಲೋಕ ಎಂದಾತ ಅಪ್ರಯತ್ನವಾಗಿ ಕೇಳಿಬಿಟ್ಟ . 
ಗಳನ್ನು ಕೇಳುತ್ತಿರುವುದು ಅದೇ ಮೊದಲ ಸಲ ಸಂನ್ಯಾಸಿ ಶಾಂತ ಸ್ವರದಲ್ಲಿ ಹೇಳಿದ, 
ವಲ್ಲ . ಅಜ್ಜಿ ಅದನ್ನು ಹೇಳುವುದನ್ನು ಬಾಲ್ಯ “ ಇರಬಹುದು, ಆದರೆ ಇದು ನಿಮ್ಮ ಕತೆ 
ದಲ್ಲಿ , ಆತ ಕೇಳಿದ್ದ . ಇದೇ ರೀತಿಯ ಇನ್ನೂ 

ಯೊಂದೇ ಅಲ್ಲ , ಎಲ್ಲರದೂ ಇದೇ ಕತೆ . ಎಲ್ಲ 
ಹಲವು ಶ್ಲೋಕಗಳನ್ನು ಕೇಳಿದ್ದ ಕೆಲವು ಸಲ ರದೂ .. .. ” ಕಂಗೆಟ್ಟು ನಿಂತಾಗ ಸಂನ್ಯಾಸಿ ಆತ 
ಆತನೂ ಅಜ್ಜಿಯೊಂದಿಗೆ ಅವನ್ನು ಹೇಳುತ್ತಿದ್ದ ಗತವೆಂಬಂತೆ ನುಡಿದ. 
ಆದರೆ , ಇದು.... 

“ಇದು ಕಾಶಿ- ಕಾಲಭೈರವನ ಸ್ಥಳ , ಸುಳ್ಳಾಡು 
ಆತ ಮಗುವಿನಂತೆ ಅಚ್ಚರಿಯಿಂದ ಅಲ್ಲಿಯೇ ವುದನ್ನು ಕೇಳಿ ತಾಳಲಾಗದಷ್ಟು ಕೋಪ ಬಂದು 
ನಿಂತ , ಸಂನ್ಯಾಸಿಯ ಧ್ವನಿ ಮಲ್ಲಮೆಲ್ಲಗೆ ಎತ್ತ ಬ್ರಹ್ಮನ ಶಿರವನ್ನು ತುಂಡರಿಸಿದ ಕಾಲ ಭೈರವ . 
ರಕ್ಕೇರಿ ದಿಗಂತವ್ಯಾಪಿಯಾಯಿತು. ಕ್ರಮೇಣ : ಆ ಬಳಿಕ ಮಾಡಿದ ತಪ್ಪಿನ ಅರಿವಾದಾಗ ಪಶ್ಚಾ 
ಅದು ದ್ವಿಖಗಳಿಂದ ಪ್ರತಿಧ್ವನಿಸ ತೊಡಗಿತು. ತಾಪಭರಿತನಾಗಿ ತುಂಡರಿಸಿದ ತಲೆಯನ್ನು 
ಆತನಿಗೆ ಆಗ ಸ್ಥಳಕಾಲಗಳ ಪರಿವ ಹೊತ್ತು ಜಗತ್ತನ್ನೆಲ್ಲಾ ಸಂಚರಿಸಿ ಬಂದ ಕಾಲ 
ಇಲ್ಲದಾಯಿತು. ನಂತರ ಪ್ರಜ್ಞೆ ತಿಳಿದಾಗ ಆತ ಭೈರವ, ತಪ್ಪು ಮತ್ತು ಸರಿಗಳ ಬಗ್ಗೆ ಪಾಪ 
ನನ್ನು ನೋಡಿಪ್ರೀತಿಪೂರ್ವಕ ಮುಗುಳು ನಗು' , ಮತ್ತು ಪುಣ್ಯಗಳ ಬಗ್ಗೆ ದೀರ್ಘಕಾಲ ಚಿಂತನೆ 
ತ್ತಿದ್ದ ಸಂನ್ಯಾಸಿಯನ್ನು ಕಂಡ ' ಹೇಳು' ಎಂಬಂತೆ ನಡಸಿದ ಕಾಲಭೈರವ, ಆ ಕಾಲ ಭೈರವನಿಗೆ 
ಸಂನ್ಯಾಸಿ ಕೈಯಿಂದ ಸನ್ನ ಮಾಡಿದ ಆದರೆ ತನ್ನ ಪಾಪ ಕರ್ಮದ ಫಲದಿಂದ ವಿಮೋಚನೆ 
ಹೇಳಲು ಏನೆಲ್ಲಾ ಇದ್ದರೂ ಆತನಿಂದ ದೊರೆತುದು ಈ ಜಾಗದಲ್ಲೇ ಅಂತೆ. ಇಲ್ಲಿಗೆ 
ಏನನ್ನೂ ಕಳಲಾಗಲಿಲ್ಲ . 

ತಮ್ಮ ಪಾಪಗಳನ್ನು ತೊಳೆದು ಕೊಳ್ಳಲು 
ಸಂನ್ಯಾಸಿ ಆತನನ್ನೇ ನೋಡಿದ ಪ್ರೀತಿ ಈಗಲೂ ಜನರು ಬರುತ್ತಾರೆ , ಕಾಲ ಭೈರವ 
ತುಂಬಿದ ನೋಟವಾದರೂ ಅದು ಆತನ ನಿಂದ ಅದು ಸಾಧ್ಯವಾಯಿತು. ಹಾಗೆಂದು 
ಮನಸ್ಸಿನೊಳಕ್ಕೆ ಚೂರಿಯಂತ ಆಳವಾಗಿ ನನ್ನಿಂದ ಅದು ಸಾಧ್ಯವಾಗಬೇಕೆಂದಿಲ್ಲ . ನಾವು 
ಹೊಕ್ಕಿತು. 

ಗಳು ಪ್ರತಿಯೊಬ್ಬರೂ ನಮ್ಮದೇ ಆದ ಕಾಶಿ 
ಆತನಿಗೆ ತಾನು ನಗ್ನನಾಗುತ್ತಿರುವಂತೆ 

ಗಳನ್ನು ಕಂಡುಕೊಳ್ಳಬೇಕಿದೆ, ಈ ಜನ್ಮ 

ದಲ್ಲೇ .... ” 
ತೋರಿತು. 

ಆಕಾಶದ ಮಧ್ಯಕ್ಕೆ ತಲುಪುತ್ತಿದ್ದ ಸೂರನನ್ನು 
ಬಳಿಕ ಏನನ್ನೋ ಯೋಚಿಸಿದವನಂತೆ 
ಸಂನ್ಯಾಸಿ ಕೇಳಿದ. 

ಮತ್ತು ಗಂಗೆಯ ಲಕಲಕಿಸುವ ಜಲವಿಸ್ತಾರ 

ವನ್ನು ನೋಡುತ್ತಾ ಸಂನ್ಯಾಸಿ ಗಂಭೀರ ಸ್ವರ 
“ ಕಾಶಿಗೆ ಬಂದ ಕಾರಣವೇನು? ” 

ದಲ್ಲಿ ಹೇಳಿದ. 
ಆಗ ಆತ ಹೇಳಿದ. 

“ ಶಿವ ! ಶಿವ! ಶಿವ! ಶಿವ! ” 
“ ಬಂದದ್ದಲ್ಲ , ಬಂದು ಬಿಟ್ಟಿದ್ದೇನೆ. ” 

ದಡಕ್ಕೆ ತಂದು ಹಾಕಿದ್ದ ದೋಣಿಗಳ ನಡುವೆ 
ತಿಳಿಯಿತು ಎನ್ನುವಂತೆ ಸಂನ್ಯಾಸಿ ತಲೆಯಾಡಿ 

ಹಾಯ್ದು ಸಂನ್ಯಾಸಿ ಬಳಿಕ ಎಲ್ಲಿಗೋ ಹೋದ. 
ಸಿದ. 

ಮೊದಲು ಅವರೊಂದಿಗೆ ಹೋಗಲು ಆತ 
ಸ್ವಲ್ಪ ಹೊತ್ತಿನ ಮೌನದ ಬಳಿಕ ಸಂನ್ಯಾಸಿ ಆತ . ಹವಣಿಸಿದನಾದರು ಹಾಗೆ ಮಾಡಲಿಲ್ಲ . ಹೆಚ್ಚು 
ನಿಗೆ ಕರ್ಮ ಮತ್ತು ಕರ್ಮಫಲ, ಅವುಗಳ ಅನಿ . ತಡಮಾಡದೆ ಆತನೂ ಅಲ್ಲಿಂದ ಹೋದ.. 
ವಾರ್ಯತ, ಅವುಗಳಿಂದ ಪಲಾಯನಗೈಯಲು. ಆದರೆ ಖಂಡಿತವಾಗಿಯೂ ಕಾಶಿಗಂತೂ ಅಲ್ಲ . 


ಕಸ್ತೂರಿ 


ತಡೆದುಬಂದಿದ 


1970ರ ಜುಲೈ ಸಂಚಿಕೆಯಲ್ಲಿ ಪ್ರಕಟವಾದದ್ದು 


ನೇಪಾಳದ ಇತಿಹಾಸದಲ್ಲಿ ಹತ್ತೊಂಭತ್ತ 
ನೆಯ ಶತಮಾನ ಅದ್ವಿತೀಯವಾಗಿದೆಯೆನ್ನ 
ಬೇಕು. ರಾಜಕೀಯ ರಂಗದಲ್ಲಿ ಆಗ ನಡೆದ 
ಕೆಲ ಘಟನೆಗಳು ಪತ್ತೇದಾರಿ ಕಥೆಯಷ್ಟೇ 
ಕುತೂಹಲಕರವಾಗಿದೆ. ಅವು ನೇಪಾಳದ 
ರಾಜಕಾರಣದ ದಿಶೆಯನ್ನೇ ಬದಲಿಸಿದವು. 
ಇದೆಲ್ಲದರ ಕೊನೆಯ ಪರಿಣಾಮವಾಗಿ 
ನೇಪಾಳದಲ್ಲಿ ಪ್ರಧಾನಮಂತ್ರಿಪದ ವಂಶ - 
ಪಾರಂಪರ್ಯವಾಗಿ ನಡೆದುಕೊಂಡು ಬರುವ, 


ಸಾಮ್ರಾಜ್ಯಲಕ್ಷ್ಮಿ ಮತ್ತು ರಾಜ್ಯಲಕ್ಷ್ಮಿ , ಇವರಲ್ಲಿ 
ಪಾಂಡೆ ಮನೆತನದ ಸಾಮ್ರಾಜ್ಯ ಲಕ್ಷ್ಮಿ 
ಹಿರಿಯಳು. ರಾಜ್ಯಲಕ್ಷ್ಮಿ ಥಾಪಾ ಕುಲದವಳು . 
ಪ್ರಧಾನಮಂತ್ರಿ ಥಾಪಾ ಮನೆತನ ದವನು. 
ಶತಮಾನಗಳ ಕಾಲದಿಂದಲೂ ಪಾಂಡೆ 
ಥಾಪಾ ಮನೆತನಗಳಲ್ಲಿ ವೈರ ಬೆಳೆದು 


ನೇಪಾಳದ ರಕ್ತರಾತ್ರಿ 


ಒಬ್ಬ ಹೆಡ್ಡ ರಾಜ, ಒಬ್ಬ ಉಚ್ಚಂಖಲ 
ರಾಣಿ, ಒಬ್ಬ ಧೂರ್ತ ಜೂಜುಬೇರ 
ಸೇರಿ ಈ ಹಿಮಾಲಯ ರಾಜ್ಯದ ನೂರು 
ವರ್ಷಗಳ ಇತಿಹಾಸವನ್ನು ನಿರ್ಮಿಸಿದರು. 


ಆಧಾರ: ಕಾದಂಬಿನಿ 


ಮತ್ತು ಪ್ರಧಾನ ಮಂತ್ರಿಗೆ ಮಹಾರಾಜ ಎಂಬ 
ಬಿರುದು ಹಚ್ಚುವ ವಿಚಿತ್ರ ಸಂಪ್ರದಾಯ 
ಪ್ರಾರಂಭವಾಯಿತು. ಪ್ರಧಾನ ಮಂತ್ರಿಗಳು 
ಒಂದು ಶತಮಾನಕ್ಕಿಂತಲೂ ಹೆಚ್ಚು ಕಾಲ 
ಸರ್ವಾಧಿಕಾರಿಗಳಾಗಿದ್ದು ನಿಜವಾದ ರಾಜರು 
ವಾಸ್ತವಿಕವಾಗಿ ಅವರ ಕೈಯಲ್ಲಿ ಗೌರವಿತ ಸೆರೆ 
ಯಾಳುಗಳಂತೆಯೇ ಇರಬೇಕಾಯಿತು. 
ಅವರಿಗೆ ಮಹಾರಾಜಾಧಿರಾಜ ಎಂಬ ಘನ 
ಹೊಂದಿದ ಬಿರುದು ಹೊರತು ಬೇರಾವ 
ಅಧಿಕಾರವೂ ಉಳಿಯಲಿಲ್ಲ . 
ಕಥೆ ಪ್ರಾರಂಭವಾದದ್ದು ರಾಜಾ ವೀರವಿಕ್ರಮ 
ನೇಪಾಳದ ಅಧಿಪತಿಯಾಗಿದ್ದಾಗ, ರಾಜ 
ಕಾರಣದಲ್ಲಿ ಆತನ ತಲೆ, ಓಡುತ್ತಿರಲಿಲ್ಲ . 
ರಾಜಮಾತೆಯಾದ ತ್ರಿಪುರಸುಂದರಿಯೇ 
ಭೀಮಸೇನ ಥಾಪಾ ಎಂಬ ಪ್ರಧಾನಮಂತ್ರಿಯ 
ಸಹಾಯದಿಂದ ರಾಜ್ಯಭಾರ ನಡೆಸುತ್ತಿದ್ದಳು. 
ವೀರವಿಕ್ರಮನಿಗೆ ಇಬ್ಬರು ಹೆಂಡಂದಿರು. 


ಬಂದಿತ್ತು . ಸಾಮಾಜ್ಯಲಕ್ಷ್ಮಿ ಭೀಮಸೇನ 
ಥಾಪಾನ ಮೇಲೆ ಹಲ್ಲು ಕಡಿಯುತ್ತಿದ್ದರೂ 
ತ್ರಿಪುರಸುಂದರಿ ಇರುವವರೆಗೆ ಏನೂ ಮಾಡು 
ವಂತಿರಲಿಲ್ಲ . ತ್ರಿಪುರಸುಂದರಿ ವೃದ್ದಳಾಗಿ 
ಮೃತಳಾಗುವಷ್ಟು ಹೊತ್ತಿಗೆ ವೀರವಿಕ್ರಮ 
ಸಾಕಷ್ಟು ಪ್ರಬುದ್ಧನಾಗಿದ್ದರೂ ಸ್ವಂತ ವಿಚಾರ 
ಮಾಡುವ ಸಾಮರ್ಥವಿಲ್ಲದ ಅವನು ರಾಣಿ 
ಯರ ಕೈಗೊಂಬೆಯಾದ . 


ಜುಲೈ 1989. 


33 


ಭೀಮಸೇನ ಥಾಪಾ ಮಹಾ ಕರ್ತತ್ವಶಾಲಿ 
ವ್ಯಕ್ತಿಯಾಗಿದ್ದ . ನೇಪಾಳದ ಮೇಲಿನ ಬ್ರಿಟಿಷರ 
ಪ್ರಭಾವವನ್ನು ಹೋಗಲಾಡಿಸಲಿಕ್ಕಷ್ಟೇ ಅಲ್ಲ 
ಭಾರತದಿಂದಲೂ ಅವರನ್ನು ಉಚ್ಚಾಟಿಸಲು 
ಯೋಜನೆಗಳನ್ನು ಹೊಸೆಯುತ್ತಿದ್ದ . ಆದರೆ 
ಅಷ್ಟರಲ್ಲಿ ಆತನ - ದುರ್ದಶೆ ಪ್ರಾರಂಭ 
ವಾಯಿತು. ಒಂದು ದಿನ ಕಿರಿಯ ರಾಣಿ ರಾಜ್ಯ 
ಲಕ್ಷ್ಮಿಯ ಮಗು ಅಕಸ್ಮಾತ್ತಾಗಿ ಸತ್ತು 
ಹೋಯಿತು. ಭೀಮಸೇನ ಥಾಪಾನ ಮೇಲೆ 
ದ್ವೇಷ ಕಾರುತ್ತಿದ್ದ ಸಾಮಾಜ್ಯಲಕ್ಷ್ಮಿ ಇದೇ 
ಸಮಯವೆಂದು, ಪ್ರಧಾನಮಂತ್ರಿಯೇ ಆ 
ಮಗುವಿಗೆ ವಿಷಪ್ರಾಶನ ಮಾಡಿಸಿ ಕೊಂದಿ 
ದ್ದಾನೆ ಎಂಬ ಆರೋಪ ಹೊರಿಸಿ ಭೀಮಸೇನ 
ಥಾಪಾನನ್ನು ಸೆರೆಮನೆಗೆ ಕಳಿಸಿದಳು. 

ಆನಂತರ ಪ್ರಧಾನಮಂತ್ರಿಯ ಸ್ಥಾನಕ್ಕೆ 
ಬಂದ ರಂಗನಾಥ ಉಪಾಧ್ಯಾಯ ಎರಡು 
ವರ್ಷಗಳ ನಂತರ ಭೀಮಸೇನ ಥಾಪಾನನ್ನು 
ಬಿಡುಗಡೆಗೊಳಿಸಿದ . ಆಮೇಲೆ ಭಿನ್ನಾಭಿ 
ಪ್ರಾಯದಿಂದಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ 
ರಾಜೀನಾಮೆ ಕೊಟ್ಟು ಹೊರಬಿದ್ದ , ಈಗ 
ರಣಜಂಗ ಪಾಂಡೆ ಅಧಿಕಾರಕ್ಕೆ ಬಂದ. 
ಹಿರಿಯ ರಾಣಿಯೂ ಪಾಂಡೆ ಮನೆತನಕ್ಕೆ ಸೇರಿ 
ದವಳಾದ್ದರಿಂದ ಬೆಂಕಿಗೆ ಗಾಳಿಯ ಸಹಾಯ 
ಸಿಕ್ಕಿದಂತಾಯಿತು. ಅವರಿಬ್ಬರೂ ಭೀಮಸೇನ 
ಥಾಪಾನ ಮೇಲೆ ಮಿಥ್ಯಾರೋಪ ಹೊರಿಸಿ 
ಮತೆ ಕತ್ತಲು ಕೋಣೆಯ ವಾಸವನ್ನು 
ವಿಧಿಸಿದರು. 
ಆತನನ್ನಿರಿಸಿದ ಕತ್ತಲು ಕೋಣೆಯಲ್ಲಿ ಯಾವ 
ಆಸನ ವ್ಯವಸ್ಥೆಯೂ ಇರಲಿಲ್ಲ . ಕೋಣೆಯ 
ಮೂಲೆಯೊಂದರಲ್ಲಿ ಒಂದು ಚೂರಿಯನ್ನು 
ಮಾತ್ರ ಅರ್ಥವತ್ತಾಗಿ ಇಡಲಾಗಿತ್ತು . ಒಂದು 
ದಿನ ರಾಣಿ ಹಾಗೂ ಪ್ರಧಾನ ಮಂತ್ರಿಯ 
ಆದೇಶದ ಪ್ರಕಾರ ಭೀಮಸೇನ ಥಾಪಾನ 
ಹೆಂಡತಿಯನ್ನು ನಗರದ ಬೀದಿಗಳಲ್ಲಿ ಬತ್ತಲೆ 
ಯಾಗಿ ಮೆರೆಸಲಾಯಿತು ಎಂಬ ಸುಳ್ಳು ಸುದ್ದಿ 
ಯನ್ನು ಸೆರೆಮನೆಯ ಆವಾರದೊಳಗೆ 
ಸಾಮಾಜ್ಯ ಲಕ್ಷ್ಮಿ ಹಬ್ಬಿಸಿದಳು . ಭೀಮಸೇನ 
ಥಾಪಾ ಇದನ್ನು ಕೇಳಿ, ನಂಬಿ , ಆತ್ಮಗ್ಲಾನಿ 
ಯನ್ನು ತಾಳಲಾರದೆ ಚೂರಿಯಿಂದ ಆತ್ಮಹತ್ಯೆ 
ಮಾಡಿಕೊಂಡ. ರಾಣಿಯ ಇಷ್ಟಾರ್ಥವೂ 
ಅದೇ ಆಗಿತ್ತು . ಅಂತೂ ಹೀಗೆ ನೇಪಾಳ 


ಕರ್ತೃತ್ವ ಶಾಲಿಯೊಬ್ಬನನ್ನು ಕಳೆದುಕೊಂಡಿತು. 

ಕೆಲ ವರ್ಷಗಳ ನಂತರ ಸಾಮಾಜ್ಯಲಕ್ಷ್ಮಿ 
* ಸ್ವರ್ಗಸ್ಥಳಾದಳು . ರಾಜಾ ವೀರವಿಕ್ರಮ ಯಥಾ 
ಪ್ರಕಾರ ಉತ್ಸವದ ಮೂರ್ತಿಯಾಗುಳಿದನು . 
ರಾಜ್ಯಭಾರವನ್ನೆಲ್ಲ ರಾಜ್ಯಲಕ್ಷ್ಮಿಯೇ ವಹಿಸಿ 
ಕೊಂಡಳು. ಈಗ ಗಾಳಿ ವಿರುದ್ಧ ದಿಕ್ಕಿಗೆ ಬೀಸ 
ತೊಡಗಿತು. ರಾಜ್ಯದ ಉಚ್ಚ ಸ್ಥಾನಗಳನ್ನಲಂ 
ಕರಿಸಿದ್ದ ಥಾಪಾ ಮತೆತನದ ವ್ಯಕ್ತಿಗಳನ್ನೆಲ್ಲ 
ಸಾಮಾಜ್ಯಲಕ್ಷ್ಮಿ ಪದಚ್ಯುತಗೊಳಿಸಿ ಕಾರಾಗೃಹ 
ದಲ್ಲಿರಿಸಿದಳು . ಅಧಿಕಾರಸೂತ್ರ ಕೈಗೆ ಬರು 
ವುದೇ ತಡ, ರಾಜ್ಯಲಕ್ಷ್ಮಿ ತನ್ನ ಕುಲದವರಾದ 
ಅವರನ್ನು ಸೆರೆಯಿಂದ ಬಿಡಿಸಿ ಮೊದಲಿನ 
ಅಧಿಕಾರ ಸ್ಥಾನಗಳಲ್ಲಿಯೇ ನಿಯಮಿಸಿದಳು, 
ಭೀಮಸೇನ ಥಾಪಾನ ಕಕ್ಕನ ಮಗನಾದ 
ಜನರಲ್ ಮಾತಬರಸಿಂಗ್ ಪ್ರಧಾನ 
ಮಂತ್ರಿಯಾದ. 

ಮಾತಬರಸಿಂಗ್ ಮಹಾದೇಶಭಕ್ತನಾಗಿದ್ದ . 
ತನ್ನ ಕಕ್ಕನಂತೆಯೇ ಆತನೂ ಬ್ರಿಟಿಶರನ್ನು 
ನೇಪಾಳ , ಭಾರತಗಳಿಂದ ಓಡಿಸುವ ಕನಸು 
ಕಾಣುತ್ತಿದ್ದ . ಇಂತಹ ವ್ಯಕ್ತಿ ಪ್ರಧಾನ 
ಮಂತ್ರಿಯ ಸ್ಥಾನದಲ್ಲಿರುವುದು ನೇಪಾಳದ 
ಬ್ರಿಟಿಶ್ ರೆಸಿಡೆಂಟ್‌ನಿಗೆ ಬೇಕಿರಲಿಲ್ಲ . ಆತ 
ನೇಪಾಳದ ಆಂತರಿಕ ರಾಜಕಾರಣದಲ್ಲಿ ಕೈ 
ಹಾಕುವುದರಲ್ಲಿ ಸಿದ್ಧಹಸ್ತನಾಗಿದ್ದರೂ , ಸಿಖ್ 
ದೊರೆ ಮಹಾರಾಜ ರಣಜಿತ್‌ಸಿಂಹನ ಆಸ್ಥಾನ 
ದಲ್ಲಿದ್ದುಕೊಂಡು ಬ್ರಿಟಿಶರ ತಂತ್ರಗಳನ್ನೆಲ್ಲ 
ಅಭ್ಯಸಿಸಿದ್ದ . ಮಾತಬರಸಿಂಗನ ಮುಂದೆ ರೆಸಿ 
ಡೆಂಟನ ಆಟವೇನೂ ನಡೆಯುತ್ತಿರಲಿಲ್ಲ . 
ಆದರೆ ಈ ಕೂಟನೀತಿಚತುರನಿಗೆ ತನ್ನ 
ಬಂಧುವಿನ ಕೈಲೇ ಅವಸಾನ ಕಾದಿತ್ತು . 

ಮಾತಬರಸಿಂಗನ ಸೋದರಿಗೆ ಜಂಗ್ 
ಬಹಾದ್ದೂರನೆಂಬ ಮಗನಿದ್ದ . ಮದ್ಯಪಾನ 
ವ್ಯಸನ ಬಾಲ್ಯದಿಂದಲೂ ಆತನಲ್ಲಿ ಬೆಳೆದು 
ಬಂದಿತ್ತು . ಥಾಪಾ ಮನೆತನದ ದುರ್ದಶಯ 
ಕಾಲದಲ್ಲಿ ಆತ ಜೂಜುಕಟ್ಟೆಯ ಚೌಕೀದಾರ 
ನಾಗಿಯೂ ಕೆಲಸ ಮಾಡುತ್ತಿದ್ದ. ಮದ್ಯಸೇವಿಸಿ 
ಅಮಲೇರಿದಾಗ ಜಂಗ್‌ಬಹಾದ್ದೂರ ಒಬ್ಬ 
ಬಡ ಮನುಷ್ಯನನ್ನು ಕೊಂದುಹಾಕಿ ಶಿಕ್ಷೆಯನ್ನು 
ತಪ್ಪಿಸಿಕೊಳ್ಳಲು ಭಾರತಕ್ಕೆ ಓಡಿಹೋಗಿ ಆನ 
ಗಳನ್ನು ಪಳಗಿಸುವ ಕಾರ್ಯದಲ್ಲಿ ನಿಷ್ಣಾತ 
ನಾದ. ಆದರೂ ಬಡತನ ಬೆನ್ನು ಬಿಡಲಿಲ್ಲ 


- ಕಸ್ತೂ 


ರಾಜೇಂದ್ರ ವೀರವಿಕ್ರಮ 


ಸೋದರಮಾವ ಉಚ್ಛಾಯಸ್ಥಿತಿಗೇರಿದು 
ದನ್ನು ಕಂಡ ಜಂಗ್‌ಬಹಾದೂರ ಅವನಲ್ಲಿಗೆ 
ಹೋಗಿ ತನ್ನ ಕಡು ಕಾರ್ಪಣ್ಯದ ಸ್ಥಿತಿಯನ್ನು 
ತಿಳಿಸಿ , ಗಳಗಳ ಮತ್ತು ಮಾತಬರಸಿಂಗನ 
ಕರುಣೆಯನ್ನು ಗಳಿಸಿಕೊಂಡ, ಜಂಗ್ಬಹಾ 
ದೂರನನ್ನು ಮಾವ ತನ್ನ ಮನೆಯಲ್ಲಿಯೇ 
ಇಟ್ಟುಕೊಂಡ . . 
ಅನ್ನ ಕೊಟ್ಟ ಕೈಯನ್ನು ಕಚ್ಚುವಾತ ಜಂಗ್ 
ಬಹಾದೂರ. ಮಾತಬರಸಿಂಗನಿಗೋ ಸೋದ 
ರಿಯ ಮಗನೆಂದು ಜಂಗ್ಬಹಾದೂರನ 
ಮೇಲೆ ಅಗಾಧವಾದ ವಿಶ್ವಾಸ. ಬರಬರುತ್ತ 
ಜಂಗ್ ಬಹಾದ್ದೂರನಿಗೆ ರಾಣಿ ರಾಜ್ಯಲಕ್ಷ್ಮಿಯ 
ಪರಿಚಯವೂ ಆಯಿತು. ಈಗ ಸೋದರ 
ಮಾವನನ್ನು ಹಿಂದೆ ಸರಿಸಿ ತಾನೇ ಪ್ರಧಾನ 
ಮಂತ್ರಿ ಏಕೆ ಆಗಬಾರದೆಂಬ ವಿಚಾರ ಆತನ 
ತಲೆಯಲ್ಲಿ ಸುಳಿಯತೊಡಗಿತು. ಅದಕ್ಕನು 
ಕೂಲ ಸಂದರ್ಭಗಳು ಅವನ ಕಣ್ಣಿಗೆ ಬಿದ್ದವು, 
ನೇಪಾಳದಲ್ಲಿ ಆಂತರಿಕ ಕಲಹ ಉಂಟಾಗು 
ವಂತೆ ಮಾಡಿ ಅದು ಶಕ್ತಿಶಾಲಿಯಾಗದಂತೆ | 
ನೋಡಿಕೊಳ್ಳುವುದರಲ್ಲಿಯೇ ಬ್ರಿಟಿಶರ ಸ್ವಾರ್ಥ 
ವಿತ್ತು . ಮಾತಬರಸಿಂಗನಂತಹ ದೇಶ 
ಪ್ರೇಮಿಯೂ , ಮಹಾಮುತ್ಸದ್ದಿಯೂ ಪ್ರಧಾನ 
ಮಂತ್ರಿಯಾಗಿರುವವರೆಗೆ ಬ್ರಿಟಿಶ್ ರೆಸಿಡೆಂಟಿನ 
ಕಾರಸ್ಥಾನ ನಡೆಯುವುದು ಅಸಾಧ್ಯವಾಗಿತ್ತು . 
ರಾಣಿ ರಾಜ್ಯಲಕ್ಷಿ ಯೂ ಮಾತಬರಸಿಂಗನೂ 
ಕೂಡಿ ಬ್ರಿಟಿಶರನ್ನು ನೇಪಾಳದಿಂದ ಹೊಡೆ 
ದೋಡಿಸುವ ಸನ್ನಾಹದಲ್ಲಿದುದು ಹೇಗೋ 
ಬ್ರಿಟಿಶ್ ರೆಸಿಡೆಂಟನಿಗೆ ಗೊತ್ತಾಯಿತು. ಪೂರ್ಣ 
ವಿವರಗಳನ್ನು ದೊರಕಿಸುವುದು ಹೇಗೆ ? 

ಮಾತಬರಸಿಂಗನ ಮೇಲೆ ರೆಸಿಡೆಂಟ್ ಹಲ್ಲು 
ಕಡಿಯುತ್ತಿದ್ದುದು ಜಂಗ್ ಬಹಾದ್ದೂರನಿಗೆ. 
ಗೊತ್ತಿತ್ತು . ಮಾತಬರಸಿಂಗನನ್ನು ಪ್ರಧಾನಿಯ | 
ಪಟ್ಟದಿಂದ ಕೆಳಗುರುಳಿಸಲು ರೆಸಿಡೆಂಟನ 
ಸಹಾಯವನ್ನೇಕೆ ತೆಗೆದುಕೊಳ್ಳಬಾರದು ಎಂಬ 
ವಿಚಾರ ಜಂಗ್‌ಬಹಾದೂರನಿಗೆ ಬಂತು. ಆತ 
ರೆಸಿಡೆಂಟನೊಡನೆ ಸಖ್ಯ ಬೆಳೆಸಿದ , ರೆಸಿಡೆಂಟ 
ನಿಗೂ ಇದೇ ಬೇಕಾಗಿತ್ತು . ಜಂಗ್ಬಹಾದ್ದೂ 
ರನ ಸಹಾಯದಿಂದ ಮಾತಬರಸಿಂಗನ ಮನೆ 
ಯಲ್ಲಿ ಬ್ರಿಟಿಶರ ವಿರುದ್ಧ ನಡೆಯುತ್ತಿದ್ದ ಒಳ 
ಸಂಚನ್ನೆಲ್ಲ ತಿಳಿದುಕೊಳ್ಳತೊಡಗಿದ. ಪಾಪ, 
ತನ್ನಿಂದ ಉಪಕೃತನಾದ ಸೋದರಳಿಯನೇ 
ಜುಲೈ 1989 


ರಾಜ್ಯದ ಗೌಪ್ಯಗಳನ್ನು ನೇರವಾಗಿ ಶತ್ರುಗಳಿಗೇ 
ಬಹಿರಂಗಪಡಿಸುತ್ತಿದ್ದಾನೆಂಬುದು ಮಾತಬರ 
ಸಿಂಗನಿಗೆ ಹೇಗೆ ತಿಳಿಯಬೇಕು ? 
ಹಿರಿಯ ರಾಣಿ ಸಾಮಾಜ್ಯಲಕ್ಷ್ಮಿಗೆ ಸುರೇಂದ್ರ 
ವೀರವಿಕ್ರಮ ಮತ್ತು ಉಪೇಂದ್ರ ವೀರವಿಕ್ರಮ 
ರೆಂಬ ಇಬ್ಬರು ಮಕ್ಕಳಿದ್ದರು. ಹಿರಿಯ 
ರಾಣಿಯ ಮೊದಲನೇ ಮಗನಿಗೆ, ತಪ್ಪಿದರೆ , 
ಎರಡನೆಯ ಮಗನಿಗೆ ಪಟ್ಟ ಕಟ್ಟಬೇಕು; 
ಹಿರಿಯ ರಾಣಿಗೆ ಗಂಡು ಮಕ್ಕಳಿಲ್ಲದ ಪಕ್ಷ 
ದಲ್ಲಿ ಮಾತ್ರ ಕಿರಿಯ ರಾಣಿಯ ಮಕ್ಕಳು ಪಟ್ಟ 
ವನ್ನೇರಬಹುದು ಎಂಬುದು ಶತಮಾನಗಳ 
ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ದತಿ 
ಯಾಗಿತ್ತು . ಹೀಗಾಗಿ ರಾಜ್ಯಲಕ್ಷ್ಮಿಯ ಮಗ 
ರಣೇಂದ್ರ ವೀರವಿಕ್ರಮ ಪಟ್ಟಕ್ಕೆ ಬರುವುದು 
ಅಸಾಧ್ಯವಿತ್ತು . ಆದರೆ ಛಲ ಹಾಗೂ ಕುಟಿಲ 
ತನದಿಂದ ಕಾರ್ಯ ಸಾಧಿಸಿಕೊಳ್ಳುವ ಗುಣ 
ರಾಜ್ಯಲಕ್ಷ್ಮಿಯ ರಕ್ತದಲ್ಲಿ ಇಳಿದು ಬಂದಿತ್ತು . 
ಸಾಮ್ರಾಜ್ಯಲಕ್ಷ್ಮಿ ಬಂಧಿಸಿಟ್ಟ ಥಾಪಾ ಮನೆ 
ತನದ ವ್ಯಕ್ತಿಗಳನ್ನೆಲ್ಲ ಸೆರೆಯಿಂದ ಬಿಡಿಸಿ ಉಚ್ಚ 


35 


ಪದವಿಗಳಲ್ಲಿ ನಿಯಮಿಸಿದ್ದಲ್ಲದೆ ಅದೇ 
ವಂಶಕ್ಕೆ ಸೇರಿದ ಮಾತಬರಸಿಂಗನಿಗೆ 
ಪ್ರಧಾನಿಯ ಪಟ್ಟಿ ಕೊಟ್ಟಿದ್ದ ರಾಜ್ಯಲಕ್ಷ್ಮಿಗೆ 
ಪ್ರಧಾನಿ ಕೃತಜ್ಞನಾಗಿರುವನೆಂಬುದರಲ್ಲಿ 
ಸಂಶಯವಿರಲಿಲ್ಲ . ಆದರೆ ಕೃತಜ್ಞತೆಯ ಪರೀಕ್ಷೆ 
ಮಾತ್ರ ಭಯಂಕರವಾಗಿತ್ತು . ಈ ಪರೀಕ್ಷೆ 
ಯನ್ನು ತೆಗೆದುಕೊಳ್ಳಬೇಕೋ ಬೇಡವೋ 
ಎಂದು ರಾಜ್ಯಲಕ್ಷ್ಮಿಯೂ ಬಹಳ ಕಾಲ ಚಿಂತಿಸಿ 
ಕೊನೆಗೆ ಪ್ರಧಾನಿಯನ್ನು ಗುಪ್ತವಾಗಿ ಕಂಡು 
ವಿಷಯವನ್ನು ಪ್ರಸ್ತಾಪಿಸಿದಳು. 
ಆಜ್ಞೆಯ ಠೀವಿಯಲ್ಲಿಯೇ ಮಾಡಿದ 
ರಾಜ್ಯಲಕ್ಷ್ಮಿಯ ಪ್ರಸ್ತಾಪ ಮಾತಬರಸಿಂಗನನ್ನು 
ಕ್ಷಣಕಾಲ ದಿಟ್ಟೂಢನನ್ನಾಗಿಸಿತು. ಆದರೆ 
ತನ್ನಿಂದ ಇದು ಸಾಧ್ಯವೇ ಇಲ್ಲ . ಯೋಗ್ಯತೆ 
ಯಿದುದರಿಂದಲೇ ತನಗೆ ಪ್ರಧಾನಿಯ ಪಟ್ಟ, 
ದೊರೆತಿದೆಯಲ್ಲದೆ, ರಾಣಿಯ ದಯೆ 
ಯಿಂದಲ್ಲವೆಂಬುದನ್ನು ಆತ ಸ್ಪಷ್ಟಪಡಿಸಿದ. 
ಪಾಂಡೆ ಮನೆತನದವರು ಥಾಪಾ ಮನೆತನಕ್ಕೆ 
ಶತ್ರುಗಳಿರಬಹುದು. ಹಿರಿಯ ಪಾಂಡೇ ರಾಣಿ 
ತನ್ನ ಕುಲಕ್ಕೆ ಅನ್ಯಾಯ ಮಾಡಿರಬಹುದು. 
ಆದರೆ ಆಕೆಯ ಮಗ ಯುವರಾಜ, ರಾಜ 
ಹತ್ಯೆಯ ಪಾಪಕ್ಕೆ ತಾನೆಂದೂ ಭಾಗಿಯಾಗ 
ಲಾರೆನೆಂದು ಖಡಾಖಂಡಿತವಾಗಿ ಹೇಳಿ ಆ 
ರಾಜನಿಷ್ಠ ಪ್ರಧಾನಿ ರಾಣಿ ಇಚ್ಚಿಸಿದಲ್ಲಿ 
ಪ್ರಧಾನಿಯ ಪಟ್ಟವನ್ನು ಬಿಟ್ಟುಕೊಡುವುದಾಗಿ 
ಹೇಳಿದ, 
ಆದರೆ ಇದು ರಾಜ್ಯಲಕ್ಷ್ಮಿಗೆ ಬೇಕಿರಲಿಲ್ಲ . 
ಪ್ರಜೆಗಳಿಂದ ಗೌರವಾನ್ವಿತನಾದ ಪ್ರಧಾನಿ 
ಯೊಬ್ಬ ತನ್ನ ಸ್ಥಾನವನ್ನು ಒಮ್ಮಿಂದೊಮ್ಮೆ 
ಬಿಟ್ಟುಕೊಡುವುದು ಜನರಲ್ಲಿ ಸಂಶಯಕ್ಕೆಡೆ 
ಮಾಡಿಕೊಡುವುದು, ಮೇಲಾಗಿ ಮಾತಬರ 
ಸಿಂಗ ಪ್ರಧಾನಿಯ ಸ್ಥಾನಕ್ಕೆ ತಿಲಾಂಜಲಿ 
ಯನ್ನಿತ್ತ ಮೇಲೆ ರಾಜ್ಯಲಕ್ಷ್ಮಿಯ ಈ ಗೌಪ್ಪ 
ವನ್ನು ಬಹಿರಂಗಗೊಳಿಸುವುದಿಲ್ಲವೆಂದು 
ಹೇಳುವುದಾದರೂ ಹೇಗೆ? ಪ್ರಧಾನಿಯ ಸ್ಥಾನ 
ದಲ್ಲಿದ್ದು ಕೊಂಡೇ ಆತ ರಾಜ್ಯಲಕ್ಷ್ಮಿಯ ಈ 
ದುಷ್ಟ ವಿಚಾರವನ್ನು ಬಹಿರಂಗಗೊಳಿಸಬಹು 
ದಾಗಿತ್ತು . ಆದರೆ ಧರ್ಮಭೀರುವಾದ ಆತ ಈ 
ಪ್ರಕರಣದಿಂದ ದೂರ ಉಳಿಯಲು ನಿಶ್ಚಯಿ 
ಸಿದ. 
ಈಗ ರೆಸಿಡೆಂಟನೊಬ್ಬನೇ ಅಲ್ಲ , ರಾಣಿ 


ರಾಜ್ಯಲಕ್ಷ್ಮಿಯೂ ಮಾತಬರಸಿಂಗನ ಮೇಲೆ 
ಕವಿದಿದ್ದಳು. ಮಾತಬರಸಿಂಗನನ್ನು ತನ್ನ ಗುಟ್ಟಿ, 
ನೊಡನೆ ಮುಗಿಸಿಬಿಡಬೇಕು. ನೇಪಾಳದ 
ದೊರೆ ವೀರವಿಕ್ರಮ ಮಹಾ ಹೇಡಿಯಾಗಿದ್ದ. 
ಮಾತಬರಸಿಂಗ ಬ್ರಿಟಿಶರನ್ನು ನೇಪಾಳ 
ದಿಂದಷ್ಟೇ ಅಲ್ಲ , ಭಾರತದಿಂದಲೂ ಓಡಿಸಲು 
ಹೊಸ ಹೊಸ ಯೋಜನೆಗಳನ್ನು ಮಾಡು 
ತಿದ್ದಾನೆಂಬ ವಿಷಯ ತಿಳಿದ ಮೇಲಂತೂ 
ಬ್ರಿಟಿಶರ ವೈರ ಕಟ್ಟಿಕೊಳ್ಳಬೇಕೆಂಬ ಭಯ 
ದಿಂದ ಭಯಾಕ್ರಾಂತನಾದ. ಕೊನೆಗೆ ಆತ 
ಮಾತಬರಸಿಂಗನ ಕೊಲೆ ಮಾಡಿಸಬೇಕೆಂಬ 
ರಾಜ್ಯಲಕ್ಷ್ಮಿಯ ಸಲಹೆಗೆ ತಥಾಸ್ತು ಎಂದ . 
ಒಂದು ರಾತ್ರಿ ರಾಣಿ ರಾಜಲಕ್ಷಿ ಮಾತಬರ 
ಸಿಂಗನನ್ನು ಕರೆಕಳಿಸಿದಳು. ಆತ ರಾಜಭವನ 
ವನ್ನು ಪ್ರವೇಶಿಸಿದ ಕೂಡಲೇ ಹಿಂದಿನಿಂದ 
ಎರಡು ಗುಂಡುಗಳು ಹಾರಿದವು. ಮಾತಬರ 
ಸಿಂಗ ಕುಸಿದು ಬಿದ , ದೇಹ ಕೆಲಕಾಲ ವಿಲಿವಿಲಿ 
ಒದ್ದಾಡಿ ನಿಶ್ಚಲವಾಯಿತು. ಕೂಡಲೇ ಮಾತ 
ಬರಸಿಂಗನ ಶವವನ್ನು ಕಿಡಕಿಯಿಂದ ಬೀದಿಗೆ 
ಎಸೆಯಲಾಯಿತು. ಮಾತಬರಸಿಂಗನಿಂದ 
ಉಪಕೃತನಾದ, ಅವನ ಆಶ್ರಯದಲ್ಲಿದ್ದು 
ಅವನ ಅನ್ನದಿಂದಲೇ ಬೆಳೆಯುತ್ತಿದ್ದ ಜಂಗ್ 
ಬಹಾದ್ದೂರನೇ ಆ ಗುಂಡುಗಳನ್ನು 
ಹೊಡೆದಾತ. ಮರುದಿನ ಮಾತಬರಸಿಂಗನ 
ಹೆಣವನ್ನು ಕುದುರೆಯ ಕಾಲುಗಳಿಗೆ ಕಟ್ಟಿ ಕಾಠ 
ಮಾಂಡು ನಗರದ ಬೀದಿಗಳಲ್ಲಿ ಎಳೆಸ 
ಲಾಯಿತ್ತು. 
ಎಷ್ಟೋ ದಿನ ಮಾತಬರಸಿಂಗನ ಹೆಣ 
ಅಲ್ಲಿಯೇ ಒಂದು ಕಡೆ ಕೊಳೆಯುತ್ತ ಬಿದ್ದಿತ್ತು. 
ರಾಣಿಯ ಸೇಡಿನ ಸ್ವರೂಪ ನೋಡಿ ರಾಜ್ಯದ 
ಎಂಥೆಂಥಾ ಪ್ರಭಾವಶಾಲಿಗಳೂ ತತ್ತರಿಸಿ 
ಹೋದರು. 
ರಾಜ್ಯಲಕ್ಷ್ಮಿಯಂಥ ಉಚ್ಯಂಕಲ ದರ್ಪಶೀಲ 
ರಾಣಿಗೆ ಹೆಸರಿಂದ ಮಾತ್ರ ವೀರವಿಕ್ರಮ 
ನೆನಿಸಿದ ಪದ್ಧರಾಜನಿಂದ : ತೃಪ್ತಿ ಸಿಗುವುದು 
ಸಾಧ್ಯವಿದ್ದಿಲ್ಲ . ಅರಮನೆಯ ಅಡುಗೆ ಮನೆ 
ಯಲ್ಲಿ ಕೆಲಸಕ್ಕೆ ಸೇರಿದ್ದ ಗಗನಸಿಂಹನೆಂಬ 
ಬಾಣಸಿಗ ಕಣ್ಣಿಗೆ ಬಿದ್ದಾಗಿಂದ ತಾರುಣ್ಯ , 
ಸೌಂದರ ಎರಡೂ ಸಂಗಮಿಸಿದ್ದ ಅವನಲ್ಲಿ 
ರಾಣಿ ಮೋಹಿತಳಾಗಿದ್ದಳು. ಅವಳು ಅವನ 
ಮುಂದೆ ವಿಶೇಷ ಮುಚ್ಚುಮರೆಯಿಟ್ಟು 


36 


ಕಸ್ತೂರಿ 


ಕೊಳ್ಳದ ಪ್ರದರ್ಶಿಸುತ್ತಿದ್ದ ಪ್ರೇಮಚೇಷ್ಟೆ ನಿಂದ ತಿಳಿದ ಮೇಲಂತೂ ವೀರವಿಕ್ರಮನ 
ಗಳನ್ನು ಮೊದಲು ಗುರುತಿಸಿದವನಂತೆ ನಟಿಸಿ ಜೀವನ ಮುಳ್ಳಿನ ಹಾಸಿಗೆಯಾಯಿತು. 
ಕೊನೆಗೆ ಗಗನಸಿಂಹ ರಾಣಿಯ ಗುಪ್ತಪ್ರಣಯಿ ಹೇಗಾದರೂ ಮಾಡಿ ಗಗನಸಿಂಹನನ್ನು 
ಆಗಿದ್ದ- ರಾಣಿಯಿಂದ ಅವನಿಗೆ ತಕ್ಕ ಪ್ರತಿಫಲ ಮುಗಿಸಿಬಿಡಬೇಕೆಂದು ಆತ ಜಂಗ್ಬಹಾ' 
ಸಿಗುವುದು ತಡವಾಗಲಿಲ್ಲ . ಒಂದೊಂದೇ ದೂರನಿಗೆ 

ಹೇಳಿದ. 
ಸ್ಥಾನವನ್ನು ಏರುತ್ತಾ ಕೊನೆಗೆ ಬಾಣಸಿಗ ಗಗನ ಜಂಗ್ಬಹಾದ್ದೂರನಿಗೂ ಇದೇ ಬೇಕಾಗಿತ್ತು . 
ಸಿಂಹ ಸೇನಾಪತಿಯಾದ. ಪ್ರಧಾನಿಯ ಸ್ಥಾನ ಗಗನಸಿಂಹನ ಮನೆಯಲ್ಲಿದ್ದ ವಿಜಯರಾಜ 
ಬರಿದಾಗುತ್ತಲೇ ಗಗನಸಿಂಹನನ್ನು ಆಸ್ಥಾನಕ್ಕೆ 

ನೆಂಬ ಸೇವಕನನ್ನು ಈ ಷಡ್ಯಂತ್ರದಲ್ಲಿ ಸೇರಿಸಿ 
ನಿಯಮಿಸುವ ವಿಚಾರ ರಾಜ್ಯಲಕ್ಷ್ಮಿಯಲ್ಲಿ 

ಕೊಳ್ಳಲಾಯಿತು. ಗಗನಸಿಂಹನ ಮೇಲೆ 
ಸುಳಿದು ಹೋಗದಿರಲಿಲ್ಲ . ಗಗನಸಿಂಹ 

ಯಾವಾಗಲೂ ಕಣ್ಣಿಟ್ಟು, ಆತ ಏಕಾಕಿಯಾಗಿ 
ಪ್ರಧಾನಿಯಾದರೆ ಸಾಮಾಜ್ಯ ಲಕ್ಷ್ಮಿಯ 

ರುವ ಸಮಯವನ್ನು ತನಗೆ ತಿಳಿಸಬೇಕೆಂದು 
ಮಕ್ಕಳನ್ನು ಕೊಲೆಮಾಡಿಸಿ ತನ್ನ ಮಗ ಜಂಗ್‌ಬಹಾದ್ದೂರ ಹೇಳಿದ. 1846ರ 
ರಣೇಂದ್ರ ವೀರವಿಕ್ರಮ ರಾಜ್ಯದ ಸಿಂಹಾಸನಕ್ಕೆ ಸಪ್ಟಂಬರ್ 14ರಂದು ಸಂಧ್ಯಾಕಾಲದಲ್ಲಿ 
ಏಕೈಕ ಅಧಿಕಾರಿಯಾಗುವಂತೆ ಮಾಡುವುದು 

' ಏಕಾಂತದಲ್ಲಿ ಗಗನಸಿಂಹ ದೇವರ ಪೂಜೆ 
ಸುಲಭವೆಂದು ರಾಜ್ಯಲಕ್ಷ್ಮಿಗೆ ಗೊತ್ತಿತ್ತು . 
ಆದರೆ ಅಡುಗೆಯಾಳಾಗಿದ್ದ ಗಗನಸಿಂಹನನ್ನು 
ಪ್ರಧಾನಿಯ ಪಟ್ಟಕ್ಕೇರಿಸಿ , ರಾಜ್ಯದ ಇತರ 
ಪ್ರಭಾವಶಾಲಿ ವ್ಯಕ್ತಿಗಳನ್ನು ಎದುರು ಹಾಕಿ 
ಕೊಳ್ಳುವ ಧೈರ್ಯ ರಾಜ್ಯಲಕ್ಷ್ಮಿಯಲ್ಲಿರಲಿಲ್ಲ . 

ಅವಳು ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಬ್ಬನನ್ನು 
ನೇಮಿಸದೆ ನಾಲ್ವರಲ್ಲಿ ಅಧಿಕಾರವನ್ನು ಹಂಚಿ 
ಹಾಕಿ ತನಗೆ ಎದುರು ಬೀಳಬಹುದಾದವರಲ್ಲಿ 
ಒಡಕು ಹುಟ್ಟಿಸುವ ಉಪಾಯ ಹೂಡಿದಳು . 
ಗಗನಸಿಂಹ, ಫತೇಸಿಂಗ ಚೌತಾರಿಯಾ, 
ರಾಣಾ ಅಭಿಮಾನ ಮತ್ತು ಜಂಗ್ ಬಹಾದ್ದೂ 
ರರೇ ಈ ಚತುರ್ಮೂತಿ್ರಗಳಾಗಿದ್ದರು. 
ಗಗನಸಿಂಹನ ಉಚ್ಛಾಯವನ್ನು ಭಯದಿಂದ 
ಗಮನಿಸುತ್ತಿದ್ದವರಲ್ಲಿ ಜಂಗ್‌ಬಹಾದ್ದೂರ 

ರಾಣಿ ರಾಜ್ಯಲಕ್ಷ್ಮಿ 
ಒಬ್ಬ . ' ತನ್ನ ಮಹತ್ವಾಕಾಂಕ್ಷೆಗೆ ಇಲ್ಲಿ 
ಗಂಡಾಂತರವನ್ನು ಕಂಡ ಆತ ರಾಜಾ ವೀರ ಯಲ್ಲಿ ಮಗ್ನನಾಗಿದ್ದ ಸಮಯವನ್ನರಿತು 
ವಿಕ್ರಮನಲ್ಲಿಗೆ ಹೋಗಿ ರಾಜ್ಯಲಕ್ಷ್ಮಿ ಗಗನ ಜಂಗ್ ಬಹಾದ್ದೂರ ಗಗನಸಿಂಹನ ಮನೆಗೆ 
ಸಿಂಹನನ್ನು ಪ್ರೇಮಿಸುತ್ತಿರುವ ಸಂಗತಿಯನ್ನು ಹೋಗಿ ಬೆಕ್ಕಿನ ಹೆಜ್ಜೆಗಳನ್ನಿಡುತ್ತ 
ಆತನ ಕಿವಿಯಲ್ಲಿ ಊದಿದ. ಹೆಂಡತಿಯ ಪೂಜಾಗೃಹಕ್ಕೆ ತೆರಳಿ ಗಗನಸಿಂಹನಿಗೆ 
ಶೀಲದ ಬಗ್ಗೆ ಮೊದಲೇ ಸಂದೇಹ ಪಟ್ಟಿದ್ದರೂ ಗುಂಡಿಕ್ಕಿದ. 
ರಾಜ ನಿಸ್ಸಹಾಯನಾಗಿದ್ದ . ಆದರೆ ಬೇರೊಬ್ಬ ಸುದ್ದಿ ರಾಣಿಗೆ ಕೆಲ ನಿಮಿಷಗಳಲ್ಲೇ ತಲು 
ಪುರುಷನಿಂದ ತನ್ನ ಪತ್ನಿಯ ಪ್ರಣಯ ಪಿತು . ತನ್ನ ಪ್ರಿಯಕರನ ಹತ್ಯೆಯ ಸುದ್ದಿ ಕೇಳಿ 
ವ್ಯವಹಾರಗಳ ಸುದ್ದಿ ಕೇಳಿದರೆ ಷಂಡನಿಗೂ ಅವಳು ಲೋಕದ ಲಜ್ಜೆಯನ್ನೂ ಗಣಿಸದೆ 
ರೋಷ ಹುಟ್ಟುತ್ತದೆ. 

ಗಗನಸಿಂಹನ ಮನೆಗೆ ಖಡ್ಡಹಸ್ತಳಾಗಿ ಧಾವಿಸಿ 
ರಾಜ್ಯಲಕ್ಷ್ಮಿ ಸಾಮ್ರಾಜ್ಯಲಕ್ಷ್ಮಿಯ ಮಕ್ಕಳನ್ನು ದಳು . ಅಲ್ಲಿ ತನ್ನ ಆರಾಧ್ಯಮೂರ್ತಿ ಶ್ರೀಕೃಷ್ಣನ 
ಕೊಲ್ಲಿಸಿ ಆಮೇಲೆ ರಾಜನನ್ನೇ ಮುಗಿಸುವ ಮುಂದೆ ರಕ್ತದ ಮಡುವಿನಲ್ಲಿ ಕಡೆದಿದ್ದ ಗಗನ 
ಸನ್ನಾಹದಲ್ಲಿದ್ದಾಳೆಂದು ಜಂಗ್‌ಬಹಾದೂರ . ಸಿಂಹನನ್ನು ಕಂಡು ಅವಳ ಶೋಕಕ್ರೋಧಕ್ಕೆ 
ಜುಲೈ 1989 

37 


ತಿರುಗಿತು. ತನ್ನ ಪಥದಲ್ಲಿ ಅಡ್ಡ ಬಂದ ಲೋಕ 
ವನ್ನೇ ನಾಶಮಾಡುವ ಪ್ರಳಯಕಾಳಿಯಂತೆ 
ಅವಳು ನೇರವಾಗಿ ಕಾಠಮಂಡುವಿನ ಪ್ರಸಿದ್ದ 
ಕೋಟಾ ಚೌಕದಲ್ಲಿಟ್ಟಿದ್ದ ಅವಸರದ ಸಭೆ 
ಗಳನ್ನು ಕರೆರ್ಯ ನಗಾರಿಯನ್ನು ಬಾರಿಸಲು 
ಆಜ್ಞಾಪಿಸಿದಳು . 
ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಬಾರಿಸಲ್ಪಟ್ಟ 
ನಗಾರಿಯನ್ನು ಕೇಳಿ ಬೆಚ್ಚಿದ ಆಸ್ಥಾನ ಅಧಿಕಾರಿ 
ಗಳೂ , ಮಂತ್ರಿಗಳೂ , ರಾಜಕಾರಣ 
ನಿಷ್ಣಾತರೂ ಅಲ್ಲಿ ಕಲೆಯತೊಡಗಿದರು . ಗಗನ 
ಸಿಂಹನ ಕೊಲೆಯ ಸುಳಿವು ಜನರಿಗೆ ಸಿಕ್ಕಿತ್ತು . 
ರಾಜ್ಯಲಕ್ಷ್ಮಿಯು ಆತನನ್ನು ಪ್ರೇಮಿಸಿದ್ದೂ ಬಹಿ 
ರಂಗ ರಹಸ್ಯವಾಗಿತ್ತು . ಆದರೆ ಮುಂದೇನಾ 
ಗುವುದೆಂಬುದರ ಕಲ್ಪನೆ ಮಾತ್ರ ಅವರಿಗೆ 
ಇದ್ದಿಲ್ಲ. ಇದರ ಬಗ್ಗೆ ಪರಿಪೂರ್ಣ ಕಲ್ಪನೆ 
ಯಿದ್ದ ವ್ಯಕ್ತಿಗಳೆಂದರೆ ಇಬ್ಬರೇ ಇಬ್ಬರು 
ಜಂಗ್ ಬಹಾದ್ದೂರ ಹಾಗೂ ನೇಪಾಳದ 
ರೆಸಿಡೆಂಟ್ 
ಸಭೆ ಪ್ರಾರಂಭವಾಯಿತು. ಎದುರು ರಾಜ 
ಮಹಲಿನ ಎತ್ತರವಾದ ಕಟ್ಟೆಯ ಮೇಲೆ ರಾಜ . 
ರಾಣಿಯರು ಆಸೀನರಾಗಿದ್ದರು. ಕೆಳಗೆ ಸೈನ್ಯಾಧಿ 
ಕಾರಿಗಳೂ , ಆಡಳಿತ ತಜ್ಞರೂ , ರಾಜಕಾರ್ಯ 
ಪ್ರವೀಣರೂ ಸಾಲಾಗಿ ಕುಳಿತಿದ್ದರು. ಜಂಗ್ 
ಬಹಾದೂರ ಎಲ್ಲರಿಗಿಂತ ತಡವಾಗಿ ಬಂದ. 
ಅವನೊಂದಿಗೆ ಅವನ ಮಕ್ಕಳಷ್ಟೇ ಅಲ್ಲ , ರಕ್ತ 
ಸಂಬಂಧಿಗಳಾದವರೂ ಬಂದಿದ್ದರು. ಪರಿಸ್ಥಿತಿ 
ಎತ್ತ ವಾಲುತ್ತದೆಂದು ಹೇಳಲು ಬರುವಂತಿಲ್ಲ 
ವೆಂದು ಅವರೆಲ್ಲ ಶಸ್ತ್ರಸಜ್ಜಿತರಾಗಿಯೇ ಬಂದಿ 
ದರು. ವಾಸ್ತವಿಕವಾಗಿ ಸಶಸ್ತ್ರರಾಗಿ ಅಲ್ಲಿ 
ಬಂದವರು ಅವರು ಮಾತ್ರ . 
ರಾಜ್ಯಲಕ್ಷ್ಮಿ ನೇರವಾಗಿ ವಿಷಯಕ್ಕೆ ಬಂದಳು . 
ರಾಜ್ಯದ ಭಾರವನ್ನು ಹೊತ್ತ ನಾಲ್ವರಲ್ಲಿ ಒಬ್ಬ 
ನಾದ ಫತೇಸಿಂಗ್ ಚೌತಾರಿಯಾನನ್ನು ಅವಳು 
ಉಗ್ರಸ್ವರದಲ್ಲಿ ಕೇಳಿದಳು . “ ಮಾನ್ಯರೇ , ಗಗನ 
ಸಿಂಹನ ಕೊಲೆಗಡುಕರು ಯಾರು ಎಂಬುದನ್ನು 
ನಾನು ತಿಳಿಯಬಯಸುತ್ತೇನೆ. ” 

ಪರಿಸ್ಥಿತಿ ಸೂಕ್ಷ್ಮವಾಗಿದೆಯೆಂಬುದನ್ನು ಅರಿತ 
ಫತೇಸಿಂಗ್ ಸಂತೈಸುವ ಸ್ವರದಲ್ಲಿ ಹೇಳಿದ , 
“ ಇದನ್ನು ಕಂಡುಹಿಡಿಯುವ ಹೊಣೆಯನ್ನು 
ಮಹಾರಾಣಿಯವರು ದಯವಿಟ್ಟು ನನಗೆ 


ಬಿಟ್ಟುಕೊಡಬೇಕು. ನಾನು ಆದಷ್ಟು ಬೆ 
ಅಪರಾಧಿಯನ್ನು ಹುಡುಕಿ ತಮಗೊಪ್ಪಿ, 
ತೇನೆ.' 

ಅಷ್ಟರಲ್ಲಿ ಎಲ್ಲಿಂದಲೋ “ ಈ ಕೊಲೆಯ 
ಬ್ರಜಕಿಶೋರ ಪಾಂಡೆ ಮಾಡಿದ್ದಾನೆ ” ಎಂ 
ಸ್ವರ ಕೇಳಿಬಂತು. ಬಹುಶಃ ಯಾರೋ ದ್ವೇಷ 
ಮೂಲಕ ಹೀಗೆ ಕೂಗಿರಬೇ ? 
ದುಃಖತಪ್ತಳಾಗಿದ್ದ ರಾಜ್ಯಲಕ್ಷ್ಮಿ ವಿಚಾರ 3 
ಯನ್ನು ಕಳೆದುಕೊಂಡಿದ್ದಳು. ಕೂಡಲೇ ಅವ 
ರಾಣಾ ಅಭಿಮಾನ ಎಂಬವನಿಗೆ , ಬ 
ಕಿಶೋರ ಪಾಂಡೆಯನ್ನು ಬಂಧಿಸು 
ಆಜ್ಞಾಪಿಸಿದಳು . ಆಜ್ಞೆಯನ್ನು ಕೇಳಿ ರಾ ! 
ಅಭಿಮಾನ ಆಶ್ಚರ್ಯದಿಂದ ಸ್ತಂಭಿತನಾ 
ನಂತರ ನಿರುಪಾಯನಾಗಿ ಬ್ರಜಕಿಶೋರನು 
ಬಂಧಿಸಿದ, 
ಬ್ರಜಕಿಶೋರ ವೀರವಿಕ್ರಮನತ್ತ ತಿರುಗಿ 
ಜೋಡಿಸಿ ಹೇಳಿದ, “ ಮಹಾರಾಜರೇ , 
ವಾಗಿಯೂ ನಾನು ನಿರಪರಾಧಿ. ಬೇಕಾಶ 
ಪಶುಪತಿನಾಥನ ಎದುರಿನಲ್ಲಿ ಆಣೆ ಮಾ 
ತೇನೆ. ” 
ರಾಜಾ ವೀರವಿಕ್ರಮನಿಗೆ ಕೊಲೆಗಡ 
ಯಾರೆಂಬುದು ಹೇಗೂ ಗೊತ್ತೇ ಇತ್ತು . ಆ 
ರಿಂದ ಆತ “ಸದ್ಯಕ್ಕೆ ಬ್ರಜಕಿಶೋರನನ್ನು ಬಿಟ್ಟ 
ಬಿಡಬೇಕು. ನಾಳೆ ಆಸ್ಥಾನದಲ್ಲಿ ಈ ಬ 
ವಿಚಾರಿಸೋಣ” ಎಂದ. ರಾಣಾ ಅಭಿಮಾ 
ರಾಜಾಜ್ಞೆಯಂತೆ ಬ್ರಜಕಿಶೋರನನ 
ಬಂಧಮುಕ್ತಗೊಳಿಸಿದ. .. 
ನಂತರ ಅಂಜಿ ಕಂಗಾಲಾಗಿದ್ದ ಮಹಾರಾ 
ಎದು ರಾಜಭವನದೊಳಗೆ ತರಳಿ , ಗು ! 
ಮಾರ್ಗದಿಂದ ಹೊರಬಿದ್ದು, ಸಲಹ ಕೇಳ 
ರೆಸಿಡೆಂಟನ ಮನೆಗೆ ಹೋದ. ಪರಿಸ್ಥಿತಿ ವಿಷ 
ಸಿದ್ದು ರೆಸಿಡೆಂಟನಿಗೆ ಗೊತ್ತಿತ್ತು . ಅವನ 
ಯೋಚಿಸಲು ಸಮಯ ಬೇಕಿತ್ತು . ಆದ್ದರಿ 
ಆತ ರಾತ್ರಿ ಸಮಯದಲ್ಲಿ ಇತರರ 
ಭೇಟಿಯಾಗಬಾರದೆಂಬ ನಿಯಮ ನಮ್ಮಲ್ಲಿ 
ವುದರಿಂದ ನಾಳೆ ಬರಬೇಕೆಂದು ದೂತ 
ಮುಖಾಂತರ ಹೇಳಿ ಕಳಿಸಿದ. ದೇಶ 
ದೂರಯಾದವ ವಿದೇಶಿ ದೂತನೊಬ್ಬ 
ದರ್ಶನ ದೊರಕಿಸಲಾರದೆ, ನಿರಾಶನಾ 
ಹಿಂದಿರುಗಿದ . 


ಕಸ್ತೂ 


38. 


ರಾಣಾ ಅಭಿಮಾನ ಬ್ರಜಕಿಶೋರ ಪಾಂಡೆ 
ಯನ್ನು ತನ್ನ ಆಜ್ಞೆ ಮೀರಿ ಬಂಧ ಮುಕ್ತಗೊಳಿ 
ಸಿದ್ದು ರಾಣಿಯನ್ನು ಇನ್ನೂ ಸಿಟ್ಟಿಗೆಬ್ಬಿಸಿತು. 
ಈತನೂ ಈ ಕೊಲೆಯಲ್ಲಿ ಪಾಲುಗಾರನಾಗಿ 
ದ್ದಾನೆ. ಬ್ರಜಕಿಶೋರನನ್ನೂ , ಅಭಿಮಾನ 
ನನ್ನೂ ಇಲ್ಲಿಯೇ ಹೊಡೆದುಹಾಕು ಎಂದು 
ದುಃಖತಪ್ತಳಾಗಿ ರಾಜ್ಯಲಕ್ಷ್ಮಿ ನುಡಿದಳು , ಇದು 
ಕೇವಲ ಶೋಕೋನ್ಮಾದದಲ್ಲಿ ಮಾಡಿದ 
ಅಪಲಾಪವೆಂಬುದು ಸ್ಪಷ್ಟವೇ ಆಗಿತ್ತು . ಆದರೆ 
ಪ್ರಧಾನಿಯ ಪಟ್ಟವನ್ನು ಮೇನಕೇನ ಪ್ರಕಾರೇಣ 
ಗಳಿಸಬೇಕೆನ್ನುತ್ತಿದ್ದ ಜಂಗ್‌ಬಹಾದ್ದೂರ 
ಇಂತಹ ಸಂದರ್ಭವನ್ನು ಸುಮ್ಮನೇ ಬಿಡು 
ವವನೇ ? ಆತ ತನ್ನ ಸೋದರ ರಣೋದ್ದೀಪ 


ವೆಂದರೆ ಚತುರ್ಮೂತಿ್ರ ಪ್ರಧಾನಿ ಕೂಟದಲ್ಲಿ 
ಎಲ್ಲರಿಗಿಂತ ಕಾಲಜ್ಞಾನಿಯಾಗಿದ್ದವನು ಸೆರೆ 
ಗುಡುಕ , ದ್ಯೋತ ವ್ಯಸನಿ , ಭೂತಪೂರ್ವ ಆನೆ 
ಮಾವುತ ಜಂಗ್‌ಬಹಾದ್ದೂರನೇ ಆಗಿದ್ದುದು. 
- ಅವನ ಎಲ್ಲಕ್ಕೂ ಮಿಗಿಲಾದ ಯಶಸ್ಸೆಂದರೆ 
ಗಗನಸಿಂಹನ ಕೋಲೆಯಕರ್ತರು ಯಾರೆಂದು 
ಮಹಾ ಸಂಚುಗಾತಿ ರಾಣಿಗೂ ಸುಳಿವು 
ಹತ್ತದಂತೆ ನೋಡಿಕೊಂಡದ್ದು , ತನ್ನ ಇಬ್ಬರು 
ಪಾಲುಗಾರರು ಈ ಪ್ರಕಾರ ತನ್ನದಾರಿಯಿಂದ 
ಬಿದ್ದು ಹೋದ ಮೇಲೆ ಫತೇಸಿಂಗ್ 
ಚೌತಾರಿಯಾ ಉಳಿದಿದ್ದ , ಅವನ ಸಮಾಚಾರ 
ವನ್ನಷ್ಟು ತೆಗೆದುಕೊಂಡರೆ ಪ್ರಧಾನಿಯ ಪಟ್ಟ 
ಸಂಪೂರ್ಣವಾಗಿ ತನಗೇ ದಕ್ಕುವುದೆಂದು 
ಜಂಗ್ಬಹಾದ್ದೂರನ ಲೆಕ್ಕವಾಗಿತ್ತು . ಜಂಗ್ 
ಬಹಾದ್ದೂರ ಅಲ್ಲಿ ಸೇರಿದ್ದ ಜನರನ್ನು ಶಾಂತ 
ಗೊಳಿಸುವವನಂತೆ ನಟಿಸುತ್ತ ಫತೇಸಿಂಗನ 
ಹತ್ತಿರ ಬಂದು ಒಮ್ಮೆಲೇ ಅವನನ್ನು ಚೂರಿ 
ಯಿಂದ ಇರಿದ , ಸಾಯುವುದಕ್ಕಿಂತ ಮೊದಲು 
ಫತೇಸಿಂಗ ಕೂಗಿದ , “ ಜಂಗ್‌ಬಹಾದ್ದೂರನೇ 
ಗಗನಸಿಂಹನನ್ನು ಕೊಂದಿದ್ದಾನೆ. ಗಗನ 
ಸಿಂಹನ ಕೋಲೆ ಜಂಗ್ಬಹಾದೂರನಿಂದ 
ಆಗಿದೆ ! ” ಫತೇಸಿಂಗನ ಧ್ವನಿ ಅರಮನೆ 
ಯಲ್ಲೆಲ್ಲ ಪ್ರತಿಧ್ವನಿಸಿತು. ಈ ಅನಿರೀಕ್ಷಿತ 
ಗಳಿಂದ ಹೌಹಾರಿದ ಸಭಾಸದರು ಸಭೆಯಿಂದ 
ಹೊರಗೆ ನುಗ್ಗುತ್ತಿದ್ದಾಗ ಹೊರಗೆ ಗಗನಸಿಂಹ 
ನಿಲ್ಲಿಸಿದ್ದ ಸೈನಿಕರು ಅವರನ್ನು ನಿರ್ದಯವಾಗಿ 
ಕೊಚ್ಚಿ ಹಾಕಿದರು. 

ಆದರೆ ಈ ಕರಾಳ ನರಹತ್ಯೆಯ ಕರ್ತಾರ 
ನನ್ನು ಒಮ್ಮೆಲೇ ಭಯ ಆವರಿಸಿತು . ಫತೇಸಿಂಗ 
ಸಾಯುವಾಗ ಕೂಗಿದ ಮಾತನ್ನು ರಾಣಿಕೇಳಿಸಿ 
ಕೊಂಡರೆ ಗತಿ ಏನು? ಪರಿಣಾಮವನ್ನು 
ತರ್ಕಿಸಿದ ಜಂಗ್‌ಬಹಾದ್ದೂರ ತಡಮಾಡದೆ 
ಆ ಕಗ್ಗತ್ತಲಲ್ಲಿಯೇ ಕಾಠಮಂಡುವನ್ನು ಬಿಟ್ಟು 
ಪಲಾಯನ ಮಾಡಿದ . 
ಮರುದಿನ ಮುಂಜಾನೆ ರಾಜ್ಯಲಕ್ಷ್ಮಿ ಜಂಗ್ 
ಬಹಾದ್ದೂರನನ್ನು ದೂತರ ಮುಖಾಂತರ ಕರೆ 
ಕಳಿಸಿದಾಗ ಆತ ನಾಪತ್ತೆಯಾಗಿದ್ದ . ಫತೇ 
ಸಿಂಗ್ ಚೌತಾರಿಯಾ ಮರಣ ಪೂರ್ವದಲ್ಲಿ 
ಹೇಳಿದ್ದು ನಿಜ ಸಂಗತಿಯೆಂಬುದರಲ್ಲಿ ಈಗ 
ಸಂಶಯ ಉಳಿಯಲಿಲ್ಲ . ಆದರೆ ಈಗ ರಾಣಿಗೆ 
ಯಾರದಾದರೂ ಸಹಾಯದ ಅವಶ್ಯಕತೆ 


ಸುರೇಂದ್ರ ವೀರವಿಕ್ರಮ 


ಸಿಂಹನಿಗೆ ಸನ್ನೆ ಮಾಡುವುದೇ ತಡ , ಆತ 
ರಾಣಾ ಅಭಿಮಾನನ ಮೇಲೇರಿ ಹೋಗಿ ಖಡ್ಗ 
ಬೀಸಿದ. ದೇಹ ಎರಡು ತುಂಡಾಗಿ ಬಿದ್ದಿತು. 
ಸಭಾಗೃಹಕ್ಕೆ ಆಗಮಿಸಿದ ಉಳಿದ ವ್ಯಕ್ತಿಗಳು 
ಇದನ್ನು ಕಂಡು ಭಯಭ್ರಾಂತರಾದರು. ಆದರೆ 
ಅವರೆಲ್ಲ ನಿಶ್ಯಸ್ತರಾಗಿದ್ದರು. ಆದರೂ ಪರಿ 
ಸ್ಥಿತಿಯನ್ನವರು ಬಹು ಧೈರ್ಯದಿಂದ ಎದುರಿಸಿ 
ದರು. 
ಗಗನಸಿಂಹ ಹಾಗೂ ರಾಣಾ ಅಭಿಮಾನ 
ರಂತೂ ಸಾವನ್ನಪ್ಪಿದರು. ಒಂದು ಆಶ್ಚರ್ಯ 


ಜುಲೈ 1989 


30 


ಯಿತ್ತು . ಅದಿಲ್ಲದೆ ಆಕೆ ರಾಜ್ಯಭಾರ ಮಾಡು 
ವಂತಿರಲಿಲ್ಲ . ಮೇಲಾಗಿ ಅರಸ ಪ್ರಬಲವಾಗಿ 
ರಾಜ್ಯಲಕ್ಷ್ಮಿಯ ದುಶ್ಚಾರಿತ್ರ್ಯಕ್ಕಾಗಿ ಅವಳನ್ನು 
ಮೆಟ್ಟಿಹಾಕಬಹುದಿತ್ತು . ರಾಜ್ಯಲಕ್ಷ್ಮಿ ಜಂಗ್ 
ಬಹಾದ್ದೂರನನ್ನು ಹುಡುಕಲು ದೂತರನ್ನು 
ಕಳಿಸಿದ್ದಳು . ರಾಜದೂತರಿಗೆ ಸಿಕ್ಕಾಗ ಆತ 
ಒಂದೆಡೆ ಅಡಗಿ ಕುಳಿತಿದ್ದ . ಸನ್ಮಾನಿತ ರಾಜ 
ಕೈದಿಯಂತೆಯೇ ಅವರು ಜಂಗ್ ಬಹಾದ್ದೂರ 
ನನ್ನು ಕರೆದುಕೊಂಡು ಬಂದು ರಾಜ್ಯಲಕ್ಷ್ಮಿಯ 
ಮುಂದೆ ನಿಲ್ಲಿಸಿದರು. ರಾಜ್ಯಲಕ್ಷ್ಮಿ ಆತನನ್ನು 
ಮುಖ್ಯ ಸೇನಾಪತಿಯನ್ನಾಗಿ ಮಾಡುತ್ತೇನೆಂದು 
ಹೇಳಿದಾಗ ಅವನಿಗಾದ ಆನಂದಕ್ಕಿಂತ 
ಆಶ್ಚರ್ಯ ಹೆಚ್ಚಾಗಿತ್ತು . ರಾಜಾ ವೀರವಿಕ್ರಮ 
ಅರಮನೆಯಲ್ಲಿ ಇತ್ತೀಚೆಗೆ ನಡೆದ ಘಟನೆ 
ಗಳಿಗೆ ಹೇಸಿ ಅರಮನೆಯನ್ನೇ ತ್ಯಜಿಸಿ , 
ಲಲಿತಪುರವೆಂಬ ಊರಿನಲ್ಲಿ ವಾಸವಾಗ 
ತೊಡಗಿದ. 
ಜಂಗ್ ಬಹಾದ್ದೂರ 
ಮುಖ್ಯಸೇನಾಪತಿಯಾದ ಮೇಲೊಂದು ದಿನ 
ಆತ ರಾಜ್ಯಲಕ್ಷ್ಮಿಯೊಡನೆ ಮಾತನಾಡುತ್ತ , 
ಪ್ರಧಾನಮಂತ್ರಿಯಾಗದೇ 

ಮುಖ್ಯ 
ಸೇನಾಪತಿಯ ಕಾರ್ಯವನ್ನು ನಿರ್ವಹಿಸುವುದು 
ತನಗೆ ಅಸಾಧ್ಯವೆಂದು ಹೇಳಿದ. ಒಪ್ಪದೇ 
ಅವಳಿಗೆ ವಿಧಿಯೇ ಇರಲಿಲ್ಲ . ಕೋಟಾ ಹತ್ಯಾ 
ಕಾಂಡದಲ್ಲಿ ರಾಜ್ಯ ಕಾರಭಾರವನ್ನು ವಹಿಸಿ 
ಕೊಳ್ಳಬಲ್ಲವರಾರೂ ಉಳಿದಿರಲಿಲ್ಲ . 
ಮೇಲಾಗಿ ಜಂಗ್‌ಬಹಾದ್ದೂರ ಸೈನ್ಯದ ಮೇಲೆ 
ತನ್ನ ಬಲವಾದ ಹಿಡಿತ ಸ್ಥಾಪಿಸಿದ್ದ . 
ಅಲ್ಲಿಂದ ರಾಣಿಯ ಒಳಸಂಚುಗಳಿಗೂ 
ಜಂಗ್‌ಬಹಾದ್ದೂರನ ಧೂರ್ತತನಕ್ಕೂ ಸ್ಪರ್ಧೆ 
ಪ್ರಾರಂಭವಾಯಿತು. ಜಂಗ್‌ಬಹಾದ್ದೂರ 
ರಾಣಿಗಿಂತ ಚಪಲನಾದ ಪಿತೂರಿ ಪಟು 
ವಾಗಿದ್ದನೆಂಬುದು ವ್ಯಕ್ತವಾಗುತ್ತ ಬಂತು . 
ಅವನು ಕ್ರಮೇಣ ಅಧಿಕಾರ ಸೂತ್ರಗಳನ್ನೆಲ್ಲ 
ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡ. ತನ್ನನ್ನು 
ರಾಣಾ ಜಂಗ್ಬಹಾದ್ದೂರ ಎಂದು ಕರೆಸಿ 
'ಕೊಳ್ಳಲು ಪ್ರಾರಂಭಿಸಿದ . ರಾಣಿಗೆ ಇದು 
ಮೆಚ್ಚಿಕೆಯಾಗದಿದ್ದರೂ ಅವಳು ಅಸಹಾಯ 
ಳಾಗಿದಳು. ಆದರೂ ಅವಳಿನ್ನೂ ಸೋಲೋ 
ಪ್ಪುವ ಸ್ಥಿತಿಯಲ್ಲಿದ್ದಿಲ್ಲ . ಜಂಗ್ಬಹಾದ್ದೂರನ 
ಸಮಾಚಾರ ತೆಗೆದುಕೊಳ್ಳುವ ಮೊದಲು 


ಅವನಿಂದ ಇನ್ನೂ ಒಂದೆರಡು ಕೆಲಸರ್ಗ 
ಆಗಬೇಕಾಗಿದ್ದವು. ಒಂದು ದಿನ ರಾಜ್ಯಲ! 
ರಾಜಬಹಾದ್ದೂರನನ್ನು ಕರೆಸಿ ಗುಪ್ತವಾ 
ಸಾಮಾಜ್ಯಲಕ್ಷ್ಮಿಯ ಪುತ್ರರನ್ನು ಕೊಲ್ಲಿ 
ವಂತೆ ಹೇಳಿದಳು . ಹೀಗೆ ಮಾಡುವುದರಿಂ 
ವ್ಯಕ್ತಿಶಃ ತನಗೇನಾದರೂ ಲಾಭವಾಗುತ್ತಿದ್ದ 
ಜಂಗ್ ಬಹಾದ್ದೂರನೇ ಈ ಕೆಲಸವನ 
ಮಾಡು ತ್ತಿದ್ದ . ತದ್ವಿರುದ್ದವಾ 
ಸಾಮಾಜ್ಯಲಕ್ಷ್ಮಿಯ ಮಕ್ಕಳು 
ಕೊಲ್ಲದಿದ್ದರೇನೇ ತನಗೆ ಲಾಭವಾಗಬತ 
ದೆಂಬುದನ್ನು ಕುಶಾಗ್ರಮತಿಯಾದ ಆತ ಕಂಶ 
ಕೊಂಡ. ಆದ್ದರಿಂದ ಜಂಗ್ ಬಹಾದ್ದೂ 
ರಾಜ್ಯಲಕ್ಷ್ಮಿಯ ಸಲಹೆಯನ್ನು ನಿರಾಕರಿಸಿದ 
ಆಕೆ ಕೋಪದಿಂದ ಕೆಂಡವಾದಳು . ಆದ 
ಜಂಗ್ ಬಹಾದ್ದೂರ ಅವನ ಮಾವನಂತಿ 
ಲಿಲ್ಲ . ಆತ ಈ ಸಂದರ್ಭವನ್ನು ತನ್ನ ಅನುಕ 
ಲಕ್ಕೆ ತಿರುಗಿಸಿಕೊಂಡ. 
ಜಂಗ್ಬಹಾದ್ದೂರ ನೆಟ್ಟಗೆ ಅರಮನೆ 
ತೆರಳಿ ಸುರೇಂದ್ರ ವೀರವಿಕ್ರಮ , ಉಪೇಂ 
ವೀರವಿಕ್ರಮರಿಗೆ ರಾಜ್ಯಲಕ್ಷ್ಮಿಯ ಸಂಚನ 
ಬಹಿರಂಗಪಡಿಸಿ , ಅರಮನೆಯ ಸುತ್ತ ಸಾಕನ 
- ಶಸ್ತ್ರಸಜ್ಜಿತ ಕಾವಲು ಪಡೆಯನ್ನು ನಿಯಮಿ ! 
ರಾಜಪುತ್ರರ ಕೂದಲು ಸಹ ಕೊಂಕದ 
ನೋಡಿಕೊಂಡ. ನಂತರ ಲಲಿತಪುರಕ್ಕೆ ತೆರ 
ರಾಜಾವೀರವಿಕ್ರಮನೊಡನೆ ಅಂತರಂ 
ಸಂಧಾನ ಮಾಡಿದ . ಅರಸ ಅರಮನೆಯಲ್ಲಿ 
ದಿದ್ದರೆ ರಾಜಪುತ್ರರು ರಾಜ್ಯಲಕ್ಷ್ಮಿಯ ಕುತಂ 
ದಿಂದಾಗಿ ಹತರಾಗುವರಾಗಿ ಹೇಳಿದಾಗ ವಿ 
ವಿಕ್ರಮನ ಪಿತೃವಾತ್ಸಲ್ಯ ಉಕ್ಕಿಬಂತು. 
ರಾಜಧಾನಿಗೆ ಹಿಂತಿರುಗಿ ಮಕ್ಕಳೊಡನೆ ವಾ ? 
ತೊಡಗಿದ. 

ಜಂಗ್ ಬಹಾದ್ದೂರಈಗ ರಾಜ್ಯಲಕ್ಷ್ಮಿಯು 
ಸಂಪೂರ್ಣವಾಗಿ ನಿರ್ಲಕ್ಷಿಸತೊಡಗಿ 
ಮೊದಲಿನಂತೆ ರಾಣಿಯಿಂದ ಆಜ್ಞೆಗಳ 
ಪಡೆಯುವ ಬದಲು ರಾಜನಿಂದ ಆಜ್ಞೆಗಳ 
ಸ್ವೀಕರಿಸುತ್ತಿದ್ದ . ಆ ಕಾಲದಲ್ಲಿ ಅರಸ 
ಮಹತ್ವದ ಕಾಗದಪತ್ರಗಳ ಮೇಲೆ ಈಗಿನ 
ಸಹಿ ಮಾಡದೆ ಬಲಗೈಯ ಗುರುತನ್ನು ಕಾ ? 
ಪತ್ರಗಳ ಮೇಲೆ ಮೂಡಿಸಿ ನಂತರ ರಾ 
ಲಾಂಛನದ ಮುದ್ರೆಯೊತ್ತುತ್ತಿದ್ದರು. ಒal 
ದಿನ ಅರಸ ವೀರವಿಕ್ರಮದ ಹಸ್ತಮುದ್ರೆ ತೆಗೆ 


40. 


, 


ಸಿದರು. ಜಂಗ್ಬಹಾದ್ದೂರನ ಸೈನಿಕರು 
ಅವರನ್ನು ತಡೆದು ತುಂಡರಿಸಿದರು . ನಂತರ 
ಆತ ತನ್ನ ವಿರುದ್ಧ ನಡೆದ ಒಳಸಂಚನ್ನು 
ಬಹಿರಂಗಪಡಿಸಿ ಅದರಲ್ಲಿ ರಾಜನನ್ನೂ ಸೇರಿಸಿ 
ರಾಜ - ರಾಣಿಯರನ್ನು ಸೆರೆಮನೆಗಟ್ಟಿದ. 

ಈಗ ಜಂಗ್‌ಬಹಾದೂರನಿಗೆ ತಾನೇ 
ನೇಪಾಳದ ಅರಸನಾಗುವ ಸಾಧ್ಯತೆ ಒದಗಿ 
ಬಂದಿತ್ತು . ಆದರೆ ಹಾಗೆ ಮಾಡಿದರೆ 

ನೇಪಾಳದ ಜನತೆಯಲ್ಲಿ ಅಸಂತೋಷದ 
ಕೋಟಾ ಚೆಕ್ 

ಲಹರಿಗಳೇಳುವ ಭಯವಿದ್ದುದರಿಂದ ವೀರ 

ವಿಕ್ರಮನ ಹಿರಿಯ ಮಗ ಸುರೇಂದ್ರ ವೀರ 
ಕೊಂಡು ರಾಜ ಲಾಂಛನವನ್ನು ಒತ್ತಿಸಿದ. ಅದ 

ವಿಕ್ರಮನನ್ನು ಪಟ್ಟಕ್ಕೇರಿಸಿದ. ಆತನಿಂದ 
ರಲ್ಲಿ ಆಮೇಲೆ ಬರೆದ ' ಆಜ್ಞೆ ' ಯ ಪ್ರಕಾರ 

ನೇಪಾಳದ ಪಶ್ಚಿಮಕ್ಕಿರುವ ಕೆಲ ಜಿಲ್ಲೆಗಳನ್ನು 
ಅಧಿಕಾರಿಗಳನ್ನು ನಿಯಮಿಸುವ ಹಾಗೂ 

ಉಂಬಳಿ ಪಡೆದು ತನ್ನನ್ನು ಮಹಾರಾಜನೆಂದೇ 
* ತೆಗೆದುಹಾಕುವ, ರಾಯಭಾರಿ ಸಂಬಂಧ ಸ್ತಾಪಿ 

ಕರೆದುಕೊಳ್ಳಲು ಪ್ರಾರಂಭಿಸಿದ. ನೇಪಾಳದ 
ಸುವ ಬಿಡುವ, ದಂಡೆತ್ತಿಹೋಗುವ, ಒಪ್ಪಂದ 

ರಾಜನಿಗೆ ಮಹಾರಾಜಾಧಿರಾಜನೆಂದು ಕರೆ 
ಮಾಡಿಕೊಳ್ಳುವ ಮಹತ್ವದ ಎಲ್ಲ ಅಧಿಕಾರಿ 

ಯಲು ಪ್ರಾರಂಭವಾದದ್ದು ಈ ಘಟನೆಯ 
ಗಳೂ ಜಂಗ್‌ಬಹಾದ್ದೂರನಿಗೆ ಬಂದವು. 

ನಂತರವೇ . 
ಇದು ವೀರವಿಕ್ರಮನಿಗೆ ಗೊತ್ತಾದಾಗ ಆತ ತನ್ನ 
ಬಲಗೈಯನ್ನೇ ಕಡಿದುಕೊಂಡ. 

ಮದ್ಯ, ಸಂಗೀತ, ರಮಣಿಯರು, ನೃತ್ಯ 
ಜಂಗ್ಬಹಾದ್ದೂರನ ಅಧಿಕಾರವೂ , ಪ್ರಭಾ 

ಮೊದಲಾದ ಎಲ್ಲ ವಿಲಾಸಿ ವಸ್ತುಗಳನ್ನು 
ವವೂ ಹೀಗೇ ಬೆಳೆಯುತ್ತ ಹೋದರೆ ತನ್ನ ಮಗ 

ಜಂಗ್ ಬಹಾದ್ದೂರ ಸುರೇಂದ್ರ 
ಪಟ್ಟವೇರುವುದು ಸಾಧ್ಯವಿಲ್ಲೆಂದು ಭಾವಿಸಿದ 

ವೀರವಿಕ್ರಮನಿಗೆ ಪೂರೈಸುತ್ತಿದ್ದ . ವೈಭವಯುತ 
ರಾಜ್ಯಲಕ್ಷ್ಮೀ ಮಾತಬರಸಿಂಗನನ್ನು ಕೊಲ್ಲಿಸಿದ 

ಜೀವನಕ್ಕೇನೂ ಸುರೇಂದ್ರನಿಗೆ ಕಡಿಮ 
ರೀತಿಯಲ್ಲಿಯೇ ಈತನನ್ನೂ ಕೊಲ್ಲಿಸುವು 

ಯಿದ್ದಿಲ್ಲ . ಹೀಗೆ ಮಾಡಿ ಆತನ ಲಕ್ಷ ರಾಜ 
ದಾಗಿ ನಿಶ್ಚಯಿಸಿದಳು. ಆದರೆ ಜಂಗ್ 

ಕಾರಣದತ್ತ ಹರಿಯದಂತೆ ನೋಡಿಕೊಳ್ಳುವುದು 
ಬಹಾದ್ದೂರ ಬೇರೊಬ್ಬರ ಅನುಭವ ಜಂಗ್ ಬಹಾದ್ದೂರನ ಹಂಚಿಕೆಯಾಗಿತ್ತು . 
ದಿಂದಲೂ ಬುದ್ದಿ ಕಲಿಯಬಲ್ಲವನಾಗಿದ್ದ . - ಇದು ಸುರೇಂದ್ರ | ವೀರವಿಕ್ರಮನಿಗೆ 
ಗಗನಸಿಂಹನ ಮನೆಯಲ್ಲಿದ್ದ ಅವನ ಗೊತ್ತಿತ್ತು . ಆದರೆ ನಿರ್ವಾಹವಿದ್ದಿಲ್ಲ . ಈ 
- ಗೂಢಚಾರ ವಿಜಯರಾಜನಿಗೆ ಅರಮನೆಯ ಅಧಿಕಾರಹೀನ ಸಿಂಹಾಸನವನ್ನು ತ್ಯಜಿಸಿದರೆ 
ಸೇವಕಿಯೊಬ್ಬಳು ಪ್ರೇಯಸಿಯಾಗಿದ್ದಳು. ವೈಭವದ ಜೀವನಕ್ಕೂ ತಿಲಾಂಜಲಿಯನೀಯ 
ಅವಳು ಗುಪ್ತಚಾರಿಣಿಯ ಕೆಲಸ ಮಾಡಿ ಬೇಕಾಗುವುದೆಂಬ ಭಯದಿಂದ ಆತ ಸುಮ್ಮನೆ. 
ವಿಜಯ ರಾಜನಿಗೆ ಎಲ್ಲ ವಿವರಗಳನ್ನು 
ಒಪ್ಪಿಸುತ್ತಿದ್ದಳು . 

ಪರಿಣಾಮವಾಗಿ ಸುರೇಂದ್ರ ವೀರವಿಕ್ರಮನ 
ಒಂದು ದಿನ ರಾಜ್ಯಲಕ್ಷ್ಮಿ ಅರಮನೆಯಲ್ಲಿ ವಂಶಜರು ಮುಂದೆ 125 ವರ್ಷಗಳವರೆಗೆ ಈ 
ಹತ್ತಿಪ್ಪತ್ತು ಸೈನಿಕರನ್ನು ಅಡಗಿಸಿಟ್ಟು, ಜಂಗ್' ಬಂಗಾರದ ಪಂಜರದಲ್ಲಿಯೇ ಜೀವನ ಕಳೆಯ 
ಬಹಾದೂರನಿಗೆ ಹೇಳಿ ಕಳಿಸಿದಳು . ಆತನಿಗೆ ಬೇಕಾಯಿತು. ಬೇಕಾದಲ್ಲಿ ಅಡ್ಡಾಡಲು , 
* ರಾಣಿಯ ಸಂಚು ಗೊತ್ತಾಗಿದ್ದರಿಂದ ಸಾಕಷ್ಟು ಬೇಕಾದವರೊಡನೆ ಮಾತನಾಡಲು ಕೂಡ 
ಸೈನಿಕರನ್ನು ಕರೆದುಕೊಂಡೇ ಅರಮನೆಗೆ ಅವರಿಗೆ ಸ್ವಾತಂತ್ರ್ಯವಿರಲಿಲ್ಲ . ಈ ಅವಧಿ 
ಹೋದ. ಅದನ್ನು ನೋಡಿ ಅರಮನೆಯಲ್ಲಿದ ಯಲ್ಲಿ ಜಂಗ್ಬಹಾದೂರನ ವಂಶಜರೇ 
ಸೈನಿಕರು ಗಾಬರಿಯಾಗಿ ಪಲಾಯನ ಪ್ರಾರಂಭಿ . ನೇಪಾಳದ ಪ್ರಧಾನ ಮಂತ್ರಿಯ ರೂಪದಲ್ಲಿ 


ಜುಲೈ 1989 


41 


ನಿಜವಾದ ಪ್ರಭುಗಳಾಗಿದ್ದರು. 
'ಮಹಾರಾಜಾ' ಬಿರುದಾಂಕಿತರಾದ ಜಂಗ್ 
ಬಹಾದ್ದೂರನ 'ರಾಣಾ' ವಂಶದವರ ಆಳಿಕೆ 
ಕೊನೆಗೊಳ್ಳುವ ಸಾಧ್ಯತೆ ಭಾರತಕ್ಕೆ ಸ್ವಾತಂತ್ರ್ಯ 
ಬಂದ ಮೇಲೆಯೇ ಉಂಟಾಯಿತು. ಭಾರತ 
ದಲ್ಲಿ ತಲೆಯೆತ್ತಿದ್ದ ಸ್ವಾತಂತ್ರ್ಯ ಚಳವಳಿಯ 
ಆದರ್ಶಗಳು ನೇಪಾಳಕ್ಕೂ ಹಬ್ಬಿದವು. ರಾಣಾ 
ವಂಶದವರ ನಿರಂಕುಶ ದುರಾಡಳಿತ , ದಬ್ಬಾ 
ಳಿಕೆಗಳಿಂದ ಬೇಸತ್ತ ಪ್ರಜೆಗಳು ಪ್ರಜಾಸತ್ತೆ 
ಗಾಗಿ ಚಳವಳಿ ಹೂಡಿದರು . 
ಭಾರತದಲ್ಲಿ ಬ್ರಿಟಿಶರ ಆಳಿಕೆ ಇದ್ದಷ್ಟು ಕಾಲ 
ರಾಣಾರ ಆಳಿಕೆ ಭದ್ರವೇ ಆಗಿತ್ತು . ಆದರೆ 
ಭಾರತ ಸ್ವಾತಂತ್ರ್ಯವಾದ ಮೇಲೆ ನೇಪಾಳದಲ್ಲಿ 
ಭಾರತದ ರಾಯಭಾರ ಸ್ಥಾಪಿತವಾಯಿತು. 
1950ರಲ್ಲೊಂದು ದಿನ ಪ್ರಜೆಗಳ ಬೆಂಬಲ 
ತಮಗಿದೆಯೆಂದು ಖಂಡಿತ ಮಾಡಿಕೊಂಡ 
ಮಹಾ ರಾಜಾಧಿರಾಜ ತ್ರಿಭುವನರು ರಾಣಾರ 
ಬಂಗಾರ ಪಂಜರದಿಂದ ಪಾರಾಗಲು ಕೃತ 


ನಿಶ್ಚಯರಾದರು. ಅರಮನೆಯಲ್ಲಿ ಅಧ್ಯಾಪಕ 
ಯಾಗಿ ನೇಮಿಸಲ್ಪಟ್ಟಿದ್ದ ಎರಿಕಾ 
ಲೂಚ್‌ಟ್ಯಾಗ್ ಎಂಬ ಯುರೋಪಿಯನ್ 
ಮಹಿಳೆಯ ಮಧ್ಯಸ್ಥಿಕೆಯಿಂದ ಅವರು 
ಭಾರತದ ರಾಯಭಾರಿಗಳೊಡನೆ ಸಂಪರ್ಕ 
ಬೆಳೆಸಿ ಗುಪ್ತವಾಗಿ ಅರಮನೆಯಿಂದ ಹೊರ 
ಬಿದ್ದು ಭಾರತೀಯ ದೂತಾವಾಸದಲ್ಲಿ ಆಶ್ರಯ 
ಪಡೆದರು. ಅಲ್ಲಿ ರಾಜಕೀಯ ಅಭಯವನ್ನು 
ಪಡೆದು ಅವರು ಭಾರತಕ್ಕೆ ಬಂದರು. 
ನೇಪಾಳ ಜನತೆಯನ್ನು ಇನ್ನು ಮುಂದೆ ಹಿಡಿತ 
ದಲ್ಲಿಡುವುದು ರಾಣಾರಿಗೆ ಸಾಧ್ಯವಾಗಲಿಲ್ಲ 
ಅವರು ತಮ್ಮ ವಂಶಾನುಗತ ಪ್ರಧಾನ 
ಮಂತ್ರಿತ್ವವನ್ನು ತ್ಯಜಿಸಿ ಮಹಾರಾಜಾಧಿರಾಜ 
ರಿಗೆ ಅಧಿಕಾರ ಬಿಟ್ಟುಕೊಡದೆ ಉಪಾಯವಿಲ್ಲ, 
ದಂತಾಯಿತು. 
1951ರಲ್ಲಿ ನೇಪಾಳದ ನಿಜವಾದ ಪ್ರಭು 
ವಿಜಯಿಯಾಗಿ ಸ್ವದೇಶಕ್ಕೆ ಮರಳಿದರು . ಅದೇ 
ಒಂದು ಬೇರೆ ಸ್ವಾರಸ್ಯದ ಕಥೆ , 


೩ 
) 


ಗಾಸ್ಟೆಬಲ್ 
ಗ್ಯಾಸ್ರೋಜನ್ 


ಶೀಘ್ರವಾಗಿ 
ಉಪಶಮನ 
ಗೊಳಿಸುತ್ತದೆ. 


, 


ನಿಮಗೆ ಈ ಸಮಸ್ಸೆಗಳಿವೆ ? 


ಗ್ಯಾಸ್ಕೋಜನ್: 


ಹೈಪರ್ ಆಸಿಡಿಟಿ, ಅಜೀರ್ಣ, ಗ್ಯಾಸ್ ( ವಾಯು) ಉಂಟಾಗುವುದು ತೇಗುವುದು, 
ಮಲಬದ್ಧತೆ, ಹಸಿವು ಇಲ್ಲದಿರುವುದು ಎಷ್ಟು ತಿಂದರೂ ಸಾಕಾಗದಿರುವುದು, 
ಹಗಲಿನಲ್ಲಿ ತೂಕಡಿಸುವುದು, ದಣಿವು, ಏದುಸಿರು ಬಿಡುವುದು, ಆಲಸ್ಯ 
ಮಾನಸಿಕ ಉದ್ವೇಗ, ಹೊಟ್ಟೆಯಲ್ಲಿ ಉರಿ , ಆಹಾರ ತೆಗೆದುಕೊಂಡೊಡನೆಯೆ 

ಎಲ್ಲಾ ಪ್ರಮುಖ 
ಹೊಟ್ಟೆನೋವು, ಆಗಾಗ ಮಲವಿಸರ್ಜನೆ ಮಾಡಬೇಕೆಂದೆನಿಸುವುದು, ಮಲದಲ್ಲಿ ಔಷಧಗಳ ಅಂಗಡಿಗಳಲ್ಲಿ 
ಕಫ ವಾಂತಿಯಾಗುವುದು, ಓಕುಕೆ ಬರುವಂತಿರುವುದು, ಬಾಯಿ ರುಚಿ 

ಮತ್ತು ಜನರಲ್ ಸ್ಟೋರ್ 
ಇಲ್ಲದಿರುವುದು,ಉಸಿರುಕಟ್ಟಿದಂತಾಗುವುದು, ಪಕ್ಕಗಳಲ್ಲಿ ಮತ್ತು ಸಂದಿಗಳಲ್ಲಿ 

ಗಳಲ್ಲಿ ದೊರೆಯುತ್ತದೆ. 
ತೀವ್ರನೋವು,ಕಿಬ್ಬೊಟ್ಟೆ ಭಾರವಾಗಿರುವುದು, ಹೊಟ್ಟೆಊದಿಕೊಂಡಿರುವುದು, 
ನಿರುತ್ಸಾಹ, ಅನೀಮಿಯ ( ಬಿಳಿಚಿಕೊಳ್ಳುವುದು) ಎದೆಯಲ್ಲಿ ಕಫ ಸೇರಿರುವುದು, Mfg . Lic . 
ಕೆಮ್ಮು ಶಾರೀರಕ ಆಯಾಸ ಇತ್ಯಾದಿಗಳ ಸಮಸ್ಯೆಗಳನ್ನು ಗ್ಯಾಸ್ಟೋಜನ್ " No.13 ) 
ಪರಿಹರಿಸುತ್ತದೆ. ಇದು ಪೌಡರ್ ಮತ್ತು ಕ್ಯಾಪೋಲ್ರೂಪದಲ್ಲಿರುವ 
ಪ್ರಭಾವಶಾಲಿ ಆಯುರ್ವೇದೀಯ ಔಷಧ. . 

Manufactured by : 
= ಕರ್ನಾಟಕಕ್ಕೆ ವಿತರಕರು: ಮೆಸರ್ಸ್ ವೆಂಕಟೇಶ್ವರ ಏಜನ್ಸಿಸ್ 

MANGALAM - 
13, ಬಿ . ವಿ . ಕೆ , ಐಯಂಗಾರ್ರೋಡ್ ಬೆಂಗಳೂರು 560 053, ಟೆಲಿಪೋನ್ ನಂ : 74207 PHARMACEUTICALS 

AND - LABORATORIES , 
ಗ್ಯಾಸ್ರೋಜನ್ ಈಗ ಕೊಲ್ಲಿ ರಾಷ್ಟ್ರವಾದ ಮಸ್ಕಾಟ್‌ನಲ್ಲಿಯೂ ದೊರೆಯುತ್ತದೆ. .. 

COMABATORE GRAN "MAPHALS" 
ಮಸರ್ಸ್ ಇಬಿನ್ಸಿನಾ ಫಾರ್ಮಸಿ, ಪೋಲೀಸ್ಸ್ಟೇಷನ್ ಸಮೀಪ, ರುವಿ, ಫೋನ್ ನಂ . 702682 


\ 


ಕಸ್ತೂರಿ 


50 ಶುಭಾಂಡಾರ 

ಬೆಳೆಯಲು 


ಶಬ್ದ ಭಾಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 

ಪ್ರತಿ ತಿಂಗಳೂ ಇಲ್ಲಿ ಕೆಲವು ಶಬ್ದಗಳ ಪರಿಚಯ ಮಾಡಿಕೊಡಲಾಗುವುದು . ಆಯಾ 
ಶಬ್ದದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಒಂದು ಮಾತ್ರ ಸರಿ 
ಯಾಗಿರುತ್ತದೆ. ನಿಮಗೆ ಸರಿಯೆನಿಸಿದ ಅರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ . ಆಮೇಲೆ 
ಅದರ ಬೆನ್ನಿನ ಪುಟ ನೋಡಿರಿ . ಅಲ್ಲಿ ಸರಿಯಾದ ಅರ್ಥವನ್ನು ವಿವರಿಸಿದೆ. 
1 . ಹಂಜಮಾನ 

7 . ದೇಹಲಿ 
ಅ) ಒಂದು ಹಳೇ ತೂಕ 

ಅ) ಶರೀರ 
ಆ) ಕೆಂಪು ಗಾರೆ 

ಅ ) ಸುಂದರಿ 
ಇ ) ಪರಿಷತ್ತು 

ಇ) ಹಳ್ಳಿಗಾಡಿನ ಹುಡುಗಿ 
ಈ ಗೌರವಾರ್ಹ 

ಈ ) ಹೊಸ್ತಿಲು 
2 . ಹಂದಾಡು 

8. ದೈನಾಸ 
ಅ) ಚಪ್ಪರ ಕಟ್ಟು 

ಅ) ದೀನವಾಗಿ ಬೇಡಿಕೊಳ್ಳುವುದು 
ಆ ) ಪಂದ್ಯವಾಡು 

ಆ ) ಮೂಗಿನ ಹೊಳ್ಳೆ 
ಇ ) ಹೊಂದಿಸು 

ಇ) ಮೂಗಿನ ರೋಗ. 
ಈ ) ಅಲ್ಲಾಡು 

ಈ ) ಲೋಭ 
3 . ಸಂಕ್ರಮಣ 

9 , ದೇಸಿಗ 
ಅ) ದಾಟುವಿಕೆ 

ಅ) ಚೆನ್ನಾಗಿ ಮಾತಾಡುವವನು 
ಆ ) ಹಾರುವಿಕೆ 

ಆ) ಪರಟಕ 
ಇ ) ಶಿವನ ಒಂದು ಗಣ 

ಇ) ಗತಿವಿಹೀನ 
ಈ ) ಓಟ 

ಈ ) ಹಳ್ಳಿಗಾಡಿನ ಮನುಷ್ಯ 
4 , ರಾಯಸ 

10 . ಪಂಜು 
ಅ) ಕಂದಾಯ 

ಅ) ಧೋತರ 
ಆ) ಜಮೀನುದಾರ 

ಆ) ವಿಭಾಗ 
ಇ) ರಾಜನ ಪತ್ರ 

ಇ) ದೀವಟಿಗೆ 
ಈ ) ಒಕ್ಕಲು ಮಗ 

ಈ ) ಆಟ 
5 . ಬಾಯ್ಗೂಡಿಸು 

11. ಶ್ಯಾಲಕ . 
ಅ) ತುಟಿ ಬಿಗಿಹಿಡಿ 

ಅ) ಕಬ್ಬಿಣದ ಗೂಟ 
ಆ) ಸರಿ ಹೊಂದಿಸು 

ಆ) ಭಾವಮೈದುನ 
ಇ) ಬಾಯಿ ಸ್ವಚ್ಛಮಾಡು 

ಇ ) ಕಪ್ಪನೆಯ 
ಈ ) ಬೆಂಬಲಕೊಡು 

ಈ ನೇಕಾರ 

12 . ಹಮೀರ 
ಅ) ಮದ್ಯ 

ಅ) ಧೈಯ್ಯಶಾಲಿ 
ಆ) ಬಿಸಿ ವಸ್ತು 

ಆ) ಅಹಂಕಾರಿ 
ಇ) ರಸಿಗೆ 

ಇ) ಮೂರ್ಛಿತ 
ಈ ) ಕುಡಿಯುವ ಪದಾರ್ಥ 

ಈ ) ಶ್ರೀಮಂತ 


| 6 , ಪೇಯ - 


ಜುಲೈ 1989 


| ಶಬ್ದ ಭಾಂಡಾರದ ಸರಿಯಾದ ಅರ್ಥಗಳು 


1. ಹಂಜಮಾನ 

8 . ದೈನಾಸ | 
ಇ) ಪರಿಷತ್ತು ( ವಿಶೇಷತಃ ಮುಸ್ಲಿಂ) ಸಭೆ, ಅ) ದೀನವಾದ ಬೇಡಿಕೆ, ಅಂಗಲಾಚಿ 
ಸಮಾಜ, ಮಂಡಲಿ, ಉದಾ: ಹಂಜಮಾನ ಕೊಳ್ಳುವಿಕೆ , ಉದಾ: ಧನಾಸದ ನುಡಿಗಳಿಗೆ 
ದವರ ಒಪ್ಪಿಗೆ ( ಪಾರಸಿಕ- ಅಂಜುಮನ್) ಕರಗಲಿಲ್ಲ . ( ಸಂ . ದೈನ್ಯ) . 
2 . ಹಂದಾಡು 

- 9 , ದೇಸಿಗ | | 
ಈ ) ಅಲ್ಲಾಡು, ಚಲಿಸು, ಓಲಾಡು. ಉದಾ: ಇ) ಗತಿಯಿಲ್ಲದವ , ದಿಕ್ಕೇಡಿ, ಪರದೇಶಿ, 
ಅವನನ್ನು ಹಂದಾಡಲು ಬಿಡಲಿಲ್ಲ . ಮನೆಮಾರಿಲ್ಲದ ಬದುಕಿಗೆ ಅಲೆಯುವವ . 
( ತುಳು- ಪಂದ್ = ಅಲುಗು ಸಂ . ಸ್ಪಂದ್ ?) ಉದಾ: ಸರ್ವಸ್ವ ಕಳೆದುಕೊಂಡು ದೇಸಿಗ. 
3 . ಸಂಕ್ರಮಣ 

ನಾದ ( ಸಂ . ದೇಶಿಕ ) | 
ಅ ) ದಾಟುವಿಕೆ, ಮುಂದೆ ಚಲಿಸುವಿಕೆ, 10 . ಪಂಜು 
ಒಂದು ಸ್ಥಿತಿ ಅಥವಾ ಪ್ರದೇಶದಿಂದ ಇ) ದೀವಟಿಗೆ, ಕೊಳ್ಳಿ, ಕೋಲರ ತುದಿಗೆ 
ಮುಂದಿನದಕ್ಕೆ ದಾಟುವಿಕೆ, ಒಂದು ಎಣ್ಣೆಯಲ್ಲಿ ಅದ್ದಿದ ಬಟ್ಟೆ ಸುತ್ತಿ ಬೆಂಕಿ 
ರಾಶಿಯಿಂದ ಸೂರ ಇನ್ನೊಂದಕ್ಕೆ ಹೊತ್ತಿಸಿ ಎತ್ತುವುದು. ಉದಾ: ಪಂಜಿನ 
ದಾಟುವುದು , ಸಂಕ್ರಾಂತಿ, ಉದಾ: ಮಕರ ಮೆರವಣಿಗೆ. ( ದೇಶ್ಯ - ಪಂಚೆ ಉಡುವ 
ಸಂಕ್ರಮಣಾವಸ್ಥೆ ( ಸಂ .) 

ಬಟ್ಟೆ?) . 
4 . ರಾಯಸ 

11 . ಶ್ಯಾಲಕ 
ಇ) ರಾಜ ಅಥವಾ ಗುರುವಿನಿಂದ ವ್ಯಕ್ತಿಗೆ ಆ) ಭಾವಮೈದುನ, ಹಂ 

ನಿಂದ ವಕಿಗೆ ಆ) ಭಾವಮೈದುನ, ಹೆಂಡತಿಯ ತಮ್ಮ , 
ಬರುವ ಪತ ನಿರೂಪ, ಉದಾ-ಸಾಮಿ ಶ್ಯಾಲ. ಉದಾ: ಶ್ಯಾಲಕ . ಬಂದವ 
ಗಳಿಂದ ಆಮಂತ್ರಣದ ರಾಯಸ ಬಂತು. ಗಟ್ಟಿಯಾಗಿ ಕೂತುಬಿಟ್ಟ . ( ಸಂ ) 
( ತೆಲುಗು- ರಾಯ = ರಾಜ - ದಿಂದ ?) 

12. ಹಮೀರ 
5 . ಬಾಯ್ಗೂಡಿಸು . 

ಅ) ಧೈಯ್ಯಶಾಲಿ, ದಿಟ್ಟ , ಉದಾ: 
ಆ) ಸರಿಹೊಂದಿಸು, ಕೂಡಿಸು, ಚುಂಬಿಸು, ಅಮ್ಮಂತನದಿಂದ 

ಹಮ್ಮಿರತನದಿಂದ ಮೀಸೆ ತಿರುವಿದ. 
ಉದಾ; ಜಮಾ ಖರ್ಚು ಬಾಯೂಡಿಸಲಾಗ ! 

( ಅರಬಿ- ಅಮೀರ್ = ಧನಿಕ, ಉದಾರ ?) 
ಲಿಲ್ಲ . (ಕನ್ನಡ-ಬಾಯ್ + ಕೂಡಿಸು) 
6 . ಪೇಯ. 

ನಿಮ್ಮ ಶಬ್ದಶಕ್ತಿಯ ತರಗತಿ 
ಈ ) ಕುಡಿಯುವ ಪದಾರ್ಥ , ಮದ್ಯ, ಪಾನಕ 

ನೀವು ಎಷ್ಟು ಶಬ್ದಗಳಿಗೆ ಅರ್ಥ 
ಇತ್ಯಾದಿ. ಉದಾ: ಬಗೆಬಗೆಯ ಪೇಯಗಳ 

ಆರಿಸಿದ್ದು ಸರಿಯಾಗಿದೆಯೆಂದು ಎಣಿಸಿ 
ಸವಿ ನೋಡು( ಸಂ .) 

ಕೆಳಗಿನಂತೆ ನಿಮ್ಮ ಶಬ್ದಶಕ್ತಿಯ ತರಗತಿ 
- 7, ದೇಹಲಿ 

ಗಳನ್ನು ತಿಳಿಯಿರಿ. 
ಈ ) ಹೊಸ್ತಿಲು, ಬಾಗಿಲುವಾಡ, ಉದಾ: 6- 8 ಸರಿಯಿದ್ದರೆ ... ಸಾಧಾರಣ - 
ದೇಹಲಿ ದೀಪ ( = ಅಡ್ಡಗೋಡೆಯ ದೀಪ) 5-10 ... ಉತ್ತಮ 
( ಸಂ .) 

11-12 ” ... ಅತ್ಯುತ್ತಮ 


ಕಸ್ತೂ 


44 . 


– ಪಾರ್ಕಿನ್ಸನ್‌ರ ವಿಚಾರ 


ಅಭ್ಯರ್ಥಿಯನ್ನು 


KU 


ಆರಿಸಿಕೊಳ್ಳಬೇಕು? 


- ಶ್ರೀಕಾಂತ ಮಳಗಿ 


ಇತ್ತೀಚಿನ ದಿನಗಳಲ್ಲಿ ಸರಕಾರಿ ರಂಗದಲ್ಲಾ 
ಗಲಿ ಖಾಸಗಿ ವಲಯದಲ್ಲಾಗಲಿ ನೌಕರಿಗಾಗಿ 
ಜನರನ್ನು ನಿಯಮಿಸಿಕೊಳ್ಳುವಾಗ ಸರಿಯಾದ 
ವ್ಯಕ್ತಿಗಳನ್ನೇ ಹೇಗೆ ನೌಕರಿಗೆ ನಿಯಮಿಸಿ 
ಕೊಳ್ಳಬೇಕೆನ್ನುವುದು ಸಮಸ್ಯೆಯಾಗಿ ಪರಿಣಮಿ 
ಸುತ್ತಿದೆ. 

ಜನರನ್ನು ನಿಯಮಿಸಿಕೊಂಡ ಹಾಗೆಲ್ಲ ಕೆಲಸ 
ಬೆಳೆಯುತ್ತದೆ. ಕೆಲಸ ಬೆಳೆದಂತೆಲ್ಲ ಜನರನ್ನು 
ನಿಯಮಿಸಿಕೊಳ್ಳಬೇಕಾಗುತ್ತದೆ. ಪರಿಸ್ತಿತಿ 
ಹೀಗಿರುವುದರಿಂದ ನಿರಂತರವಾಗಿ ಜನರನ್ನು 
ನಿಯಮಿಸಿಕೊಳ್ಳುತ್ತೆ ಹೋಗಲೇಬೇಕಾಗು 
ತದೆ. ಹಾಗಾದರೆ ಸರಿಯಾದ ಕೆಲಸಕ್ಕೆ ಸರಿ 
ಯಾದ ಜನರನ್ನು ನಿಯಮಿಸಿಕೊಳ್ಳುವುದು 
ಹೇಗೆ? 
ನೌಕರಿಗೆ ನಿಯಮಿಸಿಕೊಳ್ಳುವಲ್ಲಿ ಅನೇಕ 
ವಿಧಾನಗಳು ಇತ್ತೀಚೆಗೆ ಬಳಕೆಗೆ ಬಂದಿದ್ದರೂ 
ಹಳೆಯದಾದ ಬ್ರಿಟಿಶ್ 'ವಿಧಾನ ಹಾಗೂ 
ಚೀನೀ ವಿಧಾನಗಳು ಹೆಚ್ಚು ಪರಿಣಾಮಕರ 
ವಾದುದರಿಂದ ಅವುಗಳನ್ನೆಲ್ಲ ವಿವರಿಸುವುದು 
ಅವಶ್ಯ . 
ಬ್ರಿಟಿಶ್ ವಿಧಾನ ಅಭ್ಯರ್ಥಿಗಳ ಸಂದರ್ಶನ 
ವನ್ನೇ ಹೆಚ್ಚಾಗಿ ಅವಲಂಬಿಸುತ್ತದೆ. ಅದು 
ಹೇಗೆ ನಡೆಯುತ್ತದೆಂಬುದು ಎಲ್ಲರಿಗೂ ಗೊತ್ತಿ 
ದರೂ ನಾನಿಲ್ಲಿ ಒಂದು ಉದಾಹರಣೆಯನ್ನು 
ಕೊಡುತ್ತೇನೆ. ಒಬ್ಬಾತ ನೌಕರಿಗಾಗಿ ಅರ್ಜಿ 
ಯನ್ನು ಗುಜರಾಯಿಸಿದ್ದಾನೆ . ಅವನು ಸಂದ 
ರ್ಶನಕ್ಕೆಂದು ಬಂದಾಗ ಸಂದರ್ಶನದ ಕೊಠಡಿ 
ಯಲ್ಲಿ ಮಹಾಗನಿ ಕಟ್ಟಿಗೆಯಿಂದ ಮಾಡಿದ 
ದೊಡ್ಡ ಮೇಜಿನ ಸುತ್ತ ಅನೇಕ ಹಿರಿಯರು ಕುಳಿ 
ತಿರುತ್ತಾರೆ. ಅವರಲ್ಲೊಬ್ಬ 'ತಮಾ ನಿನ್ನ ಹೆಸ 
ರೇನು? ” ಎಂದು ಕೇಳಿದಾಗ ಆತ “ ಜಾನ್ 
ಸೈನಾಮೋರ್” ಎಂದು ಉತ್ತರಿಸುತ್ತಾನೆ. 
" ಹಾಗಾದರೆ ನೀನು ಸಾಮರ್‌ಸೆಟ್ಟಿನ ಡ್ಯೂಕರ 
ಸಂಬಂಧಿಕನೆ? ” ಎಂದು ಇನ್ನೊಬ್ಬ ಪ್ರಶ್ನಿಸು 
ತಾನೆ. ”. 


“ ಇಲ್ಲ ಸಾರ್. ” 
" ವೆಸ್ಟ್ ಮಿನ್‌ಸ್ಟರಿನ ಬಿಷಪ್‌ರ ಸಂಬಂಧಿ 
ಕನೇನು ಹಾಗಾದರೆ ? ” ಮತ್ತೊಬ್ಬನ ಪ್ರಶ್ನೆ . 
ಇದಕ್ಕೂ ಆ ಅಭ್ಯರ್ಥಿ ಇಲ್ಲ ಎಂದುತ್ತರಿಸಿದರೆ , 
“ ಹಾಗಾದರೆ ನೀನು ಯಾರ ಸಂಬಂಧಿಕನೋ 
ಮಹಾರಾಯಾ?'' ಎಂದು ಮತ್ತೊಬ್ಬ ಕೇಳಿ 
ದಾಗ ಆತ, "ಚೀಪ್‌ಸೈಡಿನಲ್ಲೊಬ್ಬ ಮೀನು 
ಮಾರುತ್ತಾನಲ್ಲ , ಅವನ ಮಗ ನಾನು ” ಎಂದು 
ಇದ್ದುದನ್ನು ಇದ್ದಂತೆ ಹೇಳಿದನೋ ಅವನ ಕಥೆ 
ಮುಗಿದಂತೆಯೆ , ಸಂದರ್ಶನವನ್ನು ತೆಗೆದು 
ಕೊಳ್ಳುವವರು ಸೌಜನ್ಯಕ್ಕೋಸುಗ ವಾಚ್ಮನ್ನ 
ನನ್ನು ಕರೆದು ಅವನ ಮೂಲಕ ಅಭ್ಯರ್ಥಿ 
ಯನ್ನು ಹೊರದಬ್ಬುವುದಿಲ್ಲವಾದರೂ ತಮ್ಮ 
ವೇಳೆ ಸುಮ್ಮನೆ ವ್ಯರ್ಥವಾಯಿತೆಂದುಕೊಳ್ಳು 
ವುದು ನಿಶ್ಚಿತ. 


ಸಿ . ನಾರ್ಥ್ಕೋಟ್ ಪಾರ್ಕಿನ್‌ಸನ್ನರ 
' ದಿ ಪಾರ್ಕಿನ್ಸನ್ಸ್ ಲಾ ಆರ್ 
ದಿ ಪರ್ಡ್ಯೂಟ್ ಆಫ್ ಪ್ರೊಗ್ರೆಸ್' ದಿಂದ 
ಸಂಗ್ರಹಿತ 


ಜುಲೈ 1989 


45 


ಬ್ಯಾರನ್ನನ ಮೂರನೆಯ ಮಗ ವೈಕೌಂಟನ 
ಜಾರಜಪುತ್ರನೊಡನೆ ಸ್ಪರ್ಧೆಗೆ ಇಳಿಯುವ 
ವರೆಗೂ ಸಂದರ್ಶನ ಹೀಗೆಯೇ ಮುಂದುವರಿ 
ಯುತ್ತದೆ. ಆದರೆ ಇಲ್ಲಿಯೂ ಅವರಿಗೆ 
ಯಾವುದೇ ಅಡೆತಡೆಗಳು ಉದ್ಭವಿಸುವುದಿಲ್ಲ . 
ಹೇಗೂ ಪೂರ್ವನಿದರ್ಶನದ ಪುಸ್ತಕ (Book of. 
Precedence) ಅವರ ಸಹಾಯಕ್ಕೆಂದು 
ಇದ್ದೇ ಇದೆ. 
ಬ್ರಿಟಿಶ್ ನೌಕಾಧಿಪತ್ಯ ತನಗಾಗಿ ಜನರನ್ನು 
ಆರಿಸಿಕೊಳ್ಳುವ ರೀತಿ ಇದಕ್ಕಿಂತ ಸ್ವಲ್ಪವೇ ಭಿನ್ನ 
ವಾಗಿದೆ . ಅದಕ್ಕೆ ಅಭ್ಯರ್ಥಿಯ ಸಾಮಾಜಿಕ . 
ಅಂತಸ್ತಿಗಿಂತ ಅವನಿಗಿರುವ ಸೇವೆಯ ಹಿನ್ನೆ 
ಲೆಯೇ ಮುಖ್ಯ . 
ಒಮ್ಮೆ ನೌಕಾದಳದ ಅಧಿಕಾರಿಗಳು 
ಇಂಟರ್‌ವ್ಯೂ ತೆಗೆದುಕೊಳ್ಳುತ್ತಿದ್ದಾಗ ಒಬ್ಬಾತ 
“ ಅಡ್ಡಿ ರಲ್ ಪಾರ್ಕರ್ ನನ್ನ ಕಕ್ಕ . ಕ್ಯಾಪ್ಟನ್ 
ಫೇಲೆ ನನ್ನ ತಂದೆ, ಆತನ ತಂದೆ ಕಮೋ . 
ಡೋರ್ ಆಗಿದ್ದ , ತಾಯಿಯ ಕಡೆಯಿಂದ ನನ್ನ 
ತಾತ ಅಡ್ಮಿರಲ್ ಆಗಿದೆ . ಕಮಾಂಡರ್ 
ಹಾರ್ಡಿಯೂ ನನ್ನ ಸಂಬಂಧಿಕ . ನನ್ನ ಅಣ್ಣ 
ರಾಯಲ್ ಡಿಫೆನ್ಸ್‌ನಲ್ಲಿ ಲೆಫ್ಟ್ನಂಟ್ ಆಗಿ 
ದ್ದರೆ ತಮ್ಮ ಡಾಟ್ಸ್ವ ಮೌತಿನ ಸೈನಿಕ ಶಾಲೆ 
ಯಲ್ಲಿ ಕಲಿಯುತ್ತಿದ್ದಾನೆ ' ಎಂದು ಹೇಳಿದ 
ಎಂದಿಟ್ಟುಕೊಳ್ಳಿ, 
“ನೀನು ನೌಕಾದಳವನ್ನೇ ಏಕೆ ಸೇರಬೇಕೆ 
ನ್ನು ತಿ ?'' ಎಂದು ಸಂದರ್ಶನ ತೆಗೆದುಕೊಳ್ಳು 
ವವ ಕೇಳಬಹುದು. ಅಭ್ಯರ್ಥಿ ಏನು ಉತ್ತರ 
ಕೊಟ್ಟ ಎನ್ನುವುದು ಇಲ್ಲಿ ಅಪ್ರಸ್ತುತ. ಚುನಾ 
ಯಿತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆ ವೇಳೆ 
ಗಾಗಲೆ ಅವನ ಹೆಸರು ನಮೂದಿತವಾಗಿರು 
ತದೆ . 
ಒಂದೇ ಬಗೆಯ ವಂಶಾವಳಿ ಹಿನ್ನೆಲೆಗಳಿಂದ 
ಇಬ್ಬರು ಅಭ್ಯರ್ಥಿಗಳು ಆ ಸಂದರ್ಶನಕ್ಕೆ ಬಂದ 
ರೆಂದು ಇಟ್ಟುಕೊಳ್ಳಿ. ಆಗ, “ನೀವು ಯಾವ 
ನಂಬರಿನ ಟ್ಯಾಕ್ಸಿಯಿಂದ ಬಂದಿರಿ ? ” ಎಂದು 
ಕೇಳಲಾದ ಪ್ರಶ್ನೆಗೆ, “ ನಾನು ಟ್ಯಾಕ್ಸಿಯಿಂದ 
ಬರಲೇ ಇಲ್ಲ ಸಾರ್ , ಬಸ್ಸಿನಿಂದ ಬಂದೆ ” 
ಎಂದು ದಡ ಉತ್ತರ ಕೊಟ್ಟವ ನೌಕರಿ ಸಿಗುವ 
ಚಾನ್ಸ್ ಕಳೆದುಕೊಂಡ. “ ಇಲ್ಲ ಸಾರ್ . 
ಅದನ್ನು ನಾನು ಗಮನಿಸಲೇ ಇಲ್ಲ " 


ಎಂದಾತನೂ ಇದೇ ಗತಿಯನ್ನು ತಂದು 
ಕೊಂಡ. ಆದರೆ ನಂಬರು ಗೊತ್ತಿಲ್ಲದಿದ್ದರೂ 
" ನಂಬರು 2351 ಸಾರ್ " ಎಂದಾತ ಕುಶಾಗ್ರ 
ಮತಿಯೆಂದು ಆರಿಸಲ್ಪಟ್ಟ , 
ಪ್ರಜಾಸತ್ತಾತ್ಮಕವಾದ ದೇಶಕ್ಕೆ ತಕ್ಕುದಾದು 
ದೆಂದು ಹೊಸ ಬ್ರಿಟಿಶ್ ವಿಧಾನ ಕಳೆದ ಶತ 
ಮಾನದ ಉತ್ತರಾರ್ಧದಲ್ಲಿ ಬಳಕೆಗೆ ಬಂತು. 
ಇಲ್ಲಿಯೂ ಸಂದರ್ಶನ ಅನಿವಾರ್ಯ 
ವಾಗಿತ್ತು . “ನೀನು ಶಾಲೆಯನ್ನು ಎಲ್ಲಿ ಕಲಿತೆ ? ” 
ಎಂದು ಆಯ್ಕೆ ಸಮಿತಿಯವರು ಕೇಳಿದರೆ 
ಹ್ಯಾರೋ ಎಂದೋ ಹೈಲ್‌ಬರಿ ಎಂದೋ 
ರಗ್ಬಿ ಎಂದೋ ಅಭ್ಯರ್ಥಿ ಉತ್ತರಿಸುತ್ತಿದ್ದ . 
“ಏನೇನು ಆಟಗಳನ್ನು ಆಡುತ್ತಿ ? ” ಎಂದು 
ಕೇಳಿದಾಗ ' ನಾನು ಲಂಡನ್ನಿನಲ್ಲಿ ಟೆನಿಸ್ 
ಅನ್ನೂ ಹಾರ್ಲೆಕ್ಟಿನ್ನಿನಲ್ಲಿ ಕ್ರಿಕೆಟ್ಟನ್ನೂ 
ಯಾರ್ಕ್‌ಪೈರಿನಲ್ಲಿ ರಗ್ಬಿಯನ್ನೂ ಆಡಿದೇ 
ನೆಂದು ಹೇಳಿದರೆ ಅಭ್ಯರ್ಥಿಯ ಆಯ್ಕೆ ಸುಲಭ 
ವಾಗುತ್ತಿತ್ತು . 
ತದ್ವಿರುದ್ದವಾಗಿ ತನ್ನ ಶಿಕ್ಷಣ ವಿಗಲ್‌ವರ್ತಿ 
ನಾಯಿತೆಂದು ಹೇಳಿದವನ ಪರಿಯೇ ಬೇರೆ. 
“ ಅದೆಲ್ಲಿದೆ ತಮಾ ? ” ಎಂದು ಆಯ್ಕೆ 
ಸಮಿತಿಯ ಅಧ್ಯಕ್ಷ ಕೇಳಿದರೆ, ಅದರ ಹೆಸ 
ರನ್ನೇ ಕೇಳಿಲ್ಲವಲ್ಲೋ " ಎನ್ನುವವ ಇನ್ನೊಬ್ಬ. 
“ಓಹ್ , ಅದೇ ಲ್ಯಾಂಕ್ಯಾಫೈರಿನಲ್ಲಿಯದು,'' 
ಎಂದು ಇನ್ನೊಬ್ಬ ಉತ್ತರಿಸುವವ , ಅಭ್ಯರ್ಥಿ 
ಆಯ್ಕೆಯಾದನೋ ಇಲ್ಲವೋ ಎನ್ನುವುದನ್ನು 
ಹೇಳುವ ಕಾರಣವಿಲ್ಲ . 
' ಚೀನೀ ವಿಧಾನ' ಅದು ಚೀನೀ ವಿಧಾನವನ್ನು 
ವುದು ಮರೆತುಹೋಗುವಷ್ಟು ಜನಪ್ರಿಯು 
ವಾಗಿದೆ . ಹಾಗೆ ನೋಡಿದರೆ ಸ್ಪರ್ಧಾತ್ಮಕ 
ಲೇಖಿ ಪರೀಕ್ಷೆಗಳ ಮೂಲ ಅಲ್ಲಿಯದೆ.. 
1832ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು 
ಈ ವಿಧಾನವನ್ನು ಭಾರತದಲ್ಲಿ ಪ್ರಥಮತಃ 
ಬಳಕೆಯಲ್ಲಿ ತಂದಿತು. ಈ ವಿಧಾನ ಎಷ್ಟು ಪರಿ 
ಣಾಮಕರವಾಗಿದೆಯೆನ್ನುವುದನ್ನು ಪರಿಶೀಲಿ 
ಸಲು ಈಸ್ಟ್ ಇಂಡಿಯಾ ಕಂಪನಿಯು 1854 
ರಲ್ಲಿ ಲಾರ್ಡ್ ಮೆಕಾಲೆಯ ಅಧ್ಯಕ್ಷತೆಯಲ್ಲಿ 
ಒಂದು ಸಮಿತಿಯನ್ನು ನಿಯಮಿಸಿದಾಗ ಆ 
ಸಮಿತಿಯೂ ಚೀನೀ ವಿಧಾನದ ಪರವಾಗಿಯೆ 
ವರದಿಯನ್ನು ಕೊಟ್ಟಿದ್ದರಿಂದ 1855 ರಲ್ಲಿ 


46 


ಕಸ್ತೂರಿ 


ಸಿವಿಲ್ ಸರ್ವಿಸ್ ನಿಯಮಗಳು ಜಾರಿಗೆ 
ಬಂದವು. 

ಅಭಿಜಾತ ಸಾಹಿತ್ಯದ ಪರಿಚಯವಷ್ಟೇ ಅಲ್ಲ 
ಗದ್ಯವನ್ನು ಪದ್ಯವನ್ನೂ ಸುಲಲಿತವಾದ ಶೈಲಿ 
ಯಲ್ಲಿ ಬರೆಯುವ ಯೋಗ್ಯತೆಯಿರುವವರಷ್ಟೇ 
ಚೀನೀ ವಿಧಾನದ ಮೂಲಕ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಬಹುದಿತ್ತು . ಸಾಹಿತ್ಯದಲ್ಲಿ ಪರಿ 
ಣಿತರಾದವರೆ ಆಡಳಿತಾತ್ಮಕ ಸ್ಥಾನಗಳಿಗೆ 
ಯೋಗ್ಯರಾದವರೆಂದೂ ವಿಜ್ಞಾನದ ಹಿನ್ನೆಲೆ 
ಯಿರುವವರು ವೈಜ್ಞಾನಿಕ ರಂಗದಲ್ಲಿ ಮಾತ್ರ 
ಕೆಲಸ ಮಾಡಲು ಯೋಗ್ಯರೆಂದೂ ( ಅದು ಸರಿ 
ಕೂಡ) ಭಾವಿಸಲಾಗಿತ್ತು . ಬೇರೆ ಬೇರೆ ರಂಗ 
ಗಳಲ್ಲಿ ಪರಿಣಿತರಾದವರ ಯೋಗ್ಯತೆಯನ್ನು 
ಒಂದೇ ಮಾನದಂಡದಿಂದ ಅಳೆಯುವುದು 
ಅಸಾಧ್ಯವೆಂದು ಸರಿಯಾಗಿಯೆ ಭಾವಿಸ 
ಲಾಗಿತ್ತು . 
ಭೂಗರ್ಭ ಶಾಸ್ತ್ರದಲ್ಲಿ ಪರಿಣತನಾದವ 
ಭೌತಶಾಸ್ತ್ರದಲ್ಲಿ ಪರಿಚನಾದವನಿಗಿಂತ ಎಷ್ಟು, 
ಮೇಲೆಂಬುದನ್ನು ನಿರ್ಧರಿಸುವುದು ಅವ್ಯಾವ 
ಹಾರಿಕವಾಗಿದೆಯೆನ್ನುವುದು ಸ್ಪಷ್ಟವೇ ಇದೆ. 
ಆದರೆ ಎಲ್ಲ ಅಭ್ಯರ್ಥಿಗಳೂ ಗ್ರೀಕಿನಲ್ಲೂ 
ಲ್ಯಾಟಿನ್ನಿನಲ್ಲೂ ಎಷ್ಟು ಪ್ರಬುದ್ಧತೆಯನ್ನು ಸಾಧಿ 
ಸಿದ್ದಾರೆನ್ನುವುದನ್ನು ಅಳೆಯುವುದು ಸುಲಭ 
ವಷ್ಟೇ ಅಲ್ಲ , ವ್ಯಾವಹಾರಿಕವೂ ಆಗಿದೆ. 
ಇಂತಹ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು 
ಗಳಿಸಿದವರನ್ನು ಭಾರತವನ್ನಾಳಲು ಕಳಿಸಿಕೊಡ 
ಲಾಗುತ್ತಿತ್ತು . ಇದಕ್ಕಿಂತ ಸ್ವಲ್ಪ ಕಡಿಮೆ ಅಂಕ 
ಪಡೆದವರನ್ನು ಇಂಗ್ಲೆಂಡಿನಲ್ಲಿಯೆ ನೌಕರಿಗೆ 
ನಿಯಮಿಸಿಕೊಳ್ಳಲಾಗುತ್ತಿತ್ತು . ಇದಕ್ಕೂ 
ಕಡಿಮೆ ಅಂಕ ಪಡೆದವರನ್ನು ಮನೆಗಾದರೂ 
ಕಳಿಸಲಾಗುತ್ತಿತ್ತು . ಇಲ್ಲವಾದರೆ ಬ್ರಿಟಿಶ್‌ 
ಚಕ್ರಾಧಿಪತ್ಯದ ಉಳಿದ ಚಿಕ್ಕಪುಟ್ಟ ವಸಾಹತು 
ಗಳನ್ನಾಳಲಾದರೂ ಕಳುಹಿಸಲಾಗುತ್ತಿತ್ತು . 
ಆದರೆ ಈ ಪದ್ಧತಿಯೂ ದೋಷರಹಿತ 
ವಾಗಿಲ್ಲ , ಆಡಳಿತಾತ್ಮಕ ಯೋಗ್ಯತೆಯನೊಳ 
ಗೊಂಡಂತೆ ಉಳಿದ ವಿಷಯಗಳಲ್ಲಿ ಪರಿಣತಿ 
ಯನ್ನು ಸಾಧಿಸಿ ಗ್ರೀಕಿನಲ್ಲಿ ಮಾತ್ರ ಹಿಂದುಳಿದ 
ಈ ವಿಧಾನದಲ್ಲೆಂದೂ ತೇರ್ಗಡೆಯಾಗಲಾರ . 
ಅಲ್ಲದೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಾತ 
ವ್ಯವಹಾರಜ್ಞಾನದಲ್ಲಿ ಶುದ್ಧ ಶುಂಠಿಯೆನಿಸುವ 
ಸಾಧ್ಯತೆಯನ್ನೂ ಇಲ್ಲಿ ತಳ್ಳಿ ಹಾಕುವಂತಿಲ್ಲ . 
ಜುಲೈ 1989 


ಕೆಲವೊಂದು ಇತಿಮಿತಿಗಳಲ್ಲಿ ಮಾತ್ರ ಈ 
ವಿಧಾನ ತಕ್ಕಮಟ್ಟಿಗೆ ಯಶಸ್ಸನ್ನು 
ತೋರಿಸಬಹುದು. 

ಆದ್ದರಿಂದಲೋ ಏನೋ ಇತ್ತೀಚೆಗೆ ಬುದ್ದಿ 
ಮತ್ತೆಯ ಪರೀಕ್ಷೆ ಹಾಗೂ ಮನೋವೈಜ್ಞಾನಿಕ 
ಸಂದರ್ಶನಗಳು ಬಳಕೆಯಲ್ಲಿ ಬರುತ್ತಿವೆ. 
ಬುದ್ದಿ ಮತ್ತೆಯ ಪರೀಕ್ಷೆಯಲ್ಲಿ ಹೇಗೆ ಪಾಸಾಗ, 
ಬೇಕೆನ್ನುವುದರಲ್ಲಿಯೇ ತನ್ನೆಲ್ಲಾ ಸಮಯವನ್ನು 
ವ್ಯಯಿಸಿರುವುದರಿಂದ ಅಭ್ಯರ್ಥಿಗೆ ಬೇರೆ 
ವಿಷಯಗಳಲ್ಲಿ ಪರಿಣತನಾಗಲು ವ್ಯವಧಾನವೇ 
ಇರುವುದಿಲ್ಲ . ಹೀಗಾಗಿ ಆತ ಇಂತಹ ಪರೀಕ್ಷೆ 
ಗಳಲ್ಲಿ ಪಾಸಾದರೂ ಆತನಿಗೆ ವಹಿಸಿಕೊಟ್ಟ, 
ಕೆಲಸದಲ್ಲಿ ಆತ ಮುಂದೆ ನಿಷ್ಪ ಯೋಜಕ 
ನಾಗುವ ಸಂಭವ ಇದ್ದೇ ಇದೆ . 
ಮನೋವೈಜ್ಞಾನಿಕ ಪರೀಕ್ಷೆಯ ಪರಿಯೇ 
ಬೇರೆ. ಅಭ್ಯರ್ಥಿ ಅವಸರವಸರವಾಗಿ ಸಂದರ್ಶ 
ನದ ಕೊಠಡಿಯೊಳಗೆ ಹೋಗುವಾಗ ಸ್ವಲ್ಪ 
ಎಡವಿದರೂ ಸರಿ , ಅವನಿಗೆ ಕಾಣದ ಹಾಗೆ 
ಅವಿತುಕೊಂಡು ತದೇಕಚಿತ್ತರಾಗಿ ಅವನನ್ನೆ 
ವೀಕ್ಷಿಸುತ್ತಿರುವ ಪರೀಕ್ಷಕರು ಕೂಡಲೆ ಅಭ್ಯ 
ರ್ಥಿಯ ಬಗೆಗೆ ಸ್ವಯಂ ನಿಯಂತ್ರಣವಿಲ್ಲದವ 
“ ಹಾಗೂ ದೈಹಿಕ ಸಮಭಾವ ( physical co 
Ordination ) ಅಲ್ಲದವ ಎಂದು ಶರಾ ಬರೆ 
ಯುತ್ತಾರೆ . ಸಂಶಯ ಸ್ವಭಾವದ , ಪುಸ್ತಕವನ್ನು 
ಉರು ಹೊಡೆದು ಪಾಂಡಿತ್ಯ ಪ್ರದರ್ಶಿಸುವಂಥ 
ಜನರೇ ಇಂತಹ ಪರೀಕ್ಷೆಗಳಲ್ಲಿ ಪಾಸಾಗುವ 
ಸಂಭವ ಹೆಚ್ಚು . ಆದರೆ ವ್ಯಾವಹಾರಿಕವಾಗಿ ಈ 
ಜನ ಯಶಸ್ವಿಯಾದಾರೆಯೆ ? ಅಭ್ಯರ್ಥಿಯ 
ನ್ಯಾರಿಸಲು ಬಳಸಲಾಗುವ ಈ ಎಲ್ಲ ಬಗೆಯ 
ಪರೀಕ್ಷೆಗಳಲ್ಲಿ ಅತಿ ಕೆಟ್ಟದ್ದೆಂದರೆ ಈ ಪರೀಕ್ಷೆ 
ನಿಷ್ಟ್ರಯೋಜಕ ಕೂಡ. 
ಸರಿ , ಹಾಗಾದರೆ ಯೋಗ್ಯ ಅಭ್ಯರ್ಥಿಯನ್ನಾರಿ 
ಸುವ ಬಗೆ ಹೇಗೆ? ಎಂದು ನೀವು ಕೇಳ 
ಬಹುದು. ಈಗಿರುವ ದೊಡ್ಡ ತೊಂದರೆ 
ಯೆಂದರೆ ಒಂದೇ ಸ್ಥಾನಕ್ಕೆ ಸಾವಿರಾರು ಜನ 
ಸ್ಪರ್ಧಿಸುವುದು . ಈ ಸಾವಿರಾರು ಜನರಲ್ಲಿ 
ನೂರಾರು ಜನರು ಸಮಾನವಾದ ಶೈಕ್ಷಣಿಕ 
ಅರ್ಹತೆ ಅನುಭವಗಳಿರುವವರಿರುತ್ತಾರೆ. ಇವ 
ರಲ್ಲಿ ನಾವು ಆರಿಸಬೇಕಾದದ್ದು ಅತಿ ಯೋಗ್ಯ 
ನಾದ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು , ಇಲ್ಲಿ 
ಯಾರಿಗೂ ಅನ್ಯಾಯವಾಗದ ಹಾಗೆ ಸರಿಯಾದ 


47 


ನಿರ್ಣಯವನ್ನು ಕೈಗೊಳ್ಳುವುದು ಅಷ್ಟು ಸುಲಭ 


ವಲ್ಲ . 


ಹಾಗಾದರೆ ಇದಕ್ಕೆ ಪರಿಹಾರವೇನು? 
ಖಂಡಿತವಾಗಿಯೂ ಪರಿಹಾರ ಉಂಟು, ತಕ್ಕ 
ದಾದ ಕೆಲಸಕ್ಕೆ ತಕ್ಕುದಾದ ಅಭ್ಯರ್ಥಿಗಳೇ ಬರ 
ಬೇಕೆಂದಿದ್ದಲ್ಲಿ ತಕ್ಕುದಾದ ರೀತಿಯಲ್ಲಿಯೇ 
ಜಾಹೀರಾತನ್ನು ಕೊಡಬೇಕು. ಉದಾಹರಣೆಗೆ, 
ಬೇಕಾಗಿದ್ದಾರೆ: ಉನ್ನತ ವಿದ್ಯಾರ್ಹತೆಗಳಿ 
ರುವ ದಿನಕ್ಕೆ ಹದಿನೈದು ಗಂಟೆಗಳಷ್ಟು 
ದುಡಿಯಬಲ್ಲ ಪುರಾತತ್ವ ಶಾಸ್ತ್ರಜ್ಞರು ದಕ್ಷಿಣ 
ಅಮೇರಿಕದ ಮೊಸಳೆ ನದಿಯ ಬಳಿ ಇಂಕಾ 
ದೊರೆಗಳ ಸಮಾಧಿಗಳ ಉತ್ಕನನ ಕೈಗೊಳ್ಳಲು 
ಬೇಕಾಗಿದ್ದಾರೆ. ಕೆಲಸ ಮುಗಿದ ತಕ್ಷಣ ಬ್ರಿಟ 
೩ನ ದೊರೆಗಳಿಂದ ನೈಟ್ ಹುಡ್ ಆಗಲಿ 
ಅಥವಾ ತತ್ಸಮಾನವಾದ ಸನ್ಮಾನವಾಗಲಿ | 
ದೊರೆಯುವುದು ಖಂಡಿತ. ನಿವೃತ್ತಿ ವೇತನದ 
ಸೌಲಭ್ಯವಿದೆಯಾದರೂ ಯಾರೂ ಪಡೆದಿಲ್ಲ , 
ವರ್ಷಕ್ಕೆ ಎರಡು ಸಾವಿರ ಪೌಂಡುಗಳಷ್ಟು 
ವೇತನ . ಆಸಕ್ತರಾದವರು ಪುರಾತತ್ವ 
ಇಲಾಖೆಯ ಮುಖ್ಯಸ್ಥರಿಗೆ ಕೂಡಲೆ ಬರೆದು 
ಕೊಳ್ಳಬಹುದು. ” 
ಇಲ್ಲಿ ಅಭ್ಯರ್ಥಿಗೆ ಒದಗುವ ಅನುಕೂಲ 
ಅನಾನುಕೂಲಗಳು ಒಂದಕ್ಕೊಂದು ಸರಿ 
ದೂಗುವಂತಿವೆ . ಜಾಗೆಗಾಗಿ ಬರೆದುಕೊಳ್ಳುವ 
ಅಭ್ಯರ್ಥಿಯು ಸಹನೆಯುಳ್ಳವನಾಗಿರಬೇಕು. 
ಕಠಿಣ ಪರಿಶ್ರಮಿಯಾಗಿರಬೇಕು. ಧೈರ್ಯ 
ಶಾಲಿಯಾಗಿರಬೇಕು ಹಾಗೂ ಒಬ್ಬಂಟಿಗನಾಗಿ 
ರಬೇಕು ಎನ್ನುವುದನ್ನು ಹೇಳುವ ಅಗತ್ಯವಿಲ್ಲ . 
ಜಾಹೀರಾತಿನಲ್ಲಿಯ ಅವೆಲ್ಲವೂ ಅಪರೋಕ್ಷ 


ವಾಗಿ ಸೂಚಿತವಾಗಿವೆ. ಮತ್ತೆ , ಇವು ಇಲ್ಲ 
ದಿರುವವರು ಆ ಸ್ಥಾನಕ್ಕಾಗಿ ಸ್ಪರ್ಧಿಸುವ 
ಗೋಜಿಗೆ ಹೋಗುವುದಿಲ್ಲ . ಇಂಥ ಸಾನಗಳಿಗೆ 
ಬಹಳವೆಂದರೆ ಮೂರು ಜನ ಅರ್ಜಿಯನ್ನು 
ಗುಜರಾಯಿಸಲು ಇಚ್ಚಿಸಬಹುದು. ಆದರೆ 
ದೊರೆಯುವ ಸಂಬಳದ ಪ್ರಮಾಣವನ್ನು ಗಮ 
ನಿಸಿದಾಗ ಇಬ್ಬರಾದರೂ ಸ್ಪರ್ಧೆಯಿಂದ ಹಿಂದೆ 
ಸರಿಯಬಹುದು. ಸಂಬಳ ಕಡಿಮೆಯಾದರೂ 
ಸರಿ . ಅಪರಿಚಿತ ಸ್ಥಳದಲ್ಲಿ ಅನಾಗರಿಕ 
ಜನಾಂಗಗಳ ಮಧ್ಯದಲ್ಲಿ ಒಬ್ಬಂಟಿಗನಾದರೂ 
ಸರಿ, ರಾಜಮರ್ಯಾದೆ ದೊರೆಯುವುದಲ್ಲ , 
ಅಷ್ಟೇ ಸಾಕು, ಎನ್ನುವ ಹುಚ್ಚ ಮಾತ್ರ ಸ್ಪರ್ಧೆ 
ಯಲ್ಲಿ ಉಳಿಯಬಹುದು. ನಮಗೆ ಈ ಜಾಗಕ್ಕೆ 
ಬೇಕಾದವನೂ ಅಂಥವನೇ . 
ಈ ಕೆಲಸಕ್ಕೆ ಮೇಲೆ ಸೂಚಿಸಿದ ಅನುಭವ 
ವಿದ್ಯಾರ್ಹತೆಗಳುಳ್ಳ ಮೂರು ನಾಲ್ಕು ಜನ 
ಅರ್ಜಿ ಗುಜರಾಯಿಸಿದರೆ , ಅದರಿಂದೇನೂ 
ಹಾನಿಯಿಲ್ಲ . ಸಾವಿರಾರು ಅಭ್ಯರ್ಥಿಗಳ ಸಂದ 
ರ್ಶನ ತೆಗೆದುಕೊಂಡು ನಮ್ಮ ಹಾಗೂ ಆ 
ಅಭ್ಯರ್ಥಿಗಳ ಸಮಯವನ್ನು ಹಾಳು ಮಾಡುವ 
ಪ್ರಮೇಯವಿಲ್ಲ . 

ಆ ಮೂರು ನಾಲ್ಕು ಜನರೂ ಸಮಾನ ವಿದ್ಯಾ 
ರ್ಹತೆಯುಳ್ಳವರೂ ಸಮಾನವಾಗಿ ಅನುಭವ 
ವುಳ್ಳವರೂ ಆಗಿದ್ದರೆ ಏನು ಮಾಡುವಿರಿ ? 
ಎಂದು ನೀವುಕೇಳಬಹುದು. ಅದಕ್ಕೂ ಉತ್ತರ 
ಸಿದ್ದ. ಅಲ್ಲಿಯೆ ಕುಳಿತ ಲೇಡಿ ರಿಸೆಪ್ನಿಸ್ಕಳಿಗೆ 
ಅವರಲ್ಲಿ ಒಬ್ಬನನ್ನು ಆರಿಸುವ ಅಧಿಕಾರವನ್ನು 
ಬಿಟ್ಟರಾಯಿತು. ಸೆಕ್ಸ್ ಅಪೀಲ್ ಎನ್ನುವುದೂ 
ಒಂದಿದೆಯಲ್ಲವೆ? ಮೇಲಾಗಿ ಅವರೆಲ್ಲರೂ 
ಯೋಗ್ಯ ಅಭ್ಯರ್ಥಿಗಳೇ ಅಲ್ಲವೆ? 


ಇಂಗ್ಲೀಷಿನಲ್ಲಿ ರಿಸೈನ್ ಶಬ್ದ ಬಳಕೆಯಲ್ಲಿ ಬಂದದ್ದೇ ಬೇರೆ ರೀತಿಯಲ್ಲಿ ಹಿಂದೆ 
ಯುರೋಪಿನಲ್ಲಿ ರೋಮನ್ನರು ಆಧಿಪತ್ಯ ನಡೆಸುತ್ತಿದ್ದಾಗ ಒಪ್ಪಿಗೆಯ ಸೂಚಕವಾಗಿ 
ರಾಜಮುದ್ರೆಯನ್ನು ಉಪಯೋಗಿಸಲಾಗುತ್ತಿತ್ತು. ಅಹವಾಲುಗಳನ್ನು ಸ್ವೀಕರಿಸುವ ಅಥವಾ 
ತಿರಸ್ಕರಿಸುವ ಹೊಸ ಸರಕಾರಿ ಅಧಿಕಾರಿಗಿತ್ತು . ಸ್ವೀಕರಿಸಿದಾಗ ಆತ ಮುದ್ರೆಗಳನ್ನು ( ಒಗ್ಗಮ್ ) 
ಒತ್ತುತ್ತಿದ್ದ . ಮುದ್ರೆಯನ್ನೊತ್ತುವ ಅಧಿಕಾರಕ್ಕೆ ಎರವಾಗುವುದೇ ರಿಸಿಸ್ಟ್ರೇಷನ್ , ಲ್ಯಾಟನ್ನಿನಲ್ಲಿ 
ರಿಜೆನರಿ , ಈ ಶಬ್ದ ಲ್ಯಾಟಿನ್ನಿನಿಂದ ಹಳೆಯ ಫ್ರೆಂಚಿಗೆ ಹರಿದುಬಂದು ಅಲ್ಲಿಂದ ಇಂಗ್ಲೀಷನ್ನು 
ಪ್ರವೇಶಿಸಿತು. ಇಂದು ಇಂಗ್ಲೀಷಿನಲ್ಲಿ ಬಳಸಲಾಗುವ ಸೈನ್ , ಸಿಗ್ನಿಫೈ, ಸಿಗ್ನಿಫಿಕಂಟ್ , ಸೈನೆಟ್ , 
ಸಿಗ್ನಲ್ , ಇನ್ಸಿಗ್ನಿಯಾ, ಸಿಗ್ನೆಚರ್ ಮುಂತಾದ ಶಬ್ದಗಳು ಇದೇ ಲ್ಯಾಟಿನ್ ಮೂಲದಿಂದ 
ಬಂದಂಥವು. 

- ಶ್ರೀಕಾಂತ ಮಳಗಿ . 


48 


ಕಸ್ತೂರಿ 


ಜೋಡರ 


ಪತ್ತೇದಾ 


ಕಾದಂಬರಿ 


ಲ 


33 


3 


3 


TODAY 
ADITIALLI 
TAMIL 


11 


ವಿಎಸ್ ಕೇಜ 


( 


- ಜುಲೈ 1989 


49 


ಜಿಂದ 


ಡಾ . ಹೀಡೇಗರ್ ಒಮ್ಮೆ ನಾಲ್ವರು ಮಿತ್ರ 
ರನ್ನು ತನ್ನ ಅಭ್ಯಾಸದ ಕೊಠಡಿಗೆ ಆಹ್ವಾನಿಸಿದ . 
ಅವರ ಪೈಕಿ ಮೂವರು ಪುರುಷರು , ಒಬ್ಬಳು 
ಹೆಂಗಸು: ಎಲ್ಲರೂ ಹೀಡೇಗರ್‌ನ ಹಾಗೆ 
ವಯಸ್ಸಾದವರೆ, ಇಂದೋ ನಾಳೆಯೋ 
ಸಾಯುವಂತಹ ಸ್ಥಿತಿಯಲ್ಲಿರುವವರೆ, ಅಲ್ಲದೆ 
ಅವರ ಜೀವನವೇನೂ ಸುಖಕರವಾಗಿರಲಿಲ್ಲ 
ವಾದ್ದರಿಂದ ಇನ್ನೂ ಗೋರಿಯನ್ನು ಕಾಣದಿರು 
ವುದೇ ಅವರ ದೊಡ್ಡ ದುರ್ದೆವವಾಗಿತ್ತು . 
ಅವರಲ್ಲೊಬ್ಬ ಮೆಡ್ಬೋರ್ನ್, 
ಒಂದಾನೊಂದು ಕಾಲದಲ್ಲಿ ಉಚ್ಛಾಯ 
ದಲ್ಲಿದ್ದ ಅವನ ವ್ಯಾಪಾರ ಸಟ್ಟಾ ವ್ಯಾಪಾರದಲ್ಲಿ 
ಕುಸಿಯಿತು. ಒಮ್ಮೆ ಕುಸಿದದ್ದು ಮತ್ತೆ ಮೇಲೇಳ 
ಲಿಲ್ಲ . ಈಗ ಭಿಕ್ಷುಕನಿಗೂ ಅವನಿಗೂ ಇರುವ 
ಅಂತರವನ್ನು ಕಂಡುಹಿಡಿಯುವುದೂ ಅಸಾಧ್ಯ 
ಎನ್ನುವಂತಹ ಕಠಿಣ ಪರಿಸ್ಥಿತಿ ಅವನದು. 
ಇನ್ನೊಬ್ಬ ಕರ್ನಲ್ ಕಿಲಿಗೂ ತಾರುಣ್ಯದಲ್ಲಿ 
ವಯೋಧರ್ಮಕ್ಕನು ಗುಣವಾದ ಚಟಗಳಿಗೆ 
ಬಲಿಯಾಗಿ ಆರೋಗ್ಯ ಭಾಗ್ಯವು ಸೇರಿದಂತೆ 
ಎಲ್ಲವನ್ನೂ ಕಳೆದುಕೊಂಡವ , ಇನ್ನೊಬ್ಬಾತ 
ಗ್ಯಾಸ್ಟೋನ್- ಒಂದಾನೊಂದು ಕಾಲದಲ್ಲಿ 
ಮಹಾ ಕೆಟ್ಟ, ರಾಜಕಾರಣಿಯೆಂದು ಹೆಸರು 


ಪಡೆದವ, ಈಗ ಅವನೊಬ್ಬ ಅನಾಮಧೇಯ. 
ಇಂದಿನ ತಲೆ ಮಾರಿನವರಿಗೆ ಅವನ ಹೆಸರೂ 
ಗೊತ್ತಿಲ್ಲ. 'ಕಾಲ ಎಲ್ಲವನ್ನೂ ಮುಚ್ಚಿ 
ಹಾಕುತ್ತದೆ' ಎಂಬ ಮಾತಿಗೆ ಇದಕ್ಕಿಂತ 
ಒಳ್ಳೆಯ ಉದಾಹರಣೆ ಎಲ್ಲಿಯಾದರೂ 
ಸಿಗುವುದುಂಟೆ? ಕೊನೆಯವಳು ವಿಚರ್ಲಿ, 
ಅವಳೊಬ್ಬ ವಿಧವೆ . ತಾರುಣ್ಯದಲ್ಲಿ ಬಹಳ 
ಸುಂದರಿಯೆಂದು ಹೆಸರು ಪಡೆದಾಕೆ . ಅವಳಿಗೆ 
ಸಂಬಂಧಿಸಿದ ಹಾಗೆ ಅನೇಕ ಅಶ್ಲೀಲ ಪ್ರಕರಣ 
ಗಳು ಹೊರಬಂದಿದ್ದರಿಂದ ಈಗ ಆಕೆ ಏಕಾಂತ 
ವಾಸವನ್ನು ಆಯ್ದುಕೊಂಡಿದ್ದಾಳೆ. ಇವರೆಲ್ಲರ 
ಬಗೆಗೆ ಹೇಳುವಾಗ ಅವರೆಲ್ಲರೂ ಒಂದಾ 
ನೊಂದು ಕಾಲದಲ್ಲಿ ವಿಚರ್ಲಿಯನ್ನು 
ಪ್ರೇಮಿಸುತ್ತಿದ್ದರೆಂದೂ ಒಬ್ಬರ ಕುತ್ತಿಗೆಯನ್ನು 
ಒಬ್ಬರು ಹಿಚುಕುವಷ್ಟರ ಮಟ್ಟಿಗೆ ಅವರ 
ಪ್ರೇಮಪ್ರಕರಣ ಬೆಳೆದಿತ್ತೆಂಬುದನ್ನು ಹೇಳದಿ 
ದ್ದರೆ ತಪ್ಪಾದೀತೇನೋ . 
ಹೀಡೇಗರ್‌ನ ಅಸ್ತವ್ಯಸ್ತ ಜೀವನಕ್ಕೆ ಪ್ರತೀಕ 
ವಾದಂತೆಯೆ ಇತ್ತು ಅವನ ಅಧ್ಯಯನದ 
ಕೋಣೆ, ಮೂಲೆಗಳಲ್ಲೆಲ್ಲಾ ಜೇಡರ ಬಲೆಗಳು , 
ಎಲ್ಲಿ ನೋಡಿದರಲ್ಲಿ ಕಸ , ಅಲ್ಲಲ್ಲಿ ಬುಕ್‌ಕೇಸು 
ಗಳು . ಅವುಗಳಲ್ಲಿ ಹಳೆಗಾಲದ ಪುಸ್ತಕಗಳು: 


50 


ಕಸ್ತೂರಿ 


[ ಅಮೆರಿಕನ್ ಕಥೆ | 


ಒಂದು ಮೂಲೆಯಲ್ಲಿ ದೊಡ್ಡ ಗಾಜಿನ 
ಕಪಾಟು, ಅದರಲ್ಲೊಂದು ಅಸ್ಥಿಪಂಜರ . 
ಮತ್ತೊಂದು ಬದಿಗೆ ಇರುವ ಬುಕ್ಕೇಸಿನ 
ಮಧ್ಯದಲ್ಲಿ ಹಿಪೊಕ್ಕೊಟ್ರೇಟಸ್ಸನ ಮೂರ್ತಿ, 
ಅದೇ ಕೋಣೆಯಲ್ಲಿ ಗೋಡೆಯ ಮೇಲೆ ಒಬ್ಬ 
- ಯುವತಿಯ ಚಿತ್ರ . ಐವತ್ತು ವರ್ಷಗಳ ಹಿಂದೆ ಮೂಲ: ನಥೇನಿಯಲ್ ಹಾಥೋರ್ನ್ 
ಹೀಡೇಗರ್ ಆಕೆಯನ್ನು ಮದುವೆಯಾಗುವವ ಅನುವಾದ: 'ಕಸ್ತೂರಿ ಮೃಗ' 
ನಿದನಂತೆ . ಯೋಗಾಯೋಗವೆಂಬಂತೆ 
ಮದುವೆಯ ಮುಂದೆ ಅವಳಿಗೆ ಕೊಂಚ 

ನಾನಿದನ್ನು ಜತನವಾಗಿ ಕಾಯ್ದಿರಿಸಿದ್ದೇನೆ. 
ಅಸ್ವಾಸ್ಥವಾಯಿತಂತೆ. ಆಗ ಹೀಡೇಗರ್ , 

ಇದು ಮತ್ತೆ ಅರಳುವುದೆಂದರೆ ನೀವು ನಂಬು 
ಕೊಟ್ಟ ಔಷಧಿಯಿಂದಾಗಿ ಆಕೆ ಆಗಲೇ ಇಹ 

ತೀರಾ? ” ಹೀಡೇಗರ್ ಕೇಳಿದ. 
ಲೋಕದ ಯಾತ್ರೆಯನ್ನು ಮುಗಿಸಿದಳಂತೆ. 

“ ಇದೇನು ಹುಚ್ಚಾಟ! ಮುರುಟಿಕೊಂಡ 
- ಅವನ ಅಧ್ಯಯನದ ಕೋಣೆಯಲ್ಲೊಂದು 

ಹೂವು ಅದರಲ್ಲೂ ಐವತ್ತೈದು ವರ್ಷಗಳ 
ಹಳೆಗಾಲದ ದಪ್ಪವಾದ ಪುಸ್ತಕ. ಆ ಪುಸ್ತಕಕ್ಕೆ 

ಹಿಂದೆ ಮುರುಟಿಕೊಂಡ ಹೂವುಎಂದಾದರೂ 
ಕಪ್ಪು ಬಟ್ಟೆಯ ಹೊದಿಕೆ. ಮೇಲಿನ ಅಕ್ಷರಗಳು 

ಅರಳುವುದುಂಟೆ? ಈ ಹೂವು ಅರಳುವುದೂ 
ಮಾಸಿಹೋದದ್ದರಿಂದ ಆ ಪುಸ್ತಕ ಯಾವು 

ಒಂದೇ ಮುದುಕಿಯ ಮುಖದ ಮೇಲಿನ 
ದೆಂಬುದು ಯಾರಿಗೂ ತಿಳಿಯದು. ಆದರೂ 

ನೀರಿಗೆಗಳೆಲ್ಲ ಹೋಗಿ ಅವಳು ಮೊದಲಿನ 
ಅದು ಮಂತ್ರತಂತ್ರಗಳಿಗೆ ಸಂಬಂಧಿಸಿದ ಪುಸ್ತಕ 

ಹಾಗೆ ಹುಡುಗಿಯಾಗುವುದೂ ಒಂದೇ ” 
ವೆಂದೇ ಅದರ ಖ್ಯಾತಿ . ಒಮ್ಮೆ ಮನೆಗೆಲಸದಾಕೆ 
ಪುಸ್ತಕದ ಮೇಲಿನ ಧೂಳನ್ನು ಒರೆಸಲು ಅದನ್ನು 

ವಿಚರ್ಲಿ ತಲೆಕೊಡುವುತ್ತ ಹೇಳಿದಳು . 
ಮೇಲೆತ್ತಿಕೊಂಡಾಗ ಅಸ್ಥಿಪಂಜರವನ್ನಿರಿಸಿದ 

ಹೀಡೇಗರ್‌ನಿಗೆ ಇದಾವುದರತ್ತ ಲಕ್ಷವೇ ಇರ 
ಕಪಾಟಿನಿಂದ ಲಟಲಟ ಶಬ್ದ ಕೇಳಿಬಂದಿತಂತೆ. 

ಲಿಲ್ಲ . ಆತ ಮುರುಟಿದ ಹೂವನ್ನು ನೀರಿದ್ದ 
ಚಿತ್ರದಲ್ಲಿನ ಯುವತಿ ಎದ್ದು ಬಂದಳಂತೆ . ಒಂದು ಗ್ಲಾಸಿನಲ್ಲಿ ಹಾಕಿದ. ಕ್ಷಣಕಾಲ ಅದು 
ಹಾಗೂ ಅದೇ ಕಾಲಕ್ಕೆ ಕೋಣೆಯಲ್ಲಿನ ಕನ್ನಡಿ 

ನೀರಿನ ಮೇಲೆ ಹಾಗೆಯೇ ಬಿದ್ದಿತ್ತು . ಅನಂತರ 
ಗಳಿಂದ ಭೀಭತ್ಸವಾದ ಆಕೃತಿಗಳು ಹೊರಗೆ - ಮೆಲ್ಲನೆ ಗುಲಾಬಿಯ ರಂಗು ಆ ಹೂವಿಗೇರ 
ಇಣುಕಿ ಹಾಕಿದಂತಾಯಿತಂತೆ . 

ತೊಡಗಿತು. ಅದಕ್ಕಂಟಿಕೊಂಡ ಟೊಂಗೆ. 
ಹೀಡೇಗರ್‌ನ ಮಿತ್ರರು ಕುಳಿತದ್ದು ಇಂತಹ 

ಹಾಗೂ ಎಲೆಗಳು ಹಸಿರಾದವು. ಬರಬರುತ್ತ 
ವಾತಾವರಣದಲ್ಲಿ . 

ಆ ಹೂವು ಹೀಡೇಗರನ ಪ್ರೇಯಸಿಯು 
“ಗೆಳೆಯರೆ, ನಾನು ಈಗ ಮಾಡಲಿರುವ 

ಕೊಟ್ಟಿದಿನ ಎಷ್ಟು ತಾಜಾ ಇತ್ತೋ ಅಷ್ಟೇ 

ಪ್ರಫುಲ್ಲಿತವಾಯಿತು. 
ಪ್ರಯೋಗಕ್ಕೆ ನೀವೂ ಸ್ವಲ್ಪ ಕೈಗೂಡಿಸುವಿರಾ ? ” 
ಹೀಡೇಗರ್ ಕೇಳಿದ . 

ಡಾಕ್ಟರನ ಮುಖದ ಮೇಲೆ ಗೆಲುವಿನ ಭಾವ 
ಅವರು ಅದಕ್ಕೆ ಉತ್ತರಿಸುವುದಕ್ಕಿಂತ 

ವಿತ್ತು . 
ಮೊದಲೇ ಆ ಕಪ್ಪು ಪುಸ್ತಕವನ್ನು ತಂದು 

“ ಇದೇನು ಮಹಾ! ಇದಕ್ಕಿಂತಲೂ ಎಷ್ಟೋ 
ಅದನ್ನು ಬಿಡಿಸಿ ಒಣಗಿದ ಗುಲಾಬಿಯನ್ನು 

ಚೆನ್ನಾದ ಜಾದು ನೋಡಿದ್ದೇವೆ ಬಿಡು ” 

ಎಂದರು ಅಲ್ಲಿದ್ದವರೆಲ್ಲ . 
“ ಗೆಳೆಯರೆ, ಅಗೋ ನೋಡಿ, ಗೋಡೆಯ 

ಹೀಡೇಗರ್ ಅದಕ್ಕೆ ಲಕ್ಷವನ್ನೇ ಕೊಡಲಿಲ್ಲ . 
ಮೇಲಿನ ಆ ಯುವತಿಯ ಚಿತ್ರವನ್ನು , ಇಂದಿಗೆ 

' ಪಾನ್ಸ್ ಡಿ ಲಿಯೋನ್ ಇನ್ನೂರು. 
ಸರಿಯಾಗಿ ಬಿವತೆ ದು ವರ್ಷಗಳ ಹಿಂದೆ ಮುನ್ನೂರು ವರ್ಷಗಳ ಹಿಂದೆ ಜೀವನಜಲ 
ಅವಳು ಅದನ್ನು ನನಗೆಕೊಟ್ಟಿದಳು. ಪ್ರೇಮದ ವನ್ನು ಹುಡುಕಿಕೊಂಡು ಹೋದದ್ದು ಗೊತ್ತ? ” 
ದ್ಯೋತಕವಾಗಿ ಇದನ್ನು ನನಗೆ ಕೊಟ್ಟಿದ್ದರಿಂದ “ಹೋಗಿದ್ದನೇನೋ ಸರಿ . ಆದರೆ ಅದೆಲ್ಲಿದೆ 


ಹೊರತೆಗೆದ. 


ಜುಲೈ 1989 


ಯಿತೆ? " 


) 


ಯೆಂಬುದನ್ನು ಕಂಡುಹಿಡಿಯಲು ಅವನಿಂದಾ ಆದರೂ ಆ ಮುದುಕರಿಗೆ ಹೀಡೇಗರ್ 

ಮೇಲೆ ಪೂರ್ಣವಾಗಿ ವಿಶ್ವಾಸ ಬಂದಿರಲಿಲ್ಲ 
“ ಆಗಲಿಲ್ಲ , ಏಕೆಂದರೆ ಆತ ಸರಿಯಾದ ಜಾಗ 

ಆದರೆ ಸುವಾಸನಾಭರಿತವಾದ ಅದನ್ನು ಸೇd 
ದಲ್ಲಿ ಹುಡುಕಲಿಲ್ಲ . ನನಗೆ ಗೊತ್ತಿರುವ 

ಸುವ ಜಿಹ್ವಾಚಾಪಲ್ಯವನ್ನು ತೀರಿಸಿಕೊಳ್ಳದ 
ಮಟ್ಟಿಗೆ ಫ್ಲೋರಿಡಾ ದ್ವೀಪಕಲ್ಪದಲ್ಲಿ ಮಕಾವೋ 

ಇರುವ ಹಾಗೂ ಇರಲಿಲ್ಲ . 
ಸರೋವರದ ಬಳಿ ಮಾಗ್ರೂಲಿಯಾ ಗಿಡಗ ಹೀಡೇಗರ್ ಪ್ರಾರಂಭಿಸಿದ, “ ಮಿತ್ರರೆ 
ಳಿಂದ ಆವೃತವಾದ ಸ್ಥಳದಲ್ಲಿ ಅದು ದೊರ 

ನೀವೀಗ ಎರಡನೆಯ ಸಲ ತಾರುಣ್ಯಕ್ಕೆ ಹಿಂರಿ 
ಯುತ್ತದೆ. ಜೀವನಜಲದ ಸಾಮೀಪ್ಯದಿಂದಾ ರುಗುತ್ತೀರಿ. ಈಗಾಗಲೇ ನೀವೊಮ್ಮೆ ತಾರುಣ 
ಗಿಯೆ ಆ ಗಿಡಗಳು ನೂರಾರು ವರ್ಷಗಳಷ್ಟು ವನ್ನು ಅನುಭವಿಸಿದುದರಿಂದ ತಾರುಣ್ಯದ 
ಹಳೆಯವಾದರೂ ಹೊಚ್ಚಹೊಸದರಂತೆಯೆ ಕೆಡಕುಗಳ ಬಗೆಗೆ ಹುಷಾರಾಗಿರಬೇಕು 
ಇವೆ. ಮತ್ತೆ ಇಂಥಾ ವಿಚಿತ್ರ ಸಂಗತಿಗಳಲ್ಲಿ ಹಾಗೂ ತರುಣರಿಗೆ ಆದರ್ಶವೆನ್ನಿಸುವ ರೀತಿ 
ನನಗೆ ಮೊದಲಿನಿಂದಲೂ ಆಸಕ್ತಿಯಿರು ಯಲ್ಲಿ ನಡೆದುಕೊಳ್ಳಬೇಕು. 
ವುದನ್ನು ಅರಿತ ನನ್ನ ಸಂಬಂಧಿಕರು ಅದನ್ನು - ನಾಲ್ವರೂ ಸಣ್ಣದಾಗಿ ಹೂಂಗುಟ್ಟಿದರು. 
ಕಳಿಸಿಕೊಟ್ಟಿದ್ದಾರೆ. ಮುರುಟಿಕೊಂಡ ಹೂವು 

“ಕುಡಿಯಿರಿ ಹಾಗಾದರೆ ” ಹೀಡೇಗರ್ 
ಇದೀಗ ಅರಳಿದ್ದು ಅದರ ಪ್ರಭಾವದಿಂದಾ ವಿನಂತಿಸಿದ. 
ಗಿಯೆ . 

ಅವರೆಲ್ಲರೂ ಒಂದೇ ಗುಟುಕಿನಲ್ಲಿ ಜೀವನ 
ಕರ್ನಲ್ ಕಿಲಿಗೂನಿಗೆ ಹೀಡೇಗರ್ ಹೇಳಿ 

ಜಲವನ್ನು ಕುಡಿದು ಮುಗಿಸಿದರು. ಕ್ರಮೇಣ 
ದ್ದೆಲ್ಲ ಬರಿ ಬುರುಡೆ, ಅವನು ತೋರಿಸಿದ್ದು 

ಗಲ್ಲ ಉಬ್ಬಿಕೊಂಡಂತೆನಿಸಿತು. ಧ್ವನಿ ಬದಲಾ 
ಕೇವಲ ಜಾದು ಎಂದು ಅನ್ನಿಸಿತು . “ ಹಾಗಾ 

ಯಿತು. ಶಕ್ತಿ ಸಂಚಾರವಾದಂತಾಯಿತು. ಕಾಲ 
ದರೆ ಮುದುಕರು ಇದನ್ನು ಕುಡಿದರೆ ತರುಣ 

ರಾಯನು ಕೊರೆದ ಗೆರೆಗಳು ಅಳಿಸುತ್ತಿರುವಂತೆ 
ರಾಗುವರೆ ಡಾಕ್ಟರ್ ? ” ಎಂದು ಕೇಳಿದ . ಆತನ ನಿಸಿತು . 
ಧ್ವನಿಯಲ್ಲಿ ಕುಹಕವಿತ್ತು . 

“ಹೀಡೇಗರ್ , ಇದು ಸಾಕಾಗಲಿಲ್ಲ . ಇನ್ನಷ್ಟು 
“ ಯಾಕಿಲ್ಲ ? ' ಯಾಕಿಲ್ಲ ? ಈ ದಿನ ನಮ್ಮನ್ನು 

• ಕೊಡು, ನಾವು ಮೊದಲಿಗಿಂತ ಎಳೆಯ 
ಇಲ್ಲಿಗೆ ಕರೆದದ್ದು ಅದನ್ನು ಸಿದ್ಧಪಡಿಸುವುದಕ್ಕಾ ರಾಗಿದ್ದೇವಾದರೂ ಪೂರ್ಣವಾಗಿ ಮುಪು 
ಗಿಯ . ಈ ದಿನ ನೀವೆಲ್ಲ ಮತ್ತೆ ತರುಣ 

ಹೋಗಿಲ್ಲ . ಆದ್ದರಿಂದ ಆದಷ್ಟು ಬೇಗ 
ರಾಗುತ್ತೀರಿ, ಉತ್ಸಾಹದಿಂದ ಕುಣಿದು ಕುಪ್ಪ 

ಇನ್ನಷ್ಟು ಕೊಡು” ನಾಲ್ವರೂ ಒಕ್ಕೊರಲಿನಿಂದ 
ಳಿಸುತ್ತೀರಿ. ಯೌವನದ ಸ್ವರ್ಗದಲ್ಲಿ ನೀವೇ | ಕೇಳಿದರು, 
ನೀವಾಗಿ ಮೆರೆಯುತ್ತೀರಿ. ” 

“ ತಾಳಿದವನು ಬಾಳಿಯಾನು ಗೆಳೆಯರೆ, ನಿಮ್ಮ 
“ನಮ್ಮೊಡನೆ ನೀನೂ ಮೆರೆಯುತ್ತಿಯೋ 

ಗೆಲ್ಲ ಮುಪ್ಪು ಬರಲು ಎಷ್ಟೋ ವರ್ಷಗಳೇ 
ಇಲ್ಲವೊ ? ” ಅವರಲ್ಲೊಬ್ಬಾತ ಕೇಳಿದ . ಬೇಕಾದವು. ಅಂಥದರಲ್ಲಿ ಅರ್ಧಗಂಟೆಯಲ್ಲೇ 
“ ನನ್ನ ಮಾತೇ ಬೇರೆ ಗೆಳೆಯಾ, ತಡವಾ ತಿರುಗಿ ತರುಣರಾಗಬೇಕೆನ್ನುತ್ತೀರಿ. ಎಷ್ಟು 
ದರೂ ಮುಪ್ಪು ಬರಲೇ ಇಲ್ಲ . ಈಗೀಗ ಬೇಕೋ ಅಷ್ಟು ಜೀವನಜಲವನ್ನು ಕೂಡು 
ಅಷ್ಟಿಷ್ಟು ಮುಪ್ಪು ಬಂದಿದೆ. ವಾರ್ಧಕ್ಯದ ರುಚಿ ತ್ತೇನೆ. ನಿಮಗೆಲ್ಲಾ ತೃಪ್ತಿಯಾಗುವವರೆಗೆ 
ಯನ್ನು ಸ್ವಲ್ಪ ನೋಡಬೇಕೆಂದಿರುವುದರಿಂದ ಕೊಡುತ್ತೇನೆ. ಆದರೆ ನೀವು ತಾಳ್ಮೆಯನ್ನು 
ಈಗಿಂದೀಗಲೆ ತರುಣನಾಗುವುದರಲ್ಲಿ ಈಗ ಮಾತ್ರ ಕಳೆದುಕೊಳ್ಳಕೂಡದು. ನೋಡಿ” 
ನನಗೆ ಅಷ್ಟೇನೂ ಆಸಕ್ತಿಯಿಲ್ಲ . ” 

ಎನ್ನುತ್ತಾ ಹೀಡೇಗರ್ ಗ್ಲಾಸುಗಳಲ್ಲಿ ಮತ್ತೆ 
ಅವರೊಂದಿಗೆ ಮಾತಾಡುತ್ತಾ ಹೀಡೇಗರ್ ಜೀವನಜಲವನ್ನು ತುಂಬಿದ. 
ಶಾಂಪೇನ್ ಗ್ಲಾಸುಗಳಲ್ಲಿ ಜೀವನಜಲವನ್ನು ಆದರೂ ಇಡೀ ಊರಿನ ಮುದುಕರನ್ನು 
ತುಂಬಿದ. ಅದು ಸುಗಂಧಭರಿತವಾದುದರಿಂದ ಮೊಮ್ಮಕ್ಕಳ ವಯಸ್ಸಿಗಿಳಿಸಲು ಸಾಕಾಗುವಷ್ಟು 
ಕೋಣೆಯ ತುಂಬ ಸುವಾಸನೆ ಹರಡಿತು. ಜೀವನಜಲ ಡಬ್ಬಿಯಲ್ಲಿ ತುಂಬಿತ್ತು . 


ಕಸ್ತೂರಿ 


ನಾಲ್ವರೂ ಮತ್ತೆ ಒಂದೇ ಗುಟುಕಿನಲ್ಲಿ 
ಗ್ಲಾಸನ್ನು ಖಾಲಿ ಮಾಡಿದರು. 
ಈಗ ಅವರೆಲ್ಲರ ಕಣ್ಣುಗಳಲ್ಲಿ ಕಾಂತಿಯೇರ 
ತೊಡಗಿತು. ಕೂದಲು ಕಪ್ಪಾಗತೊಡಗಿದವು. 
ಚರ್ಮದ ಸುಕ್ಕುಗಳಲ್ಲಿ ಮಾಯವಾಗಿದ್ದವು. 
“ ವಿಚರ್ಲಿ , ನಿನ್ನಂಥಾ ಸುಂದರಿಯನ್ನು ನಾನು 
ಕಂಡೇ ಇಲ್ಲ ” ಕರ್ನಲ್ ಉದ್ಧರಿಸಿದ . 
ಉತ್ತೇಕ್ಷಿಸುವುದರಲ್ಲಿ ಕಿಲಿಗ್ನನನು ಎತ್ತಿದ 
ಕೈಯೆಂಬುದು ವಿಚರ್ಲಿಗೂ ಗೊತ್ತು. ಆದರೂ 
ಒಂದು ಸಲ ಕನ್ನಡಿಯಲ್ಲೊಮ್ಮ ಮುಖವನ್ನೇಕೆ 
ನೋಡಬಾರದು ? ಉಳಿದವರ ಹಾಗೆ ತನಗೂ 
ತಾರುಣ್ಯ ಏಕೆ ಬಂದಿರಬಾರದು ? ಎಂದು. 
ಕೊಳ್ಳುತ್ತಾ ಕನ್ನಡಿಯತ್ತ ಓಡಿದಳು. ಇತ್ತ ಆ 
ಮೂವರಿಗೆ ವರ್ಷಗಳ ಭಾರ ಇಳಿದು ಮೈ 
ಹಗುರವಾದಂತಹ ಅನುಭವವಾಗತೊಡ 
ಗಿತ್ತು . ತಾವು ಕಾಣುತ್ತಿರುವುದು ಕನಸೋ 


ನನಸೋ ಎಂದು ಮೂವರೂ ಕಣ್ಣುಜ್ಜಿ 
ಕೊಂಡರು . 
ಏಕೋ ಗ್ಯಾಸ್ಕೊನನಿಗೆ ತುಂಬಾ ಹುರುಪು 
ಬಂದಿತ್ತು . ದೇಶ ಭಕ್ತಿ , ಗತಕಾಲದ ವೈಭವ , 
ಜನತೆಯ ಹಕ್ಕುಗಳ ಬಗೆಗೊಮ್ಮೆ ಆತ ಹುರುಪಿ 
ನಿಂದ ಭಾಷಣ ಮಾಡುತ್ತಿದ್ದರೆ ಇನ್ನೊಮ್ಮೆ 
ಅಂತರಾತ್ಮನಿಗೂ ಕೇಳಿಸದಷ್ಟು ಸಣ್ಣ ದನಿಯಲ್ಲಿ 
ಏನನ್ನೋ ಹೇಳುತ್ತಿದ್ದ. 
ಆದರೆ ಕರ್ನಲ್ ಕಿಲಿನಪರಿಯೇ ಬೇರೆ. 
ಮತ್ತೇರಿದವನಂತೆ ಆತ ಕೋಣೆಯ ತುಂಬ 
ಹಾಡನ್ನು ಗುಣಗುಣಿಸುತ್ತಾ ವಿಚರ್ಲಿಯನ್ನು 
ಕಣ್ಣುಗಳಿಂದ ಅರಸುತ್ತಾ ತಿರುಗುತ್ತಿದ್ದ . 
ಮಡಬೋರ್ನನ ಮನಃಸ್ಥಿತಿ ಇನ್ನೂ ರೋಚಕ 
ವಾಗಿತ್ತು . ತಿಮಿಂಗಲುಗಳನ್ನು ನಾವೆಗೆ ಕಟ್ಟ 3 
ಮೂಲಕ ಧ್ರುವ ಪ್ರದೇಶದ ಹಿಮವನ್ನು ಈಸ್ಟ್ 
ಇಂಡೀಜಿಗೆ ಸಾಗಿಸಿದರೆ ಎಷ್ಟು ಲಾಭ ಬರುತ್ತ 


ಜುಲೈ 1989 


ದೆನ್ನುವುದನ್ನು ಲೆಕ್ಕ ಹಾಕುತ್ತಿದ್ದ . 
ಇತ್ಯ ವಿಚರ್ಲಿ ಕನ್ನಡಿಯ ಮುಂದೆ ನಿಂತು 
ತನ್ನ ರೂಪವನ್ನು ಕಂಡು ಹಿಗ್ಗಿದ್ದೇ ಹಿಗ್ಗಿದ್ದು. 
ತೆಂಶಯ ಬಂದಾಗ ಹತ್ತಿರ ಹೋಗಿ 
ಗುಕಿಸಿದಳು , ಊಂಹುಂ, ಮುಖದ ಮೇಲೆ 
ಇಂದೂ ಕರೆಯಿಲ್ಲ , ತಲೆಯ ಮೇಲೆ ಬಿಳಿ 
ಬದಲು ಇಲ್ಲ . ಆದರೂ ಇನ್ನಷ್ಟು ಎಳೆಯ 
ಕಾಗಬೇಕೆಂಬ ಆಸೆ ಅವಳನ್ನು ಬಿಡದು. 
“ಡಾಕ್, ಡಾಕ್ಟರ್, ಇನ್ನೊಂದು ಗ್ಲಾಸಿ 
ಇಷ್ಟಾದರೂ ಜೀವನಜಲವನ್ನು ಕೊಡುತ್ತೀರಾ? 
ಇನ್ನೊಂದೇ ಗ್ಲಾಸಿನಷ್ಟು ಫೀಜ್ " ಎಂದಳು 
ಆಕೆ , 
* ಐದೇ ಗ್ಲಾಸಿನಷ್ಟೇಕೆ ಮೇಡಂ, ನಿಮಗೆ 
ಬೇಕಾದಷ್ಟು ... ಇಗೋ ತಗೊಳ್ಳಿ ಈ 
ಗ್ಲಾಸನ್ನು ” ವಿಚರ್ಲಿಗೀಗ ಸ್ವರ್ಗಕ್ಕೆ ಮೂರೇ 
ಗೇಣು ಉಳಿದಷ್ಟು ಹಿಗ್ಗು . 
ಉಳಿದವರೂ ಒಂದೊಂದು ಗ್ಲಾಸಿನಷ್ಟು 
ಜೀವನದಲವನ್ನು ಸೇವಿಸಿದರು . ಸಂಜೆಯ 
ರಂಗು ಕಡಿಮೆಯಾಗಿ ಕತ್ತಲು ಹಬ್ಬುತ್ತಿತ್ತು . 
ಆದರೂ ಜೀವನಜಲವನ್ನಿರಿಸಿದ ಸ್ಥಳದ ಸುತ್ತ 
ಮಂದವಾದ ಪ್ರಭಾವವಲಯ ವ್ಯಾಪಿಸಿತ್ತು . ಆ 
ನಾಲ್ವರಿಗೂ ಮತ್ತಷ್ಟು ತಾರುಣ್ಯ ಬಂದಿತ್ತು . 
ಮೂರನೆಯ ಗ್ಲಾಸನ್ನು ಕುಡಿದ ಬಳಿಕ ಆ 
ಮೂವರೂ ಚಿಗುರು ಮೀಸೆಯ ತರುಣರೇ .. 
ಆದರು . ವಿಚರ್ಲಿ ಈಗ ತುಂಬು ಯೌವನದ 
ಸುಂದರಿ , ಸ್ವರ್ಗದಿಂದಿಳಿದು ಬಂದ ಅಪ್ಪರೆ 
ಯಂತೆಯೇ ಕಂಗೊಳಿಸುತ್ತಿದ್ದಳು. ಅವರೆಲ್ಲ 
ರಿಗೂ ಎಲ್ಲಿಲ್ಲದ ಉತ್ಸಾಹ. ಆದರೆ 
ಹೀಡೇಗರ್ ಮಾತ್ರ ಯಾವ ಭಾವನೆಯೂ 
ಇಲ್ಲದವನಂತೆ ನಿಶ್ಚಲವಾಗಿ ಅವರನ್ನು 
ನೋಡುತ್ತಾ ಕುಳಿತುಕೊಂಡಿದ್ದ . 

ತಮ್ಮ ತಮ್ಮ ಉಡುಪುಗಳನ್ನು ನೋಡಿ 
ತಮಗೇ ನಗು ಬಂತು. ಈಗಂತೂ ಅವರು 
ಹುಡುಗರಂತೆಯೇ ವರ್ತಿಸತೊಡಗಿದರು. 
ಒಬ್ಬಾತ ಮುದುಕರಂತೆ ಬಡಿಗೆಯನ್ನು ಹಿಡಿದು 
ಕೊಂಡು ಓಡಾಡತೊಡಗಿದರೆ, ಇನ್ನೊಬ್ಬ ಕನ್ನ 
ಡಕವನ್ನು ಮೂಗಿನ ಮೇಲೇರಿಸಿ ದಪ್ಪವಾದ ಆ 
ಜಾದುವಿನ ಪುಸ್ತಕವನ್ನು ತೆರೆದು ಓದುವಂತೆ 
ನಟಿಸಿದ. ಇನ್ನೊಬ್ಬ ಆರಾಮಕುರ್ಚಿಯಲ್ಲಿ 
ಹೀಡೇಗರನಂತೆ ಗಂಭೀರವಾಗಿ ಕುಳಿತು ಅವ 


ನಂತೆ ಮುಖಭಾವಮಾಡಿ ಹೀಡೇಗರ್‌ನನ್ನು 
ಅಣುಕಿಸಿದ, ವಿಚರ್ಲಿಗೂ ತಾರುಣ್ಯದ ಹುಚ್ಚು 
ಏರಿತ್ತು . ಆಕೆ ಹೀಡೇಗರ್‌ನ ಬಳಿ ಹೋಗಿ 
' ಡಾಕ್ಟರ್ , ಡಾಕ್ಟರ್ , ಸ್ವಲ್ಪ ಎದ್ದು ನನ್ನ ಜೊತೆ 
ಡ್ಯಾನ್ಸ್ ಮಾಡಿನೋಡೋಣ' ಎಂದು ಅವನ 
ಕೈಹಿಡಿದೆಳೆದಳು . ಇಂಥಾ ತರುಣಿಯೊಂದಿಗೆ 
ಮುದುಕ ಹೀಡೇಗರ್ ಕುಣಿದರೆ ಹೇಗೆ ಕಾಣುವ 
ನೆಂಬ ಕಲ್ಪನೆಯೇ ಆ ಮೂವರನ್ನು ಬಿದ್ದು 
ಬಿದ್ದು ನಗುವಂತೆ ಮಾಡಿತು . 
“ಇಲ್ಲ ತಾಯಿ , ಇಲ್ಲ ನಾನು ಡ್ಯಾನ್ಸ್ 
ಮಾಡುವ ದಿನಗಳು ಮುಗಿದು ಹೋಗಿ ಯುಗ 
ಗಳೇ ಸಂದಿರಬೇಕು. ಈಗ ನಾನೊಬ್ಬ 
ಮುದುಕ , ಸಂಧಿವಾತದಿಂದ ಬಳಲುತ್ತಿರು 
ವವ , ಮೇಲಾಗಿ ನಿನಗೆ ನನ್ನಂಥ ಮುದುಕನೇ 
ಏಕೆ ಬೇಕು, ಅಲ್ಲಿ ಒಬ್ಬರಲ್ಲ ಮೂವರು 
ತರುಣರಿದ್ದಾರಲ್ಲ , ಅವರ ಪೈಕಿ ಯಾರನ್ನಾ 
ದರೂ ಆರಿಸಿಕೊಳ್ಳಬಾರದೇಕೆ? ” ಎನ್ನುತ್ತಾ 
ಹೀಡೇಗ‌ ಕೈ ಬಿಡಿಸಿಕೊಂಡ. 

ಅವನ ಮಾತು ಕೇಳುತ್ತಲೇ “ ಹಾಗಾದರೆ ನನ್ನ 
ಜೊತೆ ಕುಣಿಯಲು ಬಾ ವಿಚರ್ಲಿ ” ಎನ್ನುತ್ತಾ 
ಕಿಲಿಗು ಅವಳ ಬಳಿ ಸಾರಿದ . 
“ಊಹುಂ, ಕುಣಿದರೆ ಅವಳು ನನ್ನೊಂದಿಗೆ 
ಮಾತ್ರ ಕುಣಿಯುತ್ತಾಳೆ ” ಗ್ಯಾಸ್ಪೂನ್ ಅವಳ 
ಸೊಂಟವನ್ನು ಬಳಸಿಕೊಂಡ, 
“ ಅದು ಹೇಗಾದೀತು? ಕೈ ಹಿಡಿಯುವುದಾಗಿ 
ಐವತ್ತು ವರ್ಷಗಳ ಹಿಂದೆಯೇ ಅವಳು ನನಗೆ 
ಮಾತು ಕೊಟ್ಟಿದ್ದಾಳೆ. ಹೌದೋ ಅಲ್ಲವೋ 
ನೀನೇ ಹೇಳು ವಿಚರ್ಲಿ ” ಎನ್ನುತ್ತಾ ಮಡ 
ಬೋರ್ನ್ ಅವಳನ್ನು ಗಟ್ಟಿಯಾಗಿ ಹಿಡಿದು 
ಕೊಂಡು ತಲೆನೇವರಿಸತೊಡಗಿದ. . 
ವಿಚರ್ಲಿಯದೋ ಸಂದಿಗ್ಧವಾದ ಮನಃಸ್ಥಿತಿ. 
ಅವರಿಂದ ಬಿಡಿಸಿಕೊಳ್ಳಲು ಮನಸ್ಸಿಲ್ಲ . ಹೀಡೇ 
ಗರ್‌ನೆದುರು ನಾಚಿಕೆಗೇಡಿಯಾಗಲೂ 
ತಯಾರಿಲ್ಲ , ಇತ್ತ ಅವರಾದರೂ ಅವಳ 
ಅಪ್ಪುಗೆಯನ್ನು ತೊರೆಯಲು ಸಿದ್ಧರಿಲ್ಲ . 
ತಾರುಣ್ಯದ ಮದ ಏರತೊಡಗಿತು . ಅವಳು 
ನನಗೆ ಬೇಕು ತನಗೆ ಬೇಕು ಎಂದು ಅವಳನ್ನು 
ಎಳೆದಾಡುತ್ತಾ ಮೇಜಿಗೆ ಹಾಯಾಗ ಟೇಬಲ್ 
ಉರುಳಿ ಅದರ ಮೇಲಿರಿಸಿದ ಜೀವನಜಲದ 
ಡಬ್ಬಿ ಬೋರಲಾಗಿ ಬಿದ್ದು ಜೀವನಜಲ ನೆಲದ 


ಕಸರ 


ಮೇಲೆಲ್ಲ ಹರಡಿತು. ಅಲ್ಲಿಯೇ ಕೋಣೆಯ 
ಮೂಲೆಯಲ್ಲಿ ಒಂದು ಪತಂಗ ಸಾಯುತ್ತ 
ಬಿದ್ದಿತ್ತು . ಜೀವನಜಲ ಹರಿದು ಬಂದು ಅದಕ್ಕೆ 
ತಗಲುವುದೇ ತಡ ವರ್ಷಗಳ ಭಾರವೆಲ್ಲ 
ಕಳೆದು ಹೋದಂತಾಗಿ ಅದು ಪುನಃ ಚೈತನ್ಯ 
ಶಾಲಿಯಾಗಿ ಹಾರಿಹೋಯಿತು. 
ಇವರ ಹುಚ್ಚಾಟವನ್ನು ಹೀಡೇಗರ್‌ನಿಗೆ 
ಸೈರಿಸಲಾಗಲಿಲ್ಲ . ಉದ್ದಟತನ ಮಿತಿಮೀರಿತು . 
“ ಈ ಹುಚ್ಚಾಟವನ್ನು ಇನ್ನಾದರೂ ತಡೆಯು 
ತ್ತೀರೋ ಇಲ್ಲವೋ ? ” ಎಂದು ಗದರಿಸಿದ. 


ಅವರೆಲ್ಲರೂ ಒಮ್ಮೆಲೇ ಗರಬಡಿದವರಂತೆ 
ನಿಂತರು. ಚೈತನ್ಯ ಉಡುಗುತ್ತಿರುವಂತೆನಿಸಿತು. 
ಮೈಯಲ್ಲಿ ಚಳಿಯೇರತೊಡಗಿತ್ತು . ಮುಪ್ಪು 
ಅವರನ್ನು ನಿರುಕಿಸುತ್ತಿತ್ತು . ಕಾಲರಾಯ ತಾನು 
ಕೊಟ್ಟ ಯೌವನವನ್ನು ಮತ್ತೆ ಕಸಿದು 
ಕೊಂಡಿದ್ದ . ಹೀಡೇಗರ್ ಗದರಿಸಿದ ಕೂಡಲೆ 
ಅವರೆಲ್ಲರೂ ನಿರ್ವಿಣ್ಣರಾದವರಂತೆ ಕುರ್ಚಿ 
ಗಳಲ್ಲಿ ಕುಸಿದರು. ಹೀಡೇಗರ್‌ನ ಕೈಯಲ್ಲಿನ 
ಹೂವು ಮುರುಟ ತೊಡಗಿತ್ತು . “ ಸಿಲ್ವಿಯಾ 
ಕೊಟ್ಟ ಈ ಹೂವಿಗೂ ಮತ್ತೆ ಮುಪ್ಪು 
ಬಂದಂತೆ ಕಾಣುತ್ತದೆ. ಜಗತ್ತಿನಲ್ಲಿ 
ಯಾವುದೂ ಶಾಶ್ವತವಲ್ಲ ಯೆವನ ಕೂಡ” 
ಹೀಡೇಗರ್ ತನಗೆ ತಾನೇ ಹೇಳಿಕೊಂಡ. 

ಆ ನಾಲ್ವರಿಗೂ ಮೈಯಲ್ಲಿ ನಡುಕ ಹುಟ್ಟಿತ್ತು . 
ಕಾಲರಾಯ ಈಗ ಅವರ ಜೀವನದ 


ಒಂದೊಂದು ಕ್ಷಣದಲ್ಲಿಯೂ ಒಂದೊಂದು 
ವರ್ಷವನ್ನು ತುಂಬುತ್ತಿದ್ದಂತೆನಿಸಿತು. ಹಾಗಾ 
ದರೆ ತಾವೀಗ ಮತ್ತೆ ಮುದುಕರಾಗುತ್ತಿದ್ದೇವೆ? 
ಯೌವನದ ಸುಖ ಇನ್ನು ಕೇವಲ ಮರೀಚಿ 
ಕೆಯೇ ? ಹೌದು, ಜೀವನಜಲದ ಪ್ರಭಾವ 
ತಾತ್ಕಾಲಿಕವಾಗಿತ್ತು . ಈಗ ಅವರೆಲ್ಲ ಮತ್ತೆ 
ಮುದುಕರಾಗಿದ್ದರು. “ ದೇವರೆ ನೀನು ಕರುಣಾ 
ಮಯಿಯೇ ಆಗಿದ್ದ ಪಕ್ಷದಲ್ಲಿ ಈಗಿಂದೀಗಲೇ 
ನನ್ನನ್ನು ಗೋರಿಗೆ ತಳ್ಳಬಾರದೇಕೆ ಎನ್ನುತ್ತಾ 
ವಿಚರ್ಲಿ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿ 
ಕೊಂಡಳು. 

“ ಹೌದು ಗೆಳೆಯರೆ, ನೀವೀಗ ಮತ್ತೆ ಮುದುಕ 
' ರಾಗಿದ್ದೀರಿ, ಮತ್ತೆ ನಿಮ್ಮ ಹುಚ್ಚಾಟದಲ್ಲಿ 
ಅಲಭ್ಯವಾದ ಜೀವನಜಲವನ್ನು ಹಾಳುಮಾಡಿ 
ದೀರಿ. ಆದರೆ , ಅದರಿಂದ ನನಗೇನೂ ದುಃಖ 
ವಿಲ್ಲ ಜೀವನಜಲ ನನ್ನ ಮನೆಯೆದುರೇ 
ಕಾರಂಜಿಯಂತೆ ಪುಟಿಯತೊಡಗಿದರೂ 
ನಾನೇನೂ ಅಲ್ಲಿಗೆ ಹೋಗಿ ತಾರುಣ್ಯವನ್ನು ಪಡೆ 
ಯುವುದಿಲ್ಲ . ತಾರುಣ್ಯದ ಹುಚ್ಚಾಟಕ್ಕಿಂತ 
ವಾರ್ಧಕ್ಕದ ಗಾಂಭೀರ್ಯವೇ ಲೇಸು ಎಂಬ 
ಪಾಠವನ್ನು ಇಂದು ನಿಮ್ಮಿಂದ ಕಲಿತಿದ್ದೇನೆ' 
ಡಾ . ಹೀಡೇಗರ್ ಹೇಳಿದ , 
ಆದರೆ ಅಂತಹ ಪಾಠವನ್ನು ಅವರು ಕಲಿತಿರ 
ಲ್ಯವಾದ್ದರಿಂದ ಕೆಲ ದಿನಗಳಲ್ಲೇ ಅವರೆ 
ಲ್ಲರೂ ಜೀವನಜಲವನ್ನರಸಲು ಫ್ಲೋರಿಡಾದತ್ತ 
ಪಯಣಿಸಿದರು . 


ಸರ್ಪವರ್ಷ ! 
ಕ್ರಿಸ್ತಶಕ 1989ಕೋರಿಯನ್ನರ ಪಾಲಿಗೆ ಸರ್ಹವರ್ಷ . ಕಾರಣ ರಾಶಿ ಚಕ್ರದಲ್ಲಿ ವರ್ಷಕ್ಕೊಂದೊಂದು 
ಪ್ರಾಣಿಯನ್ನು ಹೆಸರಿಸುವುದು ಅಲ್ಲಿನ ಸಂಪ್ರದಾಯ . 

ಪೌರಸ್ತ್ರರು ಹಾಗೂ ಕೋರಿಯನ್ನರು ಭಾವಿಸುವಂತೆ ರಾಶಿಚಕ್ರವನ್ನು ಪ್ರತಿನಿಧಿಸುವ 12 ರೀತಿಯ 
ಪ್ರಾಣಿಗಳು ವರ್ಷಕ್ಕೆ ಒಂದೊಂದು ರಾಶಿಯಲ್ಲಿ ಸ್ವಾಮಿಸ್ತಾನ ಪಡೆಯುತ್ತವೆ. ನೀವು ಸರ್ಪದ ರಾಶಿಯಲ್ಲಿ 
ಜನಿಸಿದ್ದರೆ ಈ ವರ್ಷ ನೀವು ಇಚ್ಛಿಸಿದ ಕಾರ್ಯ ಈಡೇರುವುದು , 

ಬಹುವಯಸ್ಸಾದ ಸರ್ಪಗಳು ಸ್ವರ್ಗವನ್ನೇರಿ ಡ್ರಾಗನ್ ( ಘಟಸರ್ಪ ) ಗಳಾಗುತ್ತವೆಂಬ ದಂತಕತೆ 
ಕೋರಿಯದಲ್ಲಿ ಇಂದಿಗೂ ಪ್ರಚಲಿತವಿದೆ. ಕೋರಿಯನ್ನರಿಗೆ ಹಾವು ಪೂಜಾರ್ಹ . ಸ್ವಪ್ನದಲ್ಲಿ ಸರ್ಪ 
ಕಾಣಿಸಿ ಕೊಂಡರೂ ಅದಕ್ಕೆ ವಿಶೇಷವಾದ ಅರ್ಥವನ್ನು ಕೋರಿಯನ್ನರು ಕಲ್ಪಿಸುತ್ತಾರೆ. ತೆಳ್ಳಗಿನ ಹಾಗೂ 
ವಿವಿಧ ಬಣ್ಣದ ಸರ್ಪ ಕನಸಿನಲ್ಲಿ ಕಾಣಿಸಿಕೊಂಡರೆ, ಅದು ಹೆಣ್ಣು ಮಗುವಿನ ಜನನದ ಅಥವಾ ತುಚ 
ಅನಪೇಕ್ಷಿತ ಘಟನೆಯನ್ನು ಸೂಚಿಸುವುದೆಂದು ಭಾವಿಸುತ್ತಾರೆ. ಕನಸಿನಲ್ಲಿ ತೀರ ವೃದ್ದ ಸರ್ಪ , ಅದರಲ್ಲೂ 
ಡ್ರಾಗನ್ , ಕಾಣಿಸಿಕೊಂಡಿತೊ ಅದು ಉಜ್ವಲ ಭವಿಷ್ಯದ ಗಂಡುಸಂತಾನದ ಬಗ್ಗೆ ಸೂಚನೆಯಂತೆ, 


ಜುಲೈ 1989 


5 


ವೈಜ್ಞಾನಿಕ ವಾರ್ತೆಗಳು 


ಗರ್ಭಸ್ಥ ಶಿಶು 


- ಟಿ. ಗೋಪಾಲಕೃಷ್ಣ 


ಜಪಾನ್ ಮತ್ತು ಚೀನಗಳಲ್ಲಿ ಮಗು ಹುಟ್ಟಿದ ದ್ದರು. ನಿದ್ದೆಯಲ್ಲಿ ಓಡಾಡುವ ಸ್ತ್ರೀ ತಲೆ ಸರಿ 
ದಿನ ಅದಕ್ಕೆ ಒಂದು ವರ್ಷ ಎಂದು ಹೇಳು ಯಿಲ್ಲದ ಮಗುವಿಗೆ ಜನ್ಮ ನೀಡುತ್ತಾಳೆಂಬ 
ವುದು ತೀರ ಸಹಜ, ಸಾಮಾನ್ಯ . ಅಂದರೆ ನಂಬಿಕೆ ಅವರಲ್ಲಿ ಪ್ರಚಲಿತವಿತ್ತು . ಯಾವ ಸ್ತ್ರೀ 
ಗರ್ಭದಲ್ಲಿಯ ಶಿಶುವಿಗೆ ಅವರು ಎಷ್ಟು ಒಳ್ಳೆ ಬಟ್ಟೆ ಹಾಗೂ ಒಡವೆಗಳಿಗೆ ಆಸೆ 
ಪ್ರಾಧಾನ್ಯ ಕೊಡುತ್ತಾರೆ . ನೀವೇ ಊಹಿಸಿ ಪಟ್ಟಳೋ ಅವಳ ಮಗು ಸುಸಂಸ್ಕೃತವಾಗಿರು 
ಕೊಳ್ಳಿ. ಒಂಭತ್ತು ತಿಂಗಳ ಮಗು ಗರ್ಭದಲ್ಲಿ ತದೆಂದು ಅವರ ನಂಬಿಕೆ. 
ಕಳೆಯುವ ದಿನಗಳು ಅದರ ಇಡೀ ಜೀವನಕ್ಕೆ ಆಧುನಿಕ ಯುಗದಲ್ಲಿ ಫೈಬರ್ ಆಪ್ಟಿಕ್ಸ್ 
ತಳಪಾಯ . 

ಮತ್ತು ಆಲ್ಫಾ ಸೌಂಡ್ ಪದ್ಧತಿಯಿಂದ 
ಮಾನವನು ತಾನು ತಾಯ ಗರ್ಭದಲ್ಲಿದ್ದಾ - ಗರ್ಭಸ್ಥ ಶಿಶುವಿನ ಚೇತನಶಕ್ತಿಯನ್ನು ವೈದ್ಯರು 
ಗಿನ ಜೀವನವನ್ನು ಜ್ಞಾಪಿಸಿಕೊಳ್ಳಲಾರ ನಿಜ . ಕಂಡು ಹಿಡಿದಿದ್ದಾರೆ. ಇದರಿಂದ ಆ ಶಿಶುವಿನ 
ಆದರೆ ಗರ್ಭದಲ್ಲಿಯ ಮಗುವಿನ ಮೇಲೆ ತಲೆಯ ಗಾತ್ರ , ಅದರ ತೂಕ ಕಂಡುಹಿಡಿದು 
ತಾಯಿಯ ಪ್ರಭಾವ ಎಷ್ಟರ ಮಟ್ಟಿಗಿದೆಯೆಂಬ ಅದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯವಿದ್ದರೆ ಈ ಸೂಚನೆ 
ಬಗ್ಗೆ ಪ್ರಪಂಚದ ಎಲ್ಲಾ ಉತ್ಕೃಷ್ಟ ಗ್ರಂಥ ಉಪಯೋಗಿಸಬಹುದು. 
ಗಳಲ್ಲಿಯೂ ಉಲ್ಲೇಖಗಳಿವೆ. ನಮ್ಮ ಮಹಾ ಗರ್ಭದಲ್ಲಿರುವ ಶಿಶು ಶಬ್ದ , ಬೆಳಕು ಮತ್ತು 
ಭಾರತದಲ್ಲಿ ಅಭಿಮನ್ನು ಗರ್ಭದಲ್ಲಿದ್ದಾಗಲೇ ಸ್ಪರ್ಶಾನುಭವಗಳ ವಾತಾವರಣದಲ್ಲಿರುತ್ತೆ . 
ಚಕ್ರವ್ಯೂಹವನ್ನು ಭೇದಿಸುವ ವಿಧಾನವನ್ನು ಕಲಿ 1800ರ ಹೊತ್ತಿಗೆ ತಾಯಿಯರು ಮಕ್ಕಳು 
ತನಂತೆ . ಹಿಪೋಕ್ರೇಟಸ್ ಗರ್ಭವತಿ ಸ್ತ್ರೀ ಹುಟ್ಟುವ ತನಕ ಕಿವುಡು ಹಾಗೂ ಮೂಕ 
ತನ್ನ ಮಗುವಿನ ಮೇಲೆ ಪ್ರಭಾವ ಬೀರುತ್ತಾ 

ರಾಗಿರುತ್ತಾರೆ ಎಂಬ ನಂಬಿಕೆ ಅಳಿಸಿ 
ಳೆಂದು ನಂಬಿದ್ದ ಚೀನಿ ಬರಹಗಾರರು ಒಂಭ ಹೋಯಿತು. ಗರ್ಭದಲ್ಲಿರುವ ಶಿಶುವಿನ 
ತನೇ ಶತಮಾನದಲ್ಲಿ ತಾಯ ಮತ್ತು ಗರ್ಭ ಮೇಲೆ ಶಬ್ದದ ಪ್ರಭಾವ ಆಗುವುದೆಂದು ಗರ್ಭ 
ದಲ್ಲಿರುವ ಮಗುವಿನ ಸ್ಥಿತಿ ಒಂದೇ ಇರುವು, ವತಿ ತಾಯಿಯರು ಗಮನಿಸಿದ್ದಾರೆ. ಸಂಗೀತ 
ದೆಂದು ವೈದ್ಯಕೀಯವಾಗಿ ಪರೀಕ್ಷಿಸಿ ನಂಬಿ ಕೇಳಿದಾಗ - ಅಥವ ಬಾಗಿಲು ಬಡಿದಾಗ 
ದರು. ಗರ್ಭವತಿ ಹೆಚ್ಚು ಸಿಹಿ ತಿಂದರೆ ಮೂಕ : ಗರ್ಭಸ್ಥ ಶಿಶುವಿನ ಚಲನವಲನ ಹೆಚ್ಚಾಗಿ 
ಮಗು ಹುಟ್ಟುವುದೆಂದು ಅವರು ಭಾವಿಸಿ | ಧ್ವನ್ನು ತಾಯಿಯರು ಗಮನಿಸಿದ್ದಾರೆ. ಆರು 


56 


ಕಸ್ತೂರಿ 


ತಿಂಗಳ ಟೈಪಿಸ್ಟ್ ( ಗರ್ಭಿಣಿ) ತನ್ನ ಕೆಲಸ ವನ್ನೇ 
ಬಿಡಬೇಕಾಯಿತು. ಟೈಪ್‌ರೈಟರಿನ ಕ್ಯಾರೇಜ್ 
ಪ್ರತಿಸಲ ಶಬ್ದ ಮಾಡಿದಾಗ ಗರ್ಭದಲ್ಲಿಯ 
ಶಿಶು ಆ ಶಬ್ದಕ್ಕೆ ಚಲಿಸಿ ಆಕೆಗೆ ತೊಂದರೆ 
ಯುಂಟು ಮಾಡುತ್ತಿತ್ತು . 
ಗರ್ಭ ನಿಂತ ಹೊಸತರಲ್ಲಿ ಕಡಿಮೆ ಶಬ್ದ 
ತಾಯ ಗರ್ಭವನ್ನು ಪ್ರವೇಶಿಸಿದರೆ ಮಗು 
ದೊಡ್ಡದಾಗಿ ಬೆಳೆಯುವುದಂತೆ . 
ಗರ್ಭವತಿ ಹೆಚ್ಚು ಗಲಾಟೆಯಿರುವ ಸ್ಥಳ 
ದಲ್ಲಿದ್ದರೆ ಹುಟ್ಟುವ ಮಗು ಕಿವುಡಾಗಿರುತ್ತೆ | 
ಎಂಬುದು ತಜ್ಞರ ಅಭಿಪ್ರಾಯ. ಹೆಚ್ಚು 
ಗಲಾಟೆಯಲ್ಲಿರುವ ಸ್ಥಳದಲ್ಲಿ ಗರ್ಭವತಿ 
ಯಿದ್ದರೆ ಶಿಶುವಿನ ಬೆಳವಣಿಗೆಗೆ ಅಡಚಣೆ 
ಯಾಗುವುದರ ಜತೆಗೆ ಮಗು ಏಳನೇ ಅಥವಾ 
ಎಂಟನೇ ತಿಂಗಳಲ್ಲಿ ಹುಟ್ಟುವ ಸಂಭವವೂ 
ಹೆಚ್ಚು . ಜಪಾನಿನಲ್ಲಿ ವಿಮಾನ ನಿಲ್ದಾಣದ 
ಹತ್ತಿರವಿರುವ ತಾಯಂದಿರಿಗೆ ಶಿಶುಗಳ ಜನನ 
ಶೀಘ್ರವಾಗಿ ಆಗಿದ್ದಲ್ಲದೆ ಅವುಗಳ ತೂಕವೂ 
ಕಮ್ಮಿಯಾಗಿತ್ತು . 


ತಂಪಾದ ಬಾಟಲಿನ ಪೇಯಗಳನ್ನು 
ಗರ್ಭವತಿ ಕುಡಿದ ತಕ್ಷಣ ಮಲಗಿರುವ ಶಿಶು 
ಜಾಗ್ರತವಾಗುತ್ತೆ . ತಾಯಿಯ ಹೊಟ್ಟೆಯಲ್ಲಿ 
ಉದ್ಭವವಾಗುವ ಶಬ್ದಗಳು ಶಿಶುವಿಗೆ ಇಂಪಾ 
ಗಿರುವುವು. ಆಗ ತಾನೆ ಹುಟ್ಟಿದ ಮಗು ಜಾಸ್ತಿ 
ಅತ್ತರೆ ಸಮಾಧಾನ ಮಾಡಲು ತಾಯಿಯು 
ಎಡ ಮೊಲೆ ಕುಡಿಸಿದ ತಕ್ಷಣ ಮಗು ಸುಮ್ಮ 
ನಾಗುತ್ತೆ ಏಕೆ ಗೊತ್ತ? ಅದು ಗರ್ಭದಲ್ಲಿರು 
ವಾಗ ತಾಯಿಯ ಹೃದಯದ ಮಿಡಿತದ ಶಬ್ದ 
ಕೇಳಿ ಅಭ್ಯಾಸ. ಮಗುವು ಗರ್ಭದಲ್ಲಿದ್ದಾಗ 
ತಾಯಿ ಯಾವಾಗಲೂ ಶಾಂತಿಯಿಂದ ನಿಶ್ಚಿಂತೆ 
ಯಿಂದ ಸಂತೋಷವಾಗಿರಬೇಕು, ಅಶಾಂತಿ , 
ಮಾನಸಿಕ ಚಿಂತೆ ಬೇಸರದಿಂದ ಕೂಡಿದ್ದರೆ 
ಹುಟ್ಟುವ ಮಗುವಿನ ತೂಕ ಕಮ್ಮಿಯಾಗಿರು 
ವುದಕ್ಕೆ ಕಾರಣವಾಗುತ್ತ ಮತ್ತು ಹುಟ್ಟಿದ 
ಮಗು ಯಾವಾಗಲೂ ಅಳುತ್ತಿರುತ್ತ , ಶಿಶು 
ಗರ್ಭದಲ್ಲಿರುವಾಗ ಧೂಮಪಾನ , ಸುರಾ 
ಪಾನ, ಮದ್ದುಗಳು ಇವು ನಿಷೇಧ, ಆಗ 
ಒಳ್ಳೆಯ ಆಹಾರದ ಅವಶ್ಯಕತೆ ಹೆಚ್ಚು . 


ಅಂಚೆ ಮೂಲಕ 
ಇಂಗ್ಲಿಷ್ 

ಕನ್ನಡ ಓದುವುದು ಬರೆಯುವುದು ಮತ್ತು ಮಾತನಾಡುವುದು 
ಕಲಿಯಿರಿ ನಿಮಗೆ ಗೊತ್ತಿದೆಯೆ ? 

* ನೀವು ಗೃಹಿಣಿ, ನಪಾಸಾದ ವಿದ್ಯಾರ್ಥಿ ಅಥವಾ ನೌಕರ 
ರಾಗಿದ್ದೀರಾ? ಬಿಡುವಿದ್ದಾಗ ಇಂಗ್ಲಿಷ್ ಕಲಿಯಬೇಕಾದರೆ ಅಥವಾ ನಿಮ್ಮ ಇಂಗ್ಲಿಷ್ ಜ್ಞಾನ 
( ವನ್ನು ಉತ್ತಮಪಡಿಸಿಕೊಳ್ಳಬೇಕಾದರೆ ಅಂಚೆ ಮೂಲಕ ನಮ್ಮ ಶಿಕ್ಷಣಕ್ರಮಕ್ಕೆ ಸೇರಿರಿ. ಕೆಲವೇ 
ತಿಂಗಳುಗಳಲ್ಲಿ ನೀವು ಇಂಗ್ಲಿಷನ್ನು ಸುಲಲಿತವಾಗಿ ಮಾತನಾಡಬಲ್ಲಿರಿ . ಓದಬಲ್ಲಿರಿ ಮತ್ತು 
' ಬರೆಯಬಲ್ಲಿರಿ ! 


ಉಚಿತ ವಿವರಗಳಿಗಾಗಿ ಇಂದೇ ನಿಮ್ಮ 
ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸಿ , 50 ಪೈಸೆಯ 
ಅಂಚೆ ಚೀಟಿಯನ್ನು ಲಗತ್ತಿಸಿ ಬರೆಯಿರಿ: 


VV 


ಶಂಕರಿ ವಿದ್ಯಾಕೇಂದ್ರ 
124 , ಕಮರ್ಷಿಯಲ್ ಸ್ಟ್ರೀಟ್, 
ಬೆಂಗಳೂರು- 560 001 . 


ಜುಲೈ 1989 


ಪ್ರಸವಿಸಿದರೂ 
ಕುಮಾರಿಯರಾಗಿ 
ಉಳಿಯಲು 
ಸಾಧ್ಯವೆ ? 


ಎಸ್ . ರವಿಕುಮಾರ , ಮಾಗಳ 


ಸುಮಾರು ಮೂರು ದಶಕಗಳ ಹಿಂದೆ 
ಬ್ರಿಟಿಶ್ ಪ್ರಜನನ ವಿಜ್ಞಾನಿ ಶ್ರೀಮತಿ ಸ್ವಿಲ್ವಿಯ 
ವರು ಅಂದಿನ ಬ್ರಿಟನ್ನಿನಲ್ಲಿ “ ಪ್ರಸವಿಸಿದರೂ 
ಕುಮಾರಿಯರಾಗಿ ಉಳಿದ ಕೆಲವರು ” ಇರ 
ಬಹುದೆಂದು ಹೇಳಿ ವೈಜ್ಞಾನಿಕ ಮತ್ತು ಜನ 
ಸಾಮಾನ್ಯರಲ್ಲಿ ಆಂದೋಳನವನ್ನೇ ಉಂಟು 
ಮಾಡಿದರು. 
ಕುಮಾರೀ ಪ್ರಸೂತಿ (Pathenogenesis ) - 
ಅಂದರೆ ಪುರುಷ ಸಂಪರ್ಕವಿಲ್ಲದೆ ಮಕ್ಕಳು 
ಹುಟ್ಟುವುದು, ವಿಜ್ಞಾನಿಯೊಬ್ಬಳ ಈ ಹೇಳಿಕೆ 
ಕೆಲ ಪುರಾಣವಾದಿಗಳನ್ನು ಉಬ್ಬಿಸದೇ ಇರ 
ಲಿಲ್ಲ . ಅನೇಕ ದೇಶಗಳಲ್ಲಿ ಆಯಾ ದೇಶದ ಕೆಲ 
ವೊಂದು ಅವತಾರ ಪುರುಷರು ಅವರವರ . 
ತಾಯಿಯಂದಿರಿಗೆ ಪುರುಷ ಸಂಪರ್ಕ ಇಲ್ಲದೆ 
ನೇರವಾಗಿ ' ಪವಿತ್ರ ' ಗರ್ಭದ ಮೂಲಕ ಹುಟ್ಟಿ 
ದರೆಂಬ ಪ್ರತೀತಿ ಇದೆ ( ಏಸುಕ್ರಿಸ್ತನ ತಾಯಿ 
ಮೇರಿಯನ್ನು ಈ ಕಾರಣಕ್ಕಾಗಿಯೇ ' ವರ್ಜಿನ್ 
ಮೇರಿ' ಎಂದು ಕರೆಯಲಾಗುತ್ತಿದೆ . ಆದರೆ 
ಕುಮಾರೀ ಪ್ರಸೂತಿಯಲ್ಲಿ ಹಣ್ಣು ಮಾತ್ರ 
ಹುಟ್ಟಲು ಸಾಧ್ಯ ಎಂದೂ ಗಂಡು ಅಸಾಧ್ಯ 
ಎಂದೂ ಶ್ರೀಮತಿ ಸ್ವಲ್ಪ ವಿವರಿಸಿದರು. 


ಕುಮಾರೀ ಪ್ರಸೂತಿ ಎಂಬುದು ಜೀವ 
ವಿಜ್ಞಾನ ಮತ್ತು ಪ್ರಜನನ ವಿಜ್ಞಾನದ ಹೊರಗಿ 
ನವರಿಗೆ ಹುಚ್ಚು ವಿಚಾರವೆಂದು ತೋರಿದರೂ 
ವಿಜ್ಞಾನಿಗಳಿಗೆ ಈ ಕಲ್ಪನೆ ಹೊಸದಲ್ಲ . ಸ್ತ್ರೀ 
ಪುರುಷ ಸಂಯೋಗದಿಂದ ಪುನರುತ್ಪತಿ ನಮಗೆ 
ತಿಳಿದ ವಿಷಯವೇ ಆಗಿದೆ . ಇದರ ಹೊರತು 
ಬೇರೆ ರೀತಿಯ ಪ್ರಜನನ ಸಾಧ್ಯವೆಂಬುದನ್ನು 
ನಾವು ಸಾಮಾನ್ಯವಾಗಿ ಒಪ್ಪಲಾರೆವು. ಆದರೆ 
ಕೆಲವು ಹಾವಸೆ ಜಾತಿಗಳಲ್ಲಿಯೂ ಸಸ್ಯದ 
ಹೇನು ( aphid) ಕೆಲಪ ಜೀವಿ ಕಣಜದ 
ಹುಳುಗಳಲ್ಲಿಯೂ ಪುರುಷ ಜಾತಿಯೇ ಇಲ್ಲ . 
ನಕ್ಷತ್ರ ಮೀನುಗಳಲ್ಲಿ ಉಭಯಲಿಂಗಗಳು 
ಇದ್ದರೂ ಅವುಗಳಲ್ಲಿ ಆಗಾಗ್ಗೆ ಕುಮಾರೀ 
ಪ್ರಸೂತಿ ಆಗುತ್ತಿರುತ್ತದೆ. 
ನಿಸರ್ಗದಲ್ಲಿ ಲೈಂಗಿಕ ಪ್ರಸೂತಿಯಲ್ಲಿ ಕೂಡಾ 
ಏಕರೂಪತೆ ಇಲ್ಲ . ಮೇಲಿನ ವರ್ಗದ ಪ್ರಾಣಿ 
ಗಳಲ್ಲಿ ಗಂಡು ಹೆಣ್ಣಿನ ಸಂಪರ್ಕದಿಂದ ಹೆಣ್ಣಿನ 
ಅಂಡಾಣುಗಳು ಪುರುಷ ವೀರ್ಯಾಣುಗಳಿಂದ 
ಫಲಿತವಾದಾಗ ಸುಮಾರು ಸಮಾನಸಂಖೆ 
ಯಲ್ಲಿ ಗಂಡು ಹೆಣ್ಣು ಸಂತಾನಗಳಾಗುತ್ತವೆ 
ಯೆಂಬುದು ಸಾಮಾನ್ಯ ನಂಬಿಕೆ . ಆದರೆ 


Jಃ 


ಕಸ್ತೂರಿ 


ಜೇನ್ನೊಣದ ಉದಾಹರಣೆ ಬೇರೆಯಾಗಿದೆ. ಓತಿಗಳ ವಸತಿಯಲ್ಲಿ ಎಲ್ಲವೂ ಹೆಣ್ಣೆ ಇದ್ದರೆ 
ಅವುಗಳಲ್ಲಿ ರಾಣಿ ನೊಣದ ಅಂಡಾಣುಗಳಿಗೆ ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಅದೇ ಜಾತಿಯ 
ಗಂಡಿನ ವೀರ್ಯ ಸ್ಪರ್ಶವಾದಾಗ ಹುಟ್ಟುವ ಉಭಯಲಿಂಗೀ ಓತಿಗಳ ವಸತಿಗಳೂ ಸಿಕ್ಕಿ 
ವೆಲ್ಲಾ ಹೆಣ್ಣು ನೊಣಗಳೇ , ಗಂಡಿನ ವೀರ್ಯ ದ್ದವು. ಈ ಸಂಶಯ ನಿವಾರಣೆಗಾಗಿ ಸೆರೆಯಲ್ಲಿ 
ದಿಂದ ಫಲಿತವಾಗದ ಅಂಡಾಣುಗಳು ಮಾತ್ರ ಹೆಣ್ಣು ಓತಿಗಳನ್ನು ಪ್ರತ್ಯೇಕಿಸಿಟ್ಟು ಅವು 
ಗಂಡಾಗಿ ಹುಟ್ಟುತ್ತವೆ. 

ಸಂತಾನೋತ್ಪತ್ತಿ ಮಾಡುವುವೋ ಇಲ್ಲವೋ 
ಈ ಶತಮಾನದ ಪ್ರಾರಂಭದೊಳಗೆ ಈ ಎಂದು ಪರೀಕ್ಷಿಸಿದರು. ಅಂತಹ ಪ್ರಯೋಗ 
ಸಂಗತಿಗಳೆಲ್ಲಾ ಬೆಳಕಿಗೆ ಬಂದಿದ್ದರೂ 

ಗಳು ಯಶಸ್ವಿಯಾಗಲಿಲ್ಲ . ನಂತರ 
ಕುಮಾರೀ ಪ್ರಸೂತಿ ಎಂಬುದು ಕೇವಲ ಕೆಳ 

ಅಮೇರಿಕದ ಕೊಲರೆಡೂ ವಿಶ್ವವಿದ್ಯಾಲಯ 
ವರ್ಗದ ಸಸ್ಯಗಳಿಗೂ ಜಲಚರಗಳಿಗೂ ಅಕ ದಲ್ಲಿ ಇಂಥ ಓತಿಕ್ಯಾತಗಳ ' ಪ್ರಮಿಳಾ' ವಸತಿ 
ಶೇರುಕ ( ಬೆನ್ನೆಲುಬಿಲ್ಲದ) ಪ್ರಾಣಿಗಳಿಗೂ 

ಯಲ್ಲಿ ಕೆಲವು ಕುಮಾರೀ ಪ್ರಸೂತಿ ತತ್ತಿಗಳಿಂದ 
ಸೀಮಿತವಾಗಿದೆಯೆಂಬ ತಿಳವಳಿಕೆಯಿತ್ತು. 

ಮರಿಗಳು ಹೊರ ಬಂದರೂ ಅವು ಶೀಘ್ರದಲ್ಲಿ 
ಮೇಲು ವರ್ಗದ ಪ್ರಾಣಿಗಳಲ್ಲಿ ಲೈಂಗಿಕ ಸತ್ತು ಹೋದವು. ಹೀಗೆ ಓತಿಕ್ಯಾತಗಳಲ್ಲಿ 
ಸಂಯೋಗದಿಂದಲೇ ಪುನರುತ್ಪತ್ತಿಯೆಂದು 

ಕುಮಾರೀ ಪ್ರಸೂತಿ ಸಾಧ್ಯವಿದ್ದರೂ ಅವು 
ನಿರ್ಧಾರವಾಗಿತ್ತು . 

ಬದುಕಿ ಉಳಿಯುವುದಿಲ್ಲವೆಂದು ತೀರ್ಮಾನಿಸ 
ಈ ನಿರ್ಧಾರಕ್ಕೆ ಈ ಶತಮಾನದ ಆರಂಭ 

ಲಾಯಿತು. 
ದಿಂದ ಕೆಲವೊಂದು ಪ್ರಶ್ನೆಗಳು ಎದುರಾದವು! ಆದರೆ ವಿಜ್ಞಾನಿಗಳು ಪ್ರಯತ್ನ ಕೈಬಿಡಲಿಲ್ಲ . 
ಪ್ರಾಣಿ ಸಂಗ್ರಾಹಕರು ಸಂಗ್ರಹಿಸಿದ ಬಗೆ ಅಮೇರಿಕದ ದಕ್ಷಿಣ ರಾಜ್ಯವಾದ ನ್ಯೂ 
ಬಗೆಯ ಓತಿಕ್ಯಾತಗಳ ಕೆಲ ಜಾತಿಗಳಲ್ಲಿ ಮೆಕ್ಸಿಕೋ ಪ್ರದೇಶದಲ್ಲಿ ಕಾಣಿಸುವ ಚಾಟಿ 
ಎಲ್ಲವೂ ಹೆಣ್ಣಾಗಿದ್ದವು. ಇದು ಸೋಜಿಗವೆನಿಸಿ ಬಾಲದ (Whip-tail) ಓತಿಕ್ಯಾತ ಜಾತಿಯ 
ದರೂ ಸಂಗ್ರಾಹಕರಿಂದ ಆಯಾ ಜಾತಿಗಳ ಹೆಣ್ಣುಗಳನ್ನು ಪ್ರತ್ಯೇಕಿಸಿ ಪ್ರಕೃತಿ ಚರಿತ್ರ 
ಗಂಡುಗಳು ತಪ್ಪಿಸಿಕೊಂಡಿರಬೇಕೆಂದು ತರ್ಕಿಸಿ ಮೂಜಿಯಂನವರು ಕುಮಾರೀ ಪ್ರಸೂತಿ 
ಪ್ರಾಣಿಶಾಸ್ತ್ರಜ್ಞರು ಸಮಸ್ಯೆಯನ್ನು ಹಗುರ ಹೆಣ್ಣು ಓತಿಗಳ ಸಮೂಹವನ್ನೇ ನಿರ್ಮಿಸಿ 
ಗೊಳಿಸಿದರು. 

ದ್ದಾರೆ. ಹೀಗೆ ಹುಟ್ಟಿದ ಕುಮಾರೀ ಪ್ರಸೂತಿ 
ಪುನರಾಲೋಚನೆ ಪ್ರಾರಂಭವಾದದ್ದು 

ಹೆಣ್ಣು ಓತಿಗಳು ಒಂದು ವರ್ಷದಲ್ಲಿ ತಾವು 
1958ರಲ್ಲಿ . ಸೋವಿಯತ್ ಯೂನಿಯನ್ನಿನ 

ಸಂತಾನೋತ್ಪಾದನೆ ಮಾಡಿ ಕುಮಾರೀ 
ವಿಜ್ಞಾನ ಅಕಾಡೆಮಿಯ ಪ್ರಾಣಿಶಾಸ್ತ್ರ 

ಪ್ರಸೂತಿಯ ಸಾಧ್ಯತೆಯನ್ನು ಸಿದ್ದಪಡಿಸಿವೆ . 
ಸಂಸ್ಥೆಯ ಇದರೇವಾಸ್ತಿಯವರು ಪ್ರಕಟಿಸಿದ 

ಇಂದು ಈ ಕುಮಾರೀ ಪ್ರಸೂತಿ ಹಲವಾರು 
ಒಂದು ಲೇಖನ ಈ ಜಾಗ್ರತಿ ಮೂಡಿಸಿತು. 

ತಲೆಮಾರನ್ನು ದಾಟಿ ಬಂದಿದೆ. 
ಆರ್ಮೆನಿಯಾದ ಕೆಲ ಓತಿಕ್ಯಾತ ಸಮೂಹ ಮೇಲು ವರ್ಗದ ಪ್ರಾಣಿಗಳಲ್ಲಿ ಮಾತ್ರವಲ್ಲ . 
ಗಳಲ್ಲಿ ಗಂಡೆಂಬುದೇ ಇಲ್ಲ . ಈ ಪ್ರಾಣಿಗಳ ಸಸ್ಯಗಳಲ್ಲಿ ಕೂಡಾ ಪ್ರಜನನ ಹೇಗೆ ಆಗುತ್ತ 
ಮೇಲೆ ಕಣ್ಣಿಟ್ಟು ಗಮನಿಸಿದಾಗ ಗಂಡಿನ ದೆಂದು ಬಲ್ಲವರಿಗೆ ಈ ಕುಮಾರೀ ಪ್ರಸೂತಿ 
ಸಹಾಯವಿಲ್ಲದೆ ಹೆಣ್ಣು ಸಂತಾನೋತ್ಪತ್ತಿ ಊಹಾತೀತ ಎನಿಸುತ್ತದೆ. ಈ ಜೀವಿಗಳಲ್ಲಿ 
ಮಾಡುವುದು ಗೋಚರಕ್ಕೆ ಬಂದಿತು. 

ಹೆಣ್ಣಿನ ಅಂಡಾಶಯದಲ್ಲಿ ಉಂಟಾಗುವ 
ಅಂದಿನಿಂದ ಈ ಮೂರು ದಶಕಗಳಲ್ಲಿ ಅಂಡಾಣು ಅಥವಾ ಡಿಂಬಾಣುಗಳಲ್ಲಿ ಆಯಾ 
ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೇವಲ ಸ್ತ್ರೀ ಜೀವಿಯ ಶರೀರದ ಕಣಗಳಲ್ಲಿರುವ ಅರ್ಧ 
ಓತಿಕ್ಯಾತ ಜಾತಿಗಳು ಕಂಡು ಹಿಡಿಯಲ್ಪಟ್ಟಿವೆ. ದಷ್ಟು ಕ್ರೋಮೋಜೋಮ್ಗಳು ಇರುತ್ತವೆ.. 
ಆದರೂ ಪುರುಷ ಸಂಪರ್ಕವೇ ಇಲ್ಲದೆ ಅವು ಪುರುಷ ಸಂಪರ್ಕದಿಂದ ಅಂಡಾಣು 
ಹುಟ್ಟಿ ಬೆಳೆದವೆಂದು ನಂಬುವುದು ಹೇಗೆ? ವೀರ್ಯಾಣುವಿನಿಂದ ಫಲಿತವಾದಾಗ 
ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಜಾತಿಯ ಮತ್ತರ್ಧ ಕ್ರೋಮೋಜೋಮ್ಗಳು ಅದಕ್ಕೆ 


ಜುಲೈ 1989 


ಜತೆಯಾಗುತ್ತವೆ. ಹೀಗೆ ಸೇರಿದಾಗ ಮಾತ್ರ ರೂಪವಾಗಿರುತ್ತವೆ. ಮತ್ತು ಎಷ್ಟೇ ತಲೆಮಾರು 
ಅಂಡಾಣುಗಳು ವಿಭಜನೆ ಹೊಂದಿ ಹೊಸ ಗಳು ದಾಟಲಿ ಅವುಗಳು ರೂಪ, ಗುಣ , 
ಜೀವವನ್ನು ಉತ್ಪತ್ತಿ ಮಾಡುತ್ತವೆ. ( ಈ ಸ್ವಭಾವಗಳಲ್ಲಿ ಒಂದೇ ಆಗಿರುತ್ತವೆ. 
ಪ್ರಕಾರ ಮನುಷ್ಕ ಶಿಶು ತಾಯಿಯ ಅಂಡಾಣು - ದ್ವಿ - ಲೈಂಗಿಕ ಪುನರುತ್ಪತ್ತಿ ಕ್ರಮವನ್ನು ಒಂದು 
ವಿನ 23 ಮತ್ತು ತಂದೆಯ ವೀರ್ಯಾಣುವಿನ ಪ್ರಾಣಿ ಜಾತಿಯ ಮೇಲೆ ಹೇರಿದ ನಂತರ 
23 ಕ್ರೋಮೋಜೋಮ್ಗಳ ಸೇರಿಕೆಯಿಂದ ನಿಸರ್ಗ ಏಕಲೈಂಗಿಕ ಪುನರುತ್ಪತ್ತಿ ಕ್ರಮವನ್ನು 
ಉತ್ಪತ್ತಿಯಾಗಿರುತ್ತದೆ) ತಾಯಿಯ ಅಂಡಾಣು ಏಕೆ ಸಹಿಸುತ್ತದೆ? 
ವಿನಲ್ಲಿ ಅರ್ಧ ಅಂಶ ಕ್ರೋಮೋಜೋಮ್ 

ಎಲ್ಲಾ ಪ್ರಾಣಿಗಳೂ ತಮ್ಮ ಪರಿಸರಕ್ಕೆ 
ಗಳು ಮಾತ್ರ ಇರುವುದಾದರೆ ಅಷ್ಟರಿಂದ 

ಹೊಂದಿಕೊಂಡು ಬಾಳಲು ಕಲಿಯುತ್ತವೆ. 
ಒಂದು ನವ ಜೀವದ ಉತ್ಪತ್ತಿ ಹೇಗೆ ಸಾಧ್ಯ ? ಕೆಲವೊಮ್ಮೆ ಹವಾಮಾನ ಬದಲಾವಣೆಯಿಂದ 
ಕುಮಾರೀ ಪ್ರಸೂತಿಗೆ ಸಮರ್ಥವಾದ ಹೆಣ್ಣು ನೈಸರ್ಗಿಕ ಉತ್ಪಾದನೆಗಳಿಂದ ಅಥವಾ 
ಪ್ರಾಣಿಗಳ ಮಾಗಿದ ಅಂಡಾಣುವಿನಲ್ಲಿ ಮನುಷ್ಯ ನಿರ್ಮಿತ ಕಾರಣದಿಂದ ಪರಿಸರದಲ್ಲಿ 
ಅರ್ಧಾ೦ಶಕ್ರೋಮೋಜೋಮ್ಗಳು ಮಾತ್ರ . ತೀವ್ರ ಬದಲಾವಣೆ ಆಗುತ್ತದೆ. ಹೀಗಾದಾಗ 
ಇರದೆ ಪೂರ್ಣಾಂಶಕ್ರೋಮೋಜೋಮ್‌ಗಳು ಆ ಪರಿಸರಕ್ಕೆ ಹೊಂದಿಕೊಂಡಿದ್ದ ಜೀವಿಗಳು 
ಇರುತ್ತವೆ. ಹೀಗೆ ಅದು ಪುರುಷ ವೀರ್ಯಾಣು. 

* ದೊಡ್ಡ ಪ್ರಮಾಣದಲ್ಲಿ ಸತ್ತು ಹೋಗ 
ವಿನಿಂದ ಫಲಿತವಾಗದಿದ್ದರೂ ಸಂತಾನೋ ಬಹುದು! ಉಳಿದವುಗಳು ಬೇರೆ ಕಡೆ ವಲಸೆ 
ತ್ಪತ್ತಿಗೆ ಶಕ್ತವಾಗುತ್ತದೆ. 

ಹೋಗಬೇಕಾದೀತು. ಹೀಗೆ ವಲಸೆ ಹೋದ 
ಈ ಅಸಾಧಾರಣ ಗುಣ ಎಲ್ಲಿಂದ ಬರುತ್ತದೆ? ವುಗಳು ಹೊಸ ಕ್ಷೇತ್ರದಲ್ಲಿ ಪುನಃ ತಮ್ಮ 
ಬಹುಶಃ ಇದು ವರ್ಣಸಂಕರದಿಂದ ಬರುತ್ತದೆ. ಪ್ರಜನನ ಕ್ರಿಯೆ ಪ್ರಾರಂಭಿಸಬೇಕಾದರೆ ಕನಿಷ್ಟ 
ಒಂದು ಹೆಣ್ಣು ಪ್ರಾಣಿ ಸಜಾತೀಯವಲ್ಲದ ಪಕ್ಷ ಒಂದು ಪ್ರಬುದ್ದ ಗಂಡು ಇಲ್ಲವೇ ಒಂದು 
ಆದರೆ ಅದೇ ವರ್ಗದ ಗಂಡೊಂದರ ಸಂಗಡ ಪ್ರಬುದ್ದ ಹೆಣ್ಣು ಇರಬೇಕು. ಅಥವಾ ಹೆಣ್ಣು 
ಲೈಂಗಿಕ ಸಂಬಂಧ ಮಾಡಿದರೆ ಹುಟ್ಟುವ ವಲಸೆ ಕಾಲದಲ್ಲಿ ಗರ್ಭಿಣಿಯಾದರೂ ಆಗಿರ 
ಸಂತಾನ ಮಿಶ್ರ ತಳಿಯಾಗುತ್ತದೆ. ಆದರೆ ಬೇಕು. ಹೀಗಿಲ್ಲದಿದ್ದರೆ ಆ ಹೊಸಕ್ಷೇತ್ರದಲ್ಲಿ 
ವರ್ಣ ಸಂಕರದಿಂದ ಹುಟ್ಟಿದ ಮಿಶ್ರತಳಿ ಪ್ರಾಣಿ ಅವು ನಿರ್ವಂಶವಾಗಿ ಬಿಡುತ್ತವೆ. 
ಗಳು ಗಂಡಿರಲಿ , ಹೆಣಿರಲಿ ಸಾಮಾನ್ಯವಾಗಿ 

ತದ್ವಿರುದ್ದವಾಗಿ ಮಿಶ್ರತಳಿಯಾಗಿದ್ದೂ 
ಸಂತಾನೋತ್ಪತ್ತಿ ಮಾಡಲಾರವು. ಇಂತಹ ಅಥವಾ ಬೇರಾವ ಕಾರಣದಿಂದ ಕುಮಾರೀ 
ಮಿಶ್ರ ತಳಿಯ ಓತಿಗಳಲ್ಲಿ ಅಪರೂಪವಾಗಿ , ಪ್ರಸೂತಿಯ ಸಾಮರ್ಥ್ಯವುಳ್ಳ ಒಂದೇ ಹೆಣ್ಣು 
ಕೆಲವು ಹೆಣ್ಣುಗಳು ಕುಮಾರೀ ಪ್ರಸೂತಿ ಶಕ್ತಿ ಬೇರೆಡೆ ವಲಸೆ ಹೋದರೂ ಅದು ಸಂತಾ 
ಯನ್ನು ಹೊಂದಿದಂಥವು ಇರಬಹುದೆಂದು ನಾಭಿವೃದ್ಧಿ ಮಾಡುತ್ತದೆ. ಆದ್ದರಿಂದ ನಿಸರ್ಗ 
ಊಹಿಸಲಾಗಿದೆ . ಇಂಥವು ಪುರುಷ ಸಂಪರ್ಕ ಈ ವ್ಯವಸ್ಥೆ ಮಾಡಿರಬೇಕು. 
ಇಲ್ಲದೆ ಪುನರುತ್ಪತ್ತಿಯನ್ನು ನಿರ್ವಹಿಸುತ್ತ 

ಈ ರೀತಿಯಲ್ಲಿ ಹುಟ್ಟುವ ಪ್ರಾಣಿಗಳು ಎಷ್ಟು 
ಹೋಗಬಲ್ಲವು. ಏಕೆಂದರೆ ಅವುಗಳ 

ತಲೆಮಾರು ದಾಟಿದರೂ ಹೆಚ್ಚು ಕಮ್ಮಿ ತಮ್ಮ 
ಅಂಡಾಣುಗಳು ಅವುಗಳ ಶರೀರಾಣುವಿನ 

ಆದಿಮಾತೆಯ ತದ್ರೂಪಗಳೇ ಆಗಿರುತ್ತವೆ. 
ಕ್ರೋಮೋಜೋಮ್ಗಳ ಪೂರ್ಣಾಂಶವನ್ನೇ 

ಸ್ತ್ರೀ ಪುರುಷ ಸಂಯೋಗದಿಂದ ಹುಟ್ಟುವ 
ಹೊಂದಿರುತ್ತವೆ. 

ಸಂತಾನದ ಹಾಗೆ ಅವುಗಳಲ್ಲಿ ವೈವಿಧ್ಯ ಇರು 
ಹೀಗೆ ಕುಮಾರೀ ಪ್ರಸೂತಿಯಿಂದ ಹುಟ್ಟಿದ ವುದಿಲ್ಲ. ವೈವಿಧ್ಯವೆಂಬುದು ಜಾತಿಯ ಉಳಿ 
ಸಂತಾನ ಯಾವಾಗಲೂ ಹೆಣ್ಣೆ ಆಗಿರುತ್ತದೆ. ಗಾಲಕ್ಕೂ ವಿಕಾಸಕ್ಕೂ ' ಅಗತ್ಯವೆಂಬುದು 
ಯಾಕೆಂದರೆ ಅವು ತಾಯಿಯ ಶರೀರದ ಒಂದು ವಿಕಾಸವಾದದ ಒಂದು ಮುಖ್ಯ ಸತ್ಯ . ಆದರೂ 
ಪೂರ್ಣ ಅಣುವಿನಿಂದ ಉದ್ಭವವಾದವು. ಆದ ನಿರ್ವಂಶವಾಗುವ ಸ್ಥಿತಿಯಲ್ಲಿ ಈ ರೀತಿಯ 
ರಿಂದ ಎಲ್ಲ ವಿಧದಲ್ಲಿಯೂ ತಾಯಿಯ ಪ್ರತಿ ಲ್ದಾದರೂ ಜಾತಿ ಉಳಿದುಕೊಳ್ಳುವುದು ಒಳ್ಳೆ 


60 . 


ಕಸ್ತೂರಿ 


ಯದೆಂದು ನಿಸರ್ಗ ನಿರ್ಣಯಿಸಿರಬಹುದು! 
- ಮಿಶ್ರ ಸಂತತಿಯದೇ ಆದ ಓತಿಕ್ಯಾತದ ಹೆಣ್ಣು 
ಕುಮಾರೀ ಪ್ರಸೂತಿ ಗುಣವನ್ನು ಹೊಂದಿ 
ದ್ದರೂ ಅದು ಬೇರೊಂದು ಜಾತಿಯ ಗಂಡು 
ಓತಿಯೊಡನೆ ಲೈಂಗಿಕ ಸಂಬಂಧ ಬೆಳೆಸಿ 
ಸಂತಾನ ಪಡೆಯುವ ಸಾಧ್ಯತೆಯೂ ಇದೆ. 
ಇಂತಹ ಸಂತಾನದಲ್ಲಿ ಗಂಡು ಹೆಣ್ಣು ಎರಡೂ 
ಇರುತ್ತವೆ. ವೈವಿಧ್ಯವೂ ಬರುತ್ತದೆ. 
_ 1900ರ ಸುಮಾರಿಗೆ ಟಿ .ಎಚ್ . ಮಾರ್ಗನ್ 
ಮತ್ತು : ಎ . ಡಿ, ಮೀಡ್ ಎಂಬುವರು 
ಕೆಲವೊಂದು ಸಮುದ್ರ ಜಂತುಗಳ ಅಂಡಾಣು 
ಗಳನ್ನು ಸಾಂದ್ರವಾದ ಲವಣದ್ರವದಿಂದ 
ಸಂಸ್ಕರಿಸಿ ಅವುಗಳಿಂದ ಪುರುಷ ವೀರ್ಯಾಣು 
ವಿಲ್ಲದ ಸಂತಾನೋತ್ಪಾದನೆ ಮಾಡಿದರು . 
ರೇಷ್ಮೆ ಹುಳದ ಕೀಟದ ಅಂಡಾಣುವನ್ನು 
ಕೇವಲ ಮಾನವನ ಲಾಲಾರಸದಿಂದ ಸಂಸ್ಕರಿಸಿ 
ಅವುಗಳಲ್ಲಿ ಕುಮಾರೀ ಪ್ರಸೂತಿಯನ್ನು 
ಪ್ರೇರಿಸಿದ ಉದಾಹರಣೆಯುಂಟು. ಬೇರೆ ಬೇರೆ 
- ಜಾತಿಗಳ ಅಂಡಾಣುಗಳನ್ನು ನೀಲಾತೀತ| 
ಕಿರಣ , ರೇಡಿಯಂ, ವಿಕಿರಣ, ಕೆಲ ಆಮ್ಲಗಳು , 
-ಉಷ್ಣತೆ ಇತ್ಯಾದಿ ಸಂಸ್ಕಾರಗಳಿಂದ , ಅಲ್ಲದೆ 
| ಸೂಜಿಯಿಂದ ಚುಚ್ಚುವ ಮೂಲಕ ಅವುಗಳನ್ನು 

ಪುರುಷವೀರ್ಯಾಣು ಸಂಪರ್ಕವಿಲ್ಲದೆ ಸಂತಾ 
ನೋತ್ಪತ್ತಿ ಮಾಡಿಸಲು ಸಾಧ್ಯವಾಗಿದೆ. 
ಆದ್ದರಿಂದ ಮೇಲ್ವರ್ಗದ ಪ್ರಾಣಿಗಳಲ್ಲಿ ಸಹ 


ಕುಮಾರೀ ಪ್ರಸೂತಿ ಇಲ್ಲವೆನ್ನಲು ಸಾಧ್ಯವಿಲ್ಲ . 
ಮೇಲ್ವರ್ಗದ ಪ್ರಾಣಿಗಳಾದ ಸಸ್ತನಿಗಳ ಪೈಕಿ 
ಗ್ರೆಗರಿ ಪ್ರಿನ್ಸ್ ಎಂಬುವರು ಮೂಲಗಳಲ್ಲಿ 
ಕುಮಾರೀ ಪ್ರಸೂತಿ ಸಂತಾನವನ್ನು ಸಾಧಿಸಿದ 
ವರದಿ 1940ರ ಸುಮಾರಿಗೆ ಪ್ರಕಟವಾಯಿತು. 
ಅವರು ಮೊಲಗಳ ಅಫಲಿತ ಅಂಡಾಣುವನ್ನು 
ಹೊರ ತೆಗೆದು ಉಷ್ಣತೆ, ಶೈತ್ಯ ಮೊದಲಾದ 
ಸಂಸ್ಕಾರಗಳ ನಂತರ ಪುನಃ ಹೆಣ್ಣು ಮೊಲಗಳ 
ಗರ್ಭಾಶಯಗಳಲ್ಲಿ ಅವುಗಳನ್ನಿಟ್ಟು ಏಳು ಮರಿ 
ಮೊಲಗಳನ್ನು ಉತ್ಪಾದಿಸಿದರು. 
* ಕುಮಾರೀ ಪ್ರಸವದಿಂದ ಒಂದು ಮಗು 
ಹುಟ್ಟಿದೆಯೋ ಇಲ್ಲವೋ ಎಂದು ತಿಳಿಯಲು 
ಮಗುವಿನ ಹಾಗೂ ತಾಯಿಯ ಇಬ್ಬರ ಶರೀರ 
ಗಳ ಒಂದೊಂದು ಕಣವನ್ನು ಪರೀಕ್ಷೆ 
ಗೊಳಪಡಿಸಿದರೆ ಸತ್ಯ ಹೊರಬೀಳುತ್ತದೆ. 
ಕುಮಾರೀ ಪ್ರಸೂತಿ ಮನುಷ್ಯರಲ್ಲಿ ಅಸಾಧ್ಯ 
ಅಥವಾ ಸಾಧ್ಯವೆಂಬುದು ತೀರ್ಮಾನವಾಗಿಲ್ಲ . 
ಜೀವ ವಿಜ್ಞಾನಿಗಳ ಪ್ರಕಾರ, “ ಜೀವಿಗಳಲ್ಲಿ 
ಗಂಡು ಅನಿವಾರ್ಯವಲ್ಲ ! ಹೆಣ್ಣು ತನ್ನ ಲೀಲೆ 
ಸೌಕರ್ಯಕ್ಕಾಗಿ ಗಂಡನ್ನು ಸೃಷ್ಟಿಸಿಕೊಂಡಿ 
ದ್ದಾಳೆ! ಕುಮಾರೀ ಪ್ರಸೂತಿ ಸಾಧ್ಯವಾದರೆ 
ಗಂಡಿನ ಅವಶ್ಯಕತೆ ಹೆಣ್ಣಿಗಿಲ್ಲ ! ” 
ಆದರೆ ಹೀಗಾಗಲು ಪ್ರಕೃತಿ ಒಪ್ಪಬೇಕಲ್ಲ ? 


ಚಾಣಕ್ಯ ಸೂಕ್ತಿಗಳು 
ಕ್ಷೀರಾಶ್ರಿತಂ ಜಲಂ ಕ್ಷೀರಮೇವ ಭವತಿ 
ಹಾಲಿನಲ್ಲಿ ಕೂಡಿದ ನೀರು ಹಾಲೇ ಆಗುತ್ತದೆ. 

ಉತ್ಸಾಹವತಾಂ ಶತ್ರವೋಪಿ ವಶೀಭವಂತಿ 
ಉತ್ಸಾಹಶಾಲಿಗಳಿಗೆ ಶತ್ರುಗಳೂ ವಶವಾಗುತ್ತಾರೆ 

ರಜತಂ ಕನಕ ಸಂಗಾತ್ ಕನಕಂಭಾವತಿ 
ಬೆಳ್ಳಿಯು ಬಂಗಾರದ ಸಂಪರ್ಕದಿಂದ ಬಂಗಾರವೇ ಆಗುತ್ತದೆ 


ಜುಲೈ 1989 


ನಾವು ನಿಮಗೆ ಸಹಾಯ 
ಮಾಡಬಹುದೇ ? 


ಖಾಸಗಿಯಾಗಿ ಕಲಿತು, ಸುಲಭದಲ್ಲಿ ಮಾನ್ಯತಾ ಪ್ರಾಪ್ತ ಪಿ . ಯು . ಸಿ ., ಬಿ . ಎ ., ಬಿ . ಕಾಂ ., ಎಂ . ಎ 
ಮತ್ತು ಎಂ . ಕಾಂ . ಪದವಿ ಪಡೆಯುವುದು ನಿಮ್ಮ ಗುರಿಯಾಗಿದ್ದರೆ, ನಾವು ನಿಮಗೆ ಸಹಾಯ 
ಮಾಡಬಲ್ಲೆವು. 

ಈ ಕ್ಷೇತ್ರದಲ್ಲಿ 28 ವರ್ಷಗಳ ಅನುಭವವಿದ್ದು , ಸುಮಾರು ಒಂದು ಲಕ್ಷ ಜನರಿಗೆ ತಮ್ಮ 
ಗುರಿ ತಲುಪಲು ಸಹಾಯ ಮಾಡಿದ್ದೇವೆ. ಕಳೆದ ವರ್ಷ 4500ಕ್ಕೂ ಮಿಕ್ಕ ಅಭ್ಯರ್ಥಿಗಳು 
ನಮ್ಮೊಡನೆ ದಾಖಲಾಗಿದ್ದರು. 
ಮೈಸೂರು ವಿಶ್ವವಿದ್ಯಾನಿಲಯ ಪದ್ದತಿ 
( ಯಾವುದೇ ಶೈಕ್ಷಣಿಕ ಅರ್ಹತೆ ಇಲ್ಲದೆ) 
ಬಿ . ಎ., ಬಿ. ಕಾಂ .: ಜುಲೈ 1 ರಂದು 21 ವರ್ಷ ವಯಸ್ಸಾಗಿರಬೇಕು. 
ಎಂ . ಎ , ಎಂ . ಕಾಂ .: ಜುಲೈ 1 ರಂದು 25 ವರ್ಷ ವಯಸ್ಸಾಗಿರಬೇಕು. 
ನಿಯತ ಪದ್ಧತಿಯಲ್ಲಿ 
( ಪೂರ್ವ ಶೈಕ್ಷಣಿಕ ಅರ್ಹತೆಯೊಡನೆ) 
1 . ದ್ವಿತೀಯ ಪಿ . ಯು . ಸಿ .: ಎಸ್. ಎಸ್.ಎಲ್. ಸಿ. ಪಾಸಾಗಿದ್ದು , ಫೆಬ್ರುವರಿ 

28.1990 ರಂದು 21 ವರ್ಷ ಮೀರಿರಬೇಕು. 
2 , ಬಿ . ಎ . , ಬಿ . ಕಾಂ .: ( ಕರ್ನಾಟಕ, ಮೈಸೂರು) : ದ್ವಿತೀಯ ಪಿ . ಯು . ಸಿ. ಯಾ ತತ್ಸಮ 
* ಪರೀಕ್ಷೆ ಪಾಸಾಗಿರಬೇಕು. 1986 ಯಾ ಮೊದಲು ಪಿ . ಯು . ಸಿ. ಪಾಸಾಗಿದ್ದರೆ, ಒಸ್ಸಾನಿಯಾ 

ವಿಶ್ವವಿದ್ಯಾನಿಲಯದಿಂದ ಒಮ್ಮೆಗೇ ಬಿ. ಎ., ಬಿ . ಕಾಂ . ಕಟ್ಟಬಹುದು. 
ಎಂ . ಎ. ( ಇಂಗ್ಲಿಷ್, ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ , ಸಮಾಜಶಾಸ್ತ್ರ , ಅರ್ಥಶಾಸ್ತ್ರ , 
ಸಾರ್ವಜನಿಕ ಅಡಳಿತ) ( ಮೈಸೂರು, ಕರ್ನಾಟಕ, ವೆಂಕಟೇಶ್ವರ): ಬಿ. ಎ., ಬಿ . ಕಾಂ ., 

ಬಿ. ಎಸ್ಸಿ . ಪಾಸಾಗಿರಬೇಕು. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಪ್ರತ್ಯೇಕ ನಿಯಮಗಳಿವೆ. 
4 . ಎಂ . ಕಾಂ , ( ಕರ್ನಾಟಕ , ಮೈಸೂರು, ವೆಂಕಟೇಶ್ವರ): ಬಿ. ಕಾಂ ., 

ಎಂ . ಎ ., ಎಂ . ಎಸ್ಸಿ . ಪಾಸಾಗಿರಬೇಕು, 
ಹೆಚ್ಚಿನ ವಿವರಗಳಿಗೆ ರೂ . 54 ಮನಿಯಾರ್ಡರ್ ಮಾಡಿ 90 ಪುಟಗಳ ವಿವರ ಪುಸ್ತಕ ಪಡೆಯಿರಿ. 

ಮಂಗಳೂರು ಕರೆಸ್ಪಾಂಡೆನ್ಸ್ ಕಾಲೇಜು 
3, 16ನೇ ಅಡ್ಡರಸ್ತೆ , 3ನೇ ಬ್ಲಾಕು, ಜಯನಗರ, ಬೆಂಗಳೂರು- 560 011, 
( ದೂರವಾಣಿ: 601663, 600133 , 624560 , 624561) 09, ಕುಮಾರಕಾಟ್ ಲೇ 
ಔಟ್, ಮಾಧವನಗರ, ಬೆಂಗಳೂರು- 1 ( 76919 ) ೦ ಫೆಲಿಕ್ಸ್ ಪೈ ಬಜಾರ್, 
ಮಂಗಳೂರು- 575 001 ( 24234) ಕೊಪ್ಪಿಕರ್ ರಸ್ತೆ , ಹುಬ್ಬಳ್ಳಿ 580 002 
( 62506) ಕೋರ್ಟ್ ರಸ್ತೆ , ಗುಲ್ಬರ್ಗಾ - 585 102 ( 22090) 637 / 2, 
ಮಂಡಿಪೇಟೆ ದಾವಣಗೆರೆ - 577 001 (5723), ೦25 , ದೇವರಾಜ ರಸ್ತೆ , 
ಮೈಸೂರು- 570 001. 


ಕನ್ನೂ 


ಶವದಿಂದ 
ಮೂತ್ರಜನಕಾಂಗದ 
ಬದಲಾವಣೆ 


' ಪೆನ್‌ಫ್ರೆಂಡ್ ' ಪ್ರಸಾದ್ 


- ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 

30, 000 ಜನರಿಗೆ ಮೂತ್ರ ಜನಕಾಂಗದ 
( Kidney) ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. 
ಮೂತ್ರ ಜನಕಾಂಗಗಳು ಸರಿಯಾಗಿ ಕೆಲಸ 
ಮಾಡದೇ ಇದ್ದಾಗ ಎರಡು ರೀತಿಯ ಪರಿಹಾರ 
ಗಳಿವೆ. ಒಂದು ಡಯಾಲಿಸಿಸ್ ಮುಖಾಂತರ 
ರಕ್ತ ಶುದ್ದೀಕರಣ ಮತ್ತು ಎರಡನೆಯದು 
ಮೂತ್ರ ಜನಕಾಂಗದ ಬದಲಾವಣೆ . 

ಡಯಾಲಿಸಿಸ್ ಮತ್ತು ಮೂತ್ರ ಜನಕಾಂಗದ 
ಬದಲಾವಣೆ, ಎರಡೂ ದುಬಾರಿ ವೆಚ್ಚದ 
ಕೆಲಸಗಳು . ಒಬ್ಬ ರೋಗಿಯು ತಿಂಗಳಿಗೆ 
ನಾಲ್ಕರಿಂದ ಆರು ಬಾರಿ ಡಯಾಲಿಸಿಸ್‌ಗೆ 
ಒಳಗಾಗಬೇಕಾಗುತ್ತದೆ. ಪ್ರತಿ ಬಾರಿಯೂ 
ನಾಲ್ಕರಿಂದ ಆರು ಘಂಟೆಗಳ ಸಮಯ 
ಹಿಡಿಯುತ್ತದೆ. ಒಂದು ವರ್ಷದ ಅವಧಿಯಲ್ಲಿ 
ಡಯಾಲಿಸಿಸ್ ನಿಯಂತ್ರಣದ ವೆಚ್ಚ 30 ರಿಂದ 
40 ಸಾವಿರ ರೂಪಾಯಿಗಳಾಗಬಹುದು. 
ಮತ್ತು ಔಷಧಿಗಳಿಗೆ ಐದು ಸಾವಿರಕ್ಕಿಂತ 
ಹೆಚ್ಚಾಗಬಹುದು. ಇದಲ್ಲದೆ ಡಯಾಲಿಸಿಸ್‌ 
ಚಿಕಿತ್ಸೆಗೆ ಒಳಪಟ್ಟಿರುವ ವ್ಯಕ್ತಿ , ತಾನು ಮಾಡು 


ದ ದೈನಂದಿನ ದಣಿಯುವ ಕೆಲಸಗಳನ್ನು 
ಮಾಡುವಂತಿಲ್ಲ . . 
- ಇದೇ ಖರ್ಚಿನಲ್ಲಿ ಅಥವಾ ಇದಕ್ಕಿಂತ ಸ್ವಲ್ಪ 
ಹೆಚ್ಚಿನ ಖರ್ಚಿನಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ 
ಮೂತ್ರ ಜನಕಾಂಗದ ಬದಲಾವಣೆ 
ಮಾಡಲು ಸಾಧ್ಯವಿದೆ . ಇದೇ ಶಸ್ತ್ರ ಚಿಕಿತ್ಸೆಗೆ 
ಅಮೇರಿಕದಲ್ಲಿ ತಗಲುವ ವೆಚ್ಚ ನಾಲ್ಕರಿಂದ 
ಐದು ಲಕ್ಷ ರೂಪಾಯಿಗಳು. 
- ಮೂತ್ರಜನಕಾಂಗ ದಾನಿಗಳು ದೊರೆಯು 
ವುದು ಅತಿ ವಿರಳ . ಸಾಮಾನ್ಯವಾಗಿರೋಗಿಯ 
ರಕ್ತ ಸಂಬಂಧಿಕರು ದಾನ ಮಾಡಿದರೆ 
ಉತ್ತಮ . ಪರಿಚಯವಿಲ್ಲದೇ ಇರುವ 
ದಾನಿಗಳು ಮುಂದೆ ಬರುವುದು ಬಲು 
ಅಪರೂಪ. 
ಹೊರ ದೇಶಗಳಲ್ಲಿ ಶವದಿಂದ ಮೂತ್ರ 
ಜನಕಾಂಗವನ್ನು ತೆಗೆದು ಅಳವಡಿಸುವ ಪದ ತಿ 
ಇದೆ. ದೇಹದ ಅಂಗಾಂಗಗಳ ಬದಲಾವಣೆಗೆ 
ಸಂಬಂಧಪಟ್ಟ ಕಾನೂನನ್ನು ಮೊಟ್ಟಮೊದಲಿಗೆ 
ಇಂಗ್ಲೆಂಡ್ ದೇಶವು 1961ರಲ್ಲಿ 'ಹೂಮನ್ 
ಟೆಚ್ಚು ಆಕ್ಸ್ ' ಮುಖಾಂತರ ಜಾರಿಗೆ ತಂದಿತು. 


ಜುಲೈ 1989 


63 


ಶವದ ಯಾವುದೇ ಭಾಗವನ್ನು ತೆಗೆಯಬೇಕಾ 

ಬಹುದು ಅಥವಾ ರುಜು ಮಾಡುವ ಪರಿ 
ದ್ದರೂ ಇಬ್ಬರು ಶಸ್ತ್ರಚಿಕಿತ್ಸಾ ವೈದ್ಯರು, ಆ ಯಲ್ಲಿರದೇ ಇರಬಹುದು. ಇಂತಹ ಸಂದಶ 
ಮನುಷ್ಯ ಸತ್ತಿದ್ದಾನೆ ಎಂಬ ಹೇಳಿಕೆಯನ್ನು 

ಗಳಲ್ಲಿ ಶವದ ವಾರಸುದಾರರಿಗೆ ಸತತ 
ನೀಡಬೇಕಾದ್ದು ಅವಶ್ಯ . ಈಗಾಗಲೇ 35 

ಅಂಗಾಂಗಗಳನ್ನು ದಾನ ಮಾಡುವ ಹಕ್ಕಿ 
ರಾಷಗಳು ಶವದಿಂದ ಮೂತ್ರ ಜನಕಾಂಗ ಬಗ್ಗೆಯೂ ಯೋಚನೆ ನಡೆದಿದೆ. 
ವನ್ನು ತೆಗೆಯಲು ಅನುಮತಿ ನೀಡಿವೆ . 

ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಎಂ 
ಭಾರತದಲ್ಲಿ ಕರ್ನಾಟಕ ಮತ್ತು ಮಹಾರಾಷ ಘೋಷಿಸುವುದರ ಬಗ್ಗೆ ವೈದ್ಯರಲ್ಲಿ 
ರಾಜ್ಯಗಳಲ್ಲಿ ಶವದಿಂದ ಮೂತ್ರ ಜನಕಾಂಗ 

ಸಾಕಷ್ಟುವಾದ ವಿವಾದಗಳಿವೆ . ಸಾಮಾನ್ಯವಾ 
ತೆಗೆಯುವ ಶಾಸನ ಜಾರಿ ಮಾಡಿದರೂ ಅದಕ್ಕೆ 

ಉಸಿರಾಟ ನಿಂತಕೂಡಲೇ ಸತ್ತಿದ್ದಾನೆ ಎಂಬ 
ಬೇಕಾಗುವ ಕಾನೂನು ಮತ್ತು ಆದೇಶಗಳನ್ನು 

ಹೇಳಲಾಗುತ್ತಿತ್ತು . ಆದರೆ ಇತ್ತೀಚಿನ ವಾದ? 
ರಚಿಸಿಲ್ಲ . “ಕರ್ನಾಟಕ ಕಿಡ್ನಿ ಟ್ರಾನ್ಸ್‌ಪ್ಲಾಂಟೇ 

ಪ್ರಕಾರ ಮನುಷ್ಯನ ಮೆದುಳು ಕೆಲಸ ಮಾ 
ಶನ್ ಆಕ್ ” ಪ್ರಕಾರ ಯಾರು ಬೇಕಾದರೂ ವುದನ್ನು ನಿಲ್ಲಿಸಿದಾಗ ಅವನು ಮರ 
ಮೂತ್ರ ಜನಕಾಂಗವನ್ನು ತಮ್ಮ ಮರಣಾ ಹೊಂದಿದ್ದಾನೆ ಎಂದು ಅರ್ಥ . ( ಮೆದು 
ನಂತರ ಚಿಕಿತ್ಸಾಕ್ರಮಗಳ ಅವಶ್ಯಕತೆಗೆ ದಾನ 

ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗಲೂ ಆತ 
ಮಾಡಬಹುದು. ದಾನಿಗಳು ಸತ್ತ ಕೂಡಲೇ 

ಉಸಿರಾಟ ಮತ್ತು ಹೃದಯ ಕ್ರಿಯೆಯ 
ಮೂತ್ರ ಜನಕಾಂಗವನ್ನು ತೆಗೆಯುವ ಆದೇಶ 

ಯಂತ್ರಗಳ - ಸಹಾಯದಿಂ 
ವುಳ್ಳ ಪತ್ರವನ್ನು ಸಹಿ ಮಾಡುವಾಗ ಸಾಕ್ಷಿಗಳ ಮುಂದುವರೆಸಬಹುದು. ಈ ಸ್ಥಿತಿಯಲ್ಲಿ 
ಅವಶ್ಯಕತೆ ಇದೆ. 

ವವರನ್ನೂ ಸತ್ತವರಂತೆ ಪರಿಗಣಿಸಬೇಕೆಂ 
ಮೂತ್ರಜನಕಾಂಗದ ಬದಲಾವಣೆಯಲ್ಲಿ 

ಬೇಡಿಕೆಯೂ ಇದೆ). 
ಅತಿದೊಡ್ಡ ಅಡಚಣೆ ಎಂದರೆ ದಾನಿಯು ಸತ್ಯ 

ಯಾವುದೇ ಕಾನೂನುಕಾಯಿದೆ ಮಾಡಿದರು 
ಒಂದು ಗಂಟೆಯೊಳಗೆ ಮೂತ್ರ ಕೋಶವನ್ನು 

ಮೂತ್ರ ಜನಕಾಂಗದ ಕಸಿ ಹಣವಿದವರಿಗೆ 
ತೆಗೆಯಬೇಕಾದ್ದು ತೆಗೆದ ನಂತರ ರೋಗಿಗೆ ಲಭ್ಯವಾಗುವ ಸೌಲಭ್ಯ. ದೇಹದ ಎರಶ 
ಅಳವಡಿಸುವುದಕ್ಕೆ 72 ಗಂಟೆಗಳ ಕಾಲಾವ 

ಮೂತ್ರ ಜನಕಾಂಗಗಳಲ್ಲಿ ಒಂದನ್ನು ಬದು 
ಕಾಶವಿರುತ್ತದೆ. ದಾನಿಯು ಸತ್ತಿದ್ದಾನೆ ಎಂದು 

ದಾಗಲೇ ದಾನ ಮಾಡುವ ಸಾಧ್ಯತೆ ಇರವು 
ಒಬ್ಬ ವೈದ್ಯರು ಪ್ರಮಾಣ ಪತ್ರ ನೀಡಬೇಕು. 

ರಿಂದ ಇದು ಈಗಾಗಲೇ ವ್ಯಾಪಾರವಾ 
ನಮ್ಮ ಸಮಾಜದ ಈಗಿನ ಪರಿಸ್ಥಿತಿಯಲ್ಲಿ 

ಪರಿಣಮಿಸಿದೆ. ಈ ವಿಷಯದ ಬಗ್ಗೆ ಕೆಲ 
ಒಬ್ಬ ವ್ಯಕ್ತಿ ಸತ್ತ ನಂತರ ವಿಷಯ ತಿಳಿದು ಎಲ್ಲ 

ಚಲನಚಿತ್ರಗಳೂ ತಯಾರಾಗಿ ಬಿಡುಗ 
ಕ್ರಮಗಳನ್ನೂ ಕೈಗೊಳ್ಳುವಷ್ಟರಲ್ಲೇ ಸಾಕಷ್ಟು 

ಯಾಗಿವೆ. 
ವಿಳಂಬವಾಗಿರುತ್ತದೆ. ಹೀಗಾಗಿ ನಿಗದಿಯಾದ . ಪ್ರತಿವರ್ಷ ಒಂದು ಲಕ್ಷ ಜನಸಂಖ್ಯೆಯಲ್ಲಿ 5 
ವೇಳೆಯಲ್ಲಿ ಮೂತ್ರ ಜನಕಾಂಗವನ್ನು ಜನರಿಗೆ ಮೂತ್ರಕೋಶ ತೊಂದರೆಗಳು ಈ 
ತೆಗೆಯಲು ಸಾಧ್ಯವಿಲ್ಲ . ಆದ್ದರಿಂದ ದೋರುತ್ತವೆ. ಡಯಾಲಿಸಿಸ್ ಮುಖಾಂತ! 
ಉದಾರವಾಗಿ ದಾನಪತ್ರ ಬರೆದುಕೊಟ್ಟವರ ಪ್ರತಿ ವಾರ ಹಣ ಮತ್ತು ವೇಳೆಯನ್ನು ವ್ಯಯಿ 
ಮೂತ್ರ ಜನಕಾಂಗವೂ ಲಭ್ಯವಾಗುತ್ತಿಲ್ಲ . ದರೂ ಮೊದಲಿನಂತಿರಲು ಸಾಧ್ಯವಿಲ್ಲ . ಆದ 
ಇದಕ್ಕೆ ಬದಲಾಗಿ ಆಸ್ಪತ್ರೆಯಲ್ಲಿ ಮರಣಿಸಿ 

ಮೂತ್ರ ಜನಕಾಂಗ ಬದಲಾವಣೆಯಾದ ಸ್ವ 
ದವರ ಮೂತ್ರ ಜನಕಾಂಗವನ್ನು ತೆಗೆಯುವ 

ಸಮಯದ ನಂತರ ಯಥಾಪ್ರಕಾರ ಎಲ್ಲ ಕೆಲ 
ಪರವಾನಗಿ ಕೇಳಲಾಗುತ್ತಿದೆ. ಆಸ್ಪತ್ರೆಯಲ್ಲಿ 

ಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇTI 
ಮರಣಿಸುವವರ ಮೂತ್ರಜನಕಾಂಗವನ್ನು 

ಮೂತ್ರಜನಕಾಂಗ ಬದಲಿಸಿದವರೆಲ್ಲರು 
ಕೂಡಲೇ ತೆಗೆಯಬಹುದು. ಮರಣ ಶಯ್ಕೆ 

ತೊಂದರೆ ಇಲ್ಲದೇ ಜೀವನ ನಡೆಸುತ್ತಿ 
ಯಲ್ಲಿರುವ ವ್ಯಕ್ತಿಗೆ ತನ್ನ ದೇಹದ ಭಾಗಗಳನ್ನು 

ವಾದರೂ , ಇದು ಡಯಾಲಿಸಿಸ್‌ಗಿಂ! 
ದಾನ ಮಾಡುವಷ್ಟು ಜ್ಞಾನವಿಲ್ಲದೇ ಇರ 

ಉತ್ತಮ ಕ್ರಮ ಹಾಗೂ ಪ್ರಯತ್ನ. 


ಕಸ್ತೂ 


64 


ಅವನದರ್ಶನ 


ಕೆ. ಟಿ . ಪಾಂಡುರಂಗಿ 


18 


ಕಲಿತ ವಿದ್ಯೆ - ಅನುಭವ 


ಜೀವನದಲ್ಲಿ ಬರುವ ವಿವಿಧ ಸಂದರ್ಭಗಳನ್ನು ಎದುರಿಸಲು, ಯಾವದಾದರೊಂದು ಕಾರ್ಯ 
ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಮಾಡಲು ಹಾಗೂ ಜೀವನದ ಯಶಸ್ಸಿನ ತೃಪ್ತಿ ಪಡೆಯಲು 
ಅಗತ್ಯವಾದ ಜ್ಞಾನವನ್ನು ಕಲಿತು ಪಡೆಯಬೇಕಾಗುತ್ತದೆ. ಅನುಭವದಿಂದಲೂ ಪಡೆಯ 
ಬೇಕಾಗುತ್ತದೆ. ಕೇವಲ ಕಲಿಯುವಿಕೆಯಿಂದ ಅಗತ್ಯವಾದ ಜ್ಞಾನವನ್ನು ಸಮಗ್ರವಾಗಿ ಪಡೆಯು 
ವುದು ಸಾಧ್ಯವಾಗುವುದಿಲ್ಲ , ಕಲಿಯುವುದಕ್ಕೆ ಕೆಲವು ಮಿತಿಗಳಿವೆ . ಕಲಿಸುವವರ ಜ್ಞಾನ, 
ನಿರೂಪಣಾಶಕ್ತಿ , ದೃಷ್ಟಿಕೋನ, ಅಗತ್ಯ ಅನಗತ್ಯದ ಕಲ್ಪನೆಗಳಿಂದ ಕಲಿಸುವವರ, ಕಲಿಸುವ 
ಪ್ರಮಾಣ ಸೀಮಿತವಾಗಿರುತ್ತದೆ. ಇದರಂತೆಯೇ ಕಲಿಯುವವರ ಗ್ರಹಣಶಕ್ತಿ , ಕಲಿಯುವ 
ಕಾಲದಲ್ಲಿಯ ಆಸಕ್ತಿ , ಆ ಜ್ಞಾನದ ಉದ್ದೇಶದ ಅರಿವು, ಅದರಲ್ಲಿ ನಂಬಿಕೆ ಇತ್ಯಾದಿಗಳಿಂದ 
ಕಲಿಯುವ ಪ್ರಮಾಣವೂ ಸೀಮಿತವಾಗಿರುತ್ತದೆ. ಇನ್ನು ಗ್ರಂಥಗಳಲ್ಲಿಯೂ ಎಲ್ಲವನ್ನೂ 
ವಿವರಿಸುವುದು ಸಾಧ್ಯವಾಗುವುದಿಲ್ಲ. ಗ್ರಂಥಕಾರರು ಒಂದು ಅಭಿಪ್ರಾಯದಿಂದ ಹೇಳಿದ್ದನ್ನು 
ಇನ್ನೊಂದು ರೀತಿಯಿಂದ ತಿಳಿದುಕೊಳ್ಳುವ ಸಂಭವವೂ ಇರುತ್ತದೆ. ಆದ್ದರಿಂದ ಕಲಿಯುವುದು 
ಜ್ಞಾನ ಸಂಪಾದನೆ ಮಾಡಿಕೊಳ್ಳಲು ಒಂದು ಸಾಧನವೇ ಹೊರತು ಅದೇ ಸಮಗ್ರ ಸಾಧನವಲ್ಲ . 
ಈ ಕಲಿಯುವಿಕೆಗೆ ಅನುಭವದ ಜೋಡಣೆ ಅತ್ಯಗತ್ಯ . 
- ಅನುಭವವೆಂದರೆ ಆಯಾ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡಲು ನಾವು ಧುಮುಕಿದಾಗ ನಮಗೆ 
ಪ್ರತ್ಯಕ್ಷವಾಗಿ ತಿಳಿದುಬರುವ ಅಂಶಗಳು . ಈ ಅನುಭವಗಳೂ ಎಲ್ಲವೂ ನಮ್ಮವೇ ಆಗಿರ 
- ಬೇಕೆಂಬ ನಿಯಮವಿಲ್ಲ . ನಮಗಿಂತ ಮೊದಲು ಅಥವಾ ನಮ್ಮ ಜೊತೆಗೆ ಇದೇ ಕಾರ್ಯಕ್ಷೇತ್ರ 
ದಲ್ಲಿ ಧುಮುಕಿದಾಗ ಅವರಿಗೆ ಬಂದ ಅನುಭವಗಳೂ ಅನುಭವಗಳೇ . ಅನೇಕ ಸಂದರ್ಭಗಳಲ್ಲಿ 
ನಮಗಿಂತ ಮೊದಲು ಈ ಕಾರ್ಯದಲ್ಲಿ ಧುಮುಕಿದವರ ಅನುಭವಗಳ ಮಾರ್ಗದರ್ಶನ 
ಪಡೆದರೆ ನಮ್ಮ ಕಾರ್ಯವು ಸುಲಭವಾಗುವುದು. ಅನವಶ್ಯಕ ಪ್ರಯೋಗಗಳನ್ನು ತಪ್ಪಿಸಬಹುದು 
ಮತ್ತು ಕಾರ್ಯಗಳಿಗೆ ಹೆಚ್ಚಿನ ಆಯಾಮ , ಹೊಸ ಆಯಾಮಗಳನ್ನು ಕೊಡಬಹುದು. ಹೀಗೆ 
ನಮ್ಮ ಅನುಭವ ಮತ್ತು ಬೇರೆಯವರ ಅನುಭವಗಳಲ್ಲದೆ, ನಮ್ಮ ಆಲೋಚನಾಶಕ್ತಿಯನ್ನು 
ಉಪಯೋಗಿಸುವುದೂ ಕಲಿತ ಪ್ರಯೋಗದಿಂದ ಕಂಡ ಮತ್ತು ಬೇರೆಯವರ ಅನುಭವಗಳೆಂದು 
ಕೇಳಿದ ಅಂಶಗಳನ್ನೆಲ್ಲ ಕ್ರೋಢೀಕರಿಸಿ ಸಾಧಕ ಬಾಧಕ ಮೀಮಾಂಸೆಯನ್ನು ಮಾಡುವುದೂ 
ಒಂದು ವಿಧವಾದ ಅನುಭವವೇ ಆಗಿದೆ . 

ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮಾನವನ ಸಾಧನೆಗಳನ್ನು ನೋಡಿದರೆ ಅವನು ಅನುಭವ 
ಗಳಿಂದಲೇ ಅನೇಕ ಸಾಧನೆಗಳನ್ನು ರೂಪಿಸಿಕೊಂಡಿದ್ದಾನೆ ಎಂಬುದು ಕಂಡುಬರುವುದು , ತಲೆ 
ತಲಾಂತರಗಳಿಂದ ತನ್ನ ಅನುಭವ ಪ್ರವಾಹವನ್ನು ಹರಿಸಿಕೊಂಡು ಬಂದಿದ್ದಾನೆ ಎಂದು ತಿಳಿದು 
ಬರುವುದು, ಕಲಿಸುವುದೂ , ಕಲಿಯುವುದೂ ಕೂಡ ಒಂದು ರೀತಿಯಿಂದ ಅನುಭವದ 
ಹಂಚಿಕೆಯೇ ಆಗಿದೆ. ಪ್ರತಿಯೊಂದು ತಲೆಮಾರಿನಲ್ಲಿಯೂ ಹಿಂದಿನ ಅನುಭವಗಳಿಗೆ ಹೊಸ 
ಆಯಾಮಗಳನ್ನು ಕೊಟ್ಟು ಹೊಸ ಆಯಾಮಗಳನ್ನು ಮಾಡುತ್ತಲೇ ಇದ್ದಾನೆ. 


ಜುಲೈ 1989 


ಇಲ್ಲಿನ್ನೂ ಬಹುಪತಿತ್ವವಿದೆ 


ಲಡಾಕಿನಲ್ಲಿ 


ಮದುವೆ 


ಇಂಗ್ಲೆಂಡಿನಲ್ಲಿ ಎರಡು ವರ್ಷಗಳಿಂದ ಇಂಜ 
ನಿಯರಿಂಗ್ ಓದುತ್ತಿದ್ದ ಲಢಾಕಿ ಯುವಕನಿ 
ಗೊಮ್ಮೆ ಮಗ ಹುಟ್ಟಿದ ಬಗ್ಗೆ ತಾರು ಬಂತು. 
ಈ ಸುದ್ದಿ ತಿಳಿದ ಅವನಿಗೆ ಸ್ವರ್ಗಕ್ಕೆ ಮೂರೇ 
ಗೇಣು ಉಳಿದಷ್ಟು ಸಂತೋಷ. “ ಇದೇನು 
ಹುಚ್ಚಾಟ! ಎರಡು ವರ್ಷಗಳಿಂದಲೂ ನೀನು 
ಇಲ್ಲಿದೀಯ ಅಂಥದರಲ್ಲಿ ನಿನಗೆ ಮಗ 
ಹುಟ್ಟಲು ಹೇಗೆ ಸಾಧ್ಯ ? ” ಕೆಲವರು ಲೇವಡಿ 
ಮಾಡಿದರು. “ ಅರೆ! ಯಾಕೆ ಸಾಧ್ಯವಿಲ್ಲ ? 
ನಾನಿಲ್ಲಿ ಇದ್ದರೇನಾಯಿತು? ನನ್ನ ಅಣ್ಣತಮ್ಮಂ 
ದಿರು ಅಲ್ಲಿ ಇರುವರಲ್ಲ ” ಆ ಯುವಕ ಅಮಾ 
ಯಕವಾಗಿ ಉತ್ತರಿಸಿದ, ಸರಿಯೆ , ಲಢಾಕಿಗಳು 
ಲಾಮಾನ ಆಜ್ಞೆಗಳನ್ನು ಪಾಲಿಸುವಲ್ಲಿ 
ತೋರಿಸುವ ನಿಷ್ಠೆಯನ್ನು ಬಹು ಪತಿತ್ವ ಪದ್ಧತಿ 
ಯಲ್ಲೂ ತೋರುತ್ತಾರೆ. ಹಲವು ಜನ ಸೇರಿ 
ಹೆಂಡತಿಯೊಬ್ಬಳನ್ನು ಹಂಚಿಕೊಳ್ಳುವ ಪದ್ಧತಿ 
ಲಢಾಕಿಗೆ ಮಾತ್ರ ಸೀಮಿತವಾಗಿಲ್ಲ . ಆ ಪದ್ದತಿ 
ಭಾರತದ ಹಾಗೂ ಆಫ್ರಿಕದ ಹಲವಾರು 
ಪಂಗಡಗಳಲ್ಲಿ ಬಹುಕಾಲದಿಂದಲೂ ಅನೂ 
ಚಾನವಾಗಿ ನಡೆದುಕೊಂಡು ಬಂದಿದೆ . ಆದರೆ 
ಈ ಪದ್ದತಿಯನ್ನು ಮುಂದುವರಿಸಿಕೊಂಡು 
ಹೋಗುವಲ್ಲಿ ಲಢಾಕಿಗಳು ತೋರುವ 
ಉತ್ಸಾಹ ಮಾತ್ರ ಆಶ್ಚರ್ಯವನ್ನು ಉಂಟು 
ಮಾಡುವಂಥಾದ್ದು. 
ಸ್ವಾತಂತ್ರ್ಯಾನಂತರ ಅದರಲ್ಲೂ ವಿಶೇಷವಾಗಿ 
(ಶ್ರೀನಗರಕ್ಕೂ ಲೇಡ್ಗೂ ಸಂಪರ್ಕವೇರ್ಪಡಿ 
ಸುವ ರಸ್ತೆಯ ರಚನೆಯಾದಂದಿನಿಂದ ಲಢಾಕಿ 
ಗಳಲ್ಲಿ ಅನೇಕ ಬದಲಾವಣೆಗಳಾಗಿವೆ . 
ತಲೆಯುಡುಗೆ, ಫೆಲ್ ಬೂಟು ಹಾಗೂ 
ಚುಗ್ಯಾಗಳ ಬದಲು ತೆಳುವಾದ ಪಾಶ್ಚಾತ್ಯ 
ಮಾದರಿಯ ಉಡುಗಗಳು ಸಾಮಾನ್ಯವಾಗ 
ತೊಡಗಿವೆ. ಅದರೊಡನೆಯೇ ಹೆರಳು 
ಕ್ರಮೇಣ ಮಾಯವಾಗುತ್ತಿದೆ. ಆದರೆ ನೀತಿ " 
ನಿಯತ್ತುಗಳನ್ನಾಗಲಿ , ಸಾಮಾಜಿಕ ರೂಢಿ 
ಸಂಪ್ರದಾಯಗಳನ್ನಾಗಲಿ , ಬದಿಗೊತ್ತುವ 


- ಎಚ್ . ಎನ್ . ಕೌಲ್ - 


ಮನಸಾನಿಗಲಿ' ಧೈರ್ಯವಾಗಲಿ ಲಢಾಕಿಗ 
ಇಲ್ಲವಾದುದರಿಂದ ಬಹುಪತಿತ್ವ ಪರ 
ಹಾಗೆಯೇ ಮುಂದುವರಿಯುತ್ತಾ ಇದೆ. 
ಲಡಾಕಿನಲ್ಲಿ ಬಹು ದೀರ್ಘಕಾಲದಿ 
ನಡೆದುಕೊಂಡು ಬಂದ ಹಾಗೂ ಧಾಮಿ 
ಮನ್ನಣೆಯನ್ನು ಪಡೆದ ನಿಯಮದಂತೆ ಹಿರಿ 
ಮಗ ಪ್ರಾಯಕ್ಕೆ ಬರುತ್ತಲೆ ಮನೆತನದ ಭೂ 
ಮನೆ ಹಾಗೂ ಪಶುಸಂಪತ್ತಿಗೆಲ್ಲ ಬಾರ 
ನಾಗುತ್ತಾನೆ. ಆಗ ಆತ ಗೃಹಸ್ಥಾಶ! 
ಯಾಗಲೇಬೇಕು. ಅದಕ್ಕಾಗಿ ಅವನಿಗೆ ಯೊ 


ಕಸ 


ಎಧವನ್ನು ಹುಡುಕಿ ಗೊಂಪಾ ( ಬೌದ್ಧಮಠ) : ರೊಟ್ಟಿಗೆ ಮೈದುನರೊಂದಿಗಿದ್ದ ಅವಳ 
ದಲ್ಲಿ ಮದುವೆ ಮಾಡಲಾಗುತ್ತದೆ. ಮಂತ್ರ ಸಂಬಂಧವು ಹರಿಗಡಿಯುತ್ತದೆ. ಒಬ್ಬನಿಗೆ 
ಘೋಷ ಶಂಖಧ್ವನಿಗಳ ನಡುವೆ ಮದುವೆ ಇಬ್ಬರು ಮೂರು ಗಂಡುಮಕ್ಕಳಿದ್ದರೆ ಹಿರಿ 
ಬಹು ಭರ್ಜರಿಯಿಂದ ನಡೆಯುತ್ತದೆ. ಆಗ ಯವ ಮಾತ್ರ ಮದುವೆಯಾಗಬಹುದು. ಉಳಿ 
ವಧಪಕ್ಷ ದವರೂ ವರಪಕ್ಷದವರೂ ಸೇರಿ ದವರಾರೂ ತಮಗೆ ಬೇಕಾದ ಹಣ್ಣನ್ನು 
ಮನೆಯಲ್ಲೇ ತಯಾರಿಸಿದ ಚುಂಗ್ ಎಂಬ 

ಮದುವೆಯಾಗಲು ಸಾಧ್ಯವಿಲ್ಲ . ಇಂತಹ ಪರಿ 
ಅಮಲೇರಿಸುವ ಪೇಯವನ್ನು ಕುಡಿಯುತ್ತಾರೆ . 

ಸ್ಥಿತಿಯಲ್ಲಿ ಅಣ್ಣನ ಹೆಂಡತಿ ಬೇಡವೆಂದಾ ದಲ್ಲಿ 
ಅನಂತರ ವಧುವು ವರನ ಮನೆಯನ್ನು 

ಅವರು ಲಾಮಾ ಆಗಿ ಬೌದ್ಧಮಠವನ್ನಾ ದರೂ 

ಸೇರಬೇಕು, ಇಲ್ಲವೇ ಮೇಘಪಾ ಆದರೂ 
ಪ್ರವೇಶಿಸುತ್ತಾಳ . 

ಆಗಬೇಕು . 
ಅಪರೂಪಕ್ಕೆಂಬಂತ ವರ ಏಕಮಾತ್ರ ಪುತ್ರ 

ಮನೆತನದಲ್ಲಿ ಗಂಡುಮಕ್ಕಳೇ ಇರದಿದ್ದ ಪಕ್ಷ 
ನಾಗಿದ್ದರೆ ( ಅಂದರೆ ಅಣ್ಣ ತಮ್ಮಂದಿರಿಲ್ಲದ 

ದಲ್ಲಿ ಆಸ್ತಿಯೆಲ್ಲ ಹಿರಿಯ ಮಗಳಿಗೆ ಹೋಗು 
ಸಂದರ್ಭದಲ್ಲಿ) ಆತನೊಬ್ಬನೆ ಅವಳಿಗೆ ಗಂಡ 

ತದೆ. ಅವಳಿಗಿರುವ ದಾರಿ ಎರಡು: ಒಂದು 
ನಾಗುತ್ತಾನೆ. ಹಾಗಿಲ್ಲದಿದ್ದಲ್ಲಿ ಅವಳು ಕನಿಷ್ಠ 

ಉಳಿದ ಹಣ್ಣುಗಳ ಹಾಗೆ ಮದುವೆಯಾಗಿ. 
ಪಕ್ಷ ಇಬ್ಬರು ಮೈದುನರನ್ನಾದರೂ ಗಂಡ - 

ಬಹುಪತಿತ್ವವನ್ನು ಸ್ವೀಕರಿಸುವುದು ; ಇಲ್ಲ 
ನೆಂದು ಪರಿಗ್ರಹಿಸಬೇಕಾಗುತ್ತದೆ. ಆ ಪ್ರಕಾರ ವಾದರೆ, ಮದುವೆಯಾಗುವ ಸಂಭವವೇ 
ಆಕೆಯಾದರೂ ಆ ಮೂವರೊಡನೆಯೂ ನಿಷ್ಠೆ ಇಲ್ಲದ ಬೇರೆ ಮನೆತನದ ಕಿರಿಯ ಮಗನನ್ನು 
ಯಿಂದಲೆ ಇರುತ್ತಾಳೆ. ಅವಳಿಂದ ಜನಿಸಿದ ಗಂಡನನ್ನಾಗಿ ಸ್ವೀಕರಿಸುವುದು . ಹೀಗೆ ಆದ 
ಮಕ್ಕಳು ಕೂಡ ಎಲ್ಲ ತಂದೆಯರೊಡನೆ ಗೌರ ' ರಾಣಿಯ ಗುಲಾಮ ' ನೇ ಮೇಘಪಾ. 
ವದಿಂದಲೆ ನಡೆದುಕೊಳ್ಳುತ್ತವೆ. ಆದರೆ ರಾಣಿಯ ಗುಲಾಮನೆಂದರೆ ವಸ್ತುತಃ ಆತ 
ಹಿರಿಯ ಮಗನಿಗೆ ಆಸ್ತಿಯ ಹಕ್ಕು ಬಂದಿರು ರಾಣಿಯ ಗುಲಾಮನೇ , ತನಗೆ ಬೇಕೆನಿಸುವಷ್ಟು 
ವುದರಿಂದ ಮನೆತನದ ವಿಷಯಗಳಲ್ಲಿ ಅವನ ದಿನ ಆಕೆ ಅವನನ್ನು ಗಂಡನನ್ನಾಗಿಟ್ಟುಕೊಳ್ಳ 
ಮಾತಿಗೇ ಹೆಚ್ಚು ಪ್ರಾಧಾನ್ಯ . 

ಬಹುದು. ಬೇಡವೆಂದಾಗ ಅವನನ್ನು ಮನೆ 
ಸಾಮಾನ್ಯವಾಗಿ ಅವರಲ್ಲಿ ಭಿನ್ನಮತವಾಗಲೀ 

ಬಿಟ್ಟು ಒದ್ದು ಹೊರ ಹಾಕಬಹುದು . - ಅವ 
ಅಸಾಮರಸ್ಯವಾಗಲೀ ಇರುವುದಿಲ್ಲ , ಹಗೆತನ, 

ನೊಡನೆ ಇದ್ದ ಸಂಬಂಧವನ್ನು ಕಡಿದು 
ದ್ವೇಷಗಳಿರುವುದಿಲ್ಲ . ಅವರೆಲ್ಲರೂ ಒಟ್ಟಾಗಿ 

ಕೊಳ್ಳಲು ಯಾವ ಧಾರ್ಮಿಕವಿಧಾನಗಳೂ 
ಸೌಹಾರ್ದದಿಂದಲೆ ಇರುತ್ತಾರೆ. ಲೈಂಗಿಕವಾಗಿ 

ಬೇಕಿಲ್ಲ , ಧರ್ಮಗುರುಗಳ ಅಥವಾ ಹಿರಿಯರ 
ಅವರು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ 

ಅನುಮತಿಯೂ ಬೇಕಿಲ್ಲ . ಜೀವನೋಪಾಯ 
ರೆನ್ನುವುದು ಸೋಜಿಗವೆ . ನಮಗೆ ವಿಚಿತ್ರವಾಗಿ 

ಕ್ಕಾಗಿ ಸ್ವಲ್ಪ ಉಣ್ಣೆ ಹಾಗೂ ಕೆಲವು ಕುರಿಗಳನ್ನು 
ಕಾಣುವ ಈ ವ್ಯವಸ್ಥೆಯನ್ನು ಹೊರತುಪಡಿಸಿ 

ಅವನಿಗೆ ಕೊಟ್ಟುಬಿಟ್ಟರಾಯಿತು. ಅನಂತರ 
ದರೆ ಆ ಜನರನ್ನು ಸುಖೀಜನಾಂಗವಾಗಲಿ , 

ಇಚ್ಛಿಸಿದಲ್ಲಿ ಅವಳು ಇನ್ನೊಬ್ಬ 
ಆದರ್ಶ ಜನಾಂಗವಾಗಲಿ ಈ ಜಗತ್ತಿನಲ್ಲಿ 

ಮೇಘಪಾನನ್ನು ತೆಗೆದುಕೊಳ್ಳಬಹುದು. 
ಇನ್ನೊಂದಿರಲಿಕ್ಕಿಲ್ಲ . 

ಲಡಾಕಿನ ಪರಿಸ್ಥಿತಿಗೆ ಅನುಗುಣವಾಗಿರುವುದ 
ಮೈದುನರು ತೀರಿಕೊಂಡರೆ ಅವಳ ವೈವಾಹಿಕ 

ರಿಂದಲೋ ಏನೋ ಬದಲಾವಣೆಯ ಗಾಳಿ 
ಜೀವನಕ್ಕೇನೂ ಚ್ಯುತಿಬರುವುದಿಲ್ಲ . ಆದರೆ 

ಈಗೀಗ ಅಲ್ಲಿ ಬೀಸುತ್ತಿದ ರೂ ಈ ಬಹುಪತಿತ್ವ 
ಮಾಡಿಕೊಂಡ ಗಂಡನೇ ಸತ್ತರೆ ಅವಳು . ಪದ್ಧತಿಗೆ ಮಾತ್ರ ಧಕ್ಕೆ ತಗಲಲಿಲ್ಲ . 
ಮೈದುನರೊಂದಿಗಿನ ವೈವಾಹಿಕ ಸಂಬಂಧ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಈ 
ವನ್ನು ಕಡಿದುಕೊಳ್ಳಬಹುದು. ಗಂಡನ ಶವದ 

ಪದ್ದತಿಯು ಸಹಕಾರಿಯಾಗಿದೆ ಎನ್ನುವುದಕ್ಕೆ 
ಕಿರುಬೆರಳಿಗೆ , ದಾರವನ್ನು ಕಟ್ಟಿ ಅದರ 

ಲಢಾಕಿಗಳ ಸಂಖ್ಯೆ ಮೂರು ಲಕ್ಷವನ್ನು ಎಂದೂ 
ಇನ್ನೊಂದು ತುದಿಯನ್ನು ಆ ವಿಧವೆಯ ಬೆರ 

ಮೀರದಿರು ವುದೇ ಸಾಕ್ಷಿ . ಜಗತ್ತು 
ಳಿಗೆ ಕಟ್ಟಲಾಗುತ್ತದೆ. ಅನಂತರ ಲಾಮಾ 

ಬದಲಾಗುತ್ತಿದ್ದರೂ ತಮ್ಮತನವನ್ನು ಹೇಗೆ 
ಬಂದು ಮಂತ್ರಗಳನ್ನು ಚ್ಚರಿಸುತ್ತಿರುವಾಗ 

ಉಳಿಸಿಕೊಳ್ಳಬೇಕೆಂಬು ದನ್ನು ಅರಿಯುವವರು 
ಅವಳು ಆ ದಾರವನ್ನು ಹರಿಯುತ್ತಾಳೆ, ಅದ 

ಲಡಾಕಿಗಳತ್ತ ಒಮ್ಮೆ ಗಮನ ಹರಿಸಬೇಕು. • 


ಬಲೆ 1989 


ಗಳಲ್ಲೂ ಎರಡು ಮೂರುಪ್ಪರಿಗೆಗಳ ಭೂ 
ಬಂಗಲೆಗಳು, ಹೋಟೆಲು, ಜವಳಿಮಳಿಗೆ 
ವೈನ್‌ಷಾಪ್ , ಪ್ರಾವಿಷನ್ ಸ್ಟೋರ್ಸ್‌ಗಳ 
ಹುಟ್ಟಿ ಬೆಳೆದ ಊರೇ ಪರವುರೆನಿಸಿತು. ಪ 
ಕೀಯತೆ ಅಥವಾ ಅನಾಥಪ್ರಜ್ಞೆ ಎಂದರೆ ಇರ 
ಇರಬೇಕು. ಪ್ರಯತ್ನಪಟ್ಟು ನನ್ನ ಕಥೆಯ 
ಇದನ್ನು ಹ್ಯಾಗಾದರೂ ಸೇರಿಸೋಣವೆಂದ 
ಕೇಶೂಗೆ ಕಥೆ ಹೆಚ್ಚು ಹೊಸತಾಗಿರಬೇಕಂತೆ 
ನವೋದಯ , ಪ್ರಗತಿಶೀಲ, ನವ್ಯ, ಬಂಡಾಯ 
ದಲಿತ ಈ ಯಾವುದರ ವಾಸನೆಯೂ ಮೂಗಿ 
ಬಡಿಯಬಾರದಂತೆ. ಯಾವ ಕಡೆ ಹೊ 
ಬೇಕೆಂದು ಗೊತ್ತಾಗದೆ ಕಂಗಾಲಾಗಿ ಅಲ್ಲಿಯ 
ಕುಳಿತಿದ್ದ ಮೆಟ್ಟು ದುರಸ್ತಿ ಮಾಡುವವನು 
“ ದಾರಿ ಯಾವುದಯ್ಯ ಪಾನಕದ ಕಟ್ಟೆಗೆ 


ಒಂದು 
- ' ನಿನ್ನ ಹರಟೆಗಳು ಬಿಸಿಬೇಳೆ ಭಾತಿನಂತೆ 
ಚೂರು, ಖಾರವಾದರೂ ರುಚಿಯಾಗಿ 
ಇರುತ್ತವೆ, ನಿಜ ಆದರೆ ಈ ಸಲದ ವಿಶೇಷ 
ಸಂಚಿಕೆಗೆ ನೀನು ಕಥೆಯನ್ನೇ ಬರೆದು ಕಳುಹಿಸ 
ಬೇಕು' ಎಂಬ ಕಾಗದ ಬಂದಿತ್ತು 'ಕುಟುಂಬ' ದ 
ಸಂಪಾದಕ ಕೇಶವಮೂರ್ತಿಯಿಂದ, ಜೊತೆಗೆ 
125 ರೂಪಾಯಿಗಳ ಸಂಭಾವನೆಯ ಚೆಕ್ಕೂ 
ಇತ್ತು . ( ಯಾಕೋ ಗೊತ್ತಿಲ್ಲ ನನ್ನ ಮೇಲೆ 
ಅವನಿಗೆ ವಿನಾಕಾರಣವಾದ ನಂಬಿಕೆ) ಇನ್ನೂ 
ಏನೇನೋ ಗೀಚಿದ್ದ , ಕಥೆ ಹ್ಯಾಗಿರಬೇಕು ಎಂಬ 
ಬಗ್ಗೆ, ಹರಟೆ ಬರೆಯುವುದೇನೋ ನೀರು 
ಕುಡಿದಷ್ಟು ಸಲೀಸು ಒಂದು ಕಾಲ್ಪನಿಕ 
ಅಥವಾ ನೈಜ ಘಟನೆ, ಅದನ್ನು ಹಾಸ್ಯಾಸ್ಪದ 
ಗೊಳಿಸುವ ವಕ್ರವಕ್ರ ನಿರೂಪಣೆ , ಉಪ್ಪಿನ 
ಕಾಯಿಯಂತೆ ಒಂದಿಷ್ಟು ಚಮತ್ಕಾರದ 
ಮಾತುಗಳು ಆದರೆ ಕಥೆ ? ಜಪಿ ಬರೆಯ 
ದವ ಈಗ ಬರೆಯಬೇಕೆಂದರೆ ? ಅದೂ 
ಮಹಿಳಾ ಓದುಗರೇ ಜಾಸ್ತಿ ಇರುವಂಥ ವಾರ 
ಪತ್ರಿಕೆಗಾಗಿ ? ಜನಪ್ರಿಯ ಪತ್ರಿಕೆಗಳಲ್ಲಿ ಬರುವ 
ಕಥೆಗಳ ಧಾಟಿಯೇ ಬೇರೆ. ನಾನೂ ಪತ್ರಿಕೆಯ 
ಕಥೆಗಳನ್ನು ರೆಗ್ಯುಲರಾಗಿ ಓದುತ್ತಿರುವೆನಲ್ಲ . 
ನಡುನಡುವೆ ಹಾರಿಹಾರಿಸಿಯಾದರೂ . ಮಾಸ್ತಿ 
ಟೈಪಿನ ಕಥೆ ಬರೆಯಬಲ್ಲವರು ಈಗ 
ಯಾರಿದಾರೆ ? ಅಥವಾ ಬರೆದರೂ ಅವುಗಳಿಗೆ 
ಗಿರಾಕಿಯೆಲ್ಲಿ ? ಸೆಕ್ -ಪ್ರೇಮ- ಪ್ರಣಯ -ಕೋಟಿ 
ಮಾನಭಂಗ- ಹಗೆ, ತಪ್ಪಿದರೆ ಪವಾಡ-ಜಯ್ 
ಶಂಕರ್ ಜಟಾಧಾರಿ ಮಾಂತ್ರಿಕರ ಮಂತ್ರ 
ಮಾಟ-ಹೋಮ ಹವನಗಳ ಹೊಗೆ- ಇವು 
ಗಳಿಂದ ತುಂಬಿಕೊಂಡ ರಂಗುರಂಗಿನ ಕಥೆ 
ಕಾದಂಬರಿಗಳಿಗೆ ಈಗ ಪತ್ರಿಕೆಗಳಲ್ಲಿ ಮೊದಲು 
ಮಣೆ... ಕಥೆ ಧುತ್ತೆಂದು ಶುರುವಾಗಿ ಓದುಗ 
ರನ್ನು ಕಕ್ಕಾಬಿಕ್ಕಿಗೊಳಿಸಬೇಕು ಮತ್ತು ... 
“ ಬಿಸಿಲೂರು ಸಂತೆ ಮಾರ್ಕೆಟ್ ಯಾರು ? 
ಇಳಿಯಿರಿ ” ಕಂಡಕ್ಟರ್ ಕಿರುಚಿದಾಗ, ಸರಸರ 
ಇಳಿದು ಸುತ್ತಲೂ ನೋಡಿದೆ, ಕಕ್ಕಾಬಿಕ್ಕಿ 
ಯಾಯಿತು. ಇದೇ ಬಿಸಿಲೂರೆ? ಇದೇ ಸಂತೆ 
ಮಾರ್ಕೆಟೇ ? ಹೌದಾದರೆ ಎಲ್ಲಿ ಆ ಗುಡ್ಡೆ 
ಶಾಲೆ ? ಎಲ್ಲಿ ಆ ಮಿಷನ್ ಶಾಲೆ ? ಎಲ್ಲಿ ಆ 
ಮನ್ನೂ ಬಾವಿ? ಎಲ್ಲಿ ಪಿಣಿಯನ ಆ ಚೌರ 
ದಂಗಡಿ? ಬಸ್ ನಿಲ್ದಾಣದ ನಾಲ್ಕು ಬದಿ 


ಶಂಸ ಐತಾಳ 


. 


ಎಂದು ಕೇಳಿದೆ. “ ಅಲ್ಲಿ ಕಾಣಿ, ಆ ಮಾರು 
ಕಾಫಿ ಕ್ಲಬ್ ಒತ್ತಿನ ಓಣಿಯಲ್ಲಿ ಹತ್ತು ಹೆ. 
ಹಾಕಿದರೆ ಅಲ್ಲೇ ಕಾಣುತ್ತದೆ ಪಾನಕದ ಕಟ್ಟೆ 
ಹೋಗುವ ಡಾಮಾರು ರಸ್ತೆ , ಬೇಕಾದರೆ ನೀ 
ಸಿಟಿಬಸ್ ಹತ್ತಿಯೂ ಹೋಗಬಹುದು. ಆಗ 
ಅದೀಗ ಪಾನಕದ ಕಟ್ಟೆ ಅಲ್ಲ , ಪಾನಕ ಪುತಿ 
ಎಂದ. . ಬಿಸಿಲೂರಿನ ಬಿಸಿಲಿನ 
ಬೆವರುವುದು, ಮರುಳು ಓಣಿಯನ್ನೇ ಹಿಡಿ 

ಸುರಸುಂದರ ಕಟ್ಟಡಗಳ ಹಿಂದೆಯೇ ? 
ಕೊಳಚೆ ಕೆಸರುವಾಸನೆ ಒಂದುಗೂಡಿದ ಆ 
ಜಾರು ಮೈದಾನ ( ಬದುಕಿನಂತೆಯೆ ಪರಿಸ 
ಸೌಂದರದ ಹಿಂದೆಯೆ ಕುರೂಪ) ಮೂi 
ಬಂದಿಯ ತಗ್ಗಿನಲ್ಲಿ ಕೆರೆ (ಇದೇ ಅಲ್ಲವೆ ಹೇ 
ಕರೆ ಅಥವಾ ಹಿರೇಕೆರೆ) , ಪಡುಬದಿಯ ಉ : 
ನಲ್ಲಿ ನಿಂತ ಕಟ್ಟಡ ಸಿನೆಮಾ ಥೇಟರೇ 
ಬೇಕು. ಕಾಣಿಸುತ್ತಿದೆಯಲ್ಲ ರಾಜಕುಮಾರ 


68 


ಮೂರಾಳತ್ತರದ ಕಟೌಟು, ಯಾವಾಗ ಶುರು ಸ್ವತಂತ್ರನಾಗಿ ಸ್ವಂತ ಕಾಲ ಮೇಲೆ ನಿಲ್ಲಲು 
ವಾಯಿತು ಈ ಥೇಟರು ? ಕಳೆದ ಕೆಲವು ವರ್ಷ ಆಗಲಿಲ್ಲ . 
ಗಳಲ್ಲಿ ಎಂಥದಲ್ಲ ಬದಲಾವಣೆ! ಹತ್ತಿರವಿರು 

ಪಾನಕದ ಕಟ್ಟೆ ಅಲ್ಲ ಪುರಿ ಬಂತು. ಈ 
ವಾಗ ಈ ಬದಲಾವಣೆಗಳು ಗಮನಕ್ಕೆ ಬರುವು ಕಟ್ಟೆಯ ಬಗ್ಗೆಯೂ ಒಂದು ಕಥೆಯುಂಟು. 
ದಿಲ್ಲ . ನನ್ನಲ್ಲಿಯೂ ಏನಾದರೂ ಬದಲಾವಣೆ 

ಕಥೆಯೇನು ಸತ್ಯ ಸಂಗತಿಯೇ . ಪ್ರತಿವರ್ಷ 
ಯಾಗಿರರಬಹುದು. ತುಂಬ ಕಾಲದಿಂದ ಚಿತ್ರಾಪೂರ್ಣಿಮೆಯಂದು ನಡೆಯುವ ಹಬ್ಬದ 
ನನ್ನನ್ನು ಕಾಣದವರು ಮಾತ್ರ ಇದನ್ನು ದಿವಸ ಈ ಹಾದಿಯಾಗಿ ಹೋಗಿಬರುವವರಿ 
ಗುರುತಿಸಬಹುದು, ಅಷ್ಟೆ ! ಒಂದಂತೂ ನಿಜ. ಗೆಲ್ಲ ಬೆಲ್ಲದ ಪಾನಕದ ಪುಕ್ಕಸಾಟೆ ಸರಬ 
ನಾನೊಂದು ತಪ್ಪು ಮಾಡಿಬಿಟ್ಟೆ, ಅಪ್ಪಯ್ಯನ ರಾಜಾಗುತ್ತಿತ್ತು , ನಾನೇ ಕಂಡಿರುವೆನಲ್ಲ 
ಮೇಲೆ ಸುಮ್ಮಸುಮ್ಮನೆ ಸಿಟ್ಟುಗೊಂಡು ಮನೆ ( ಅಥವಾ ಬದ್ದ ಹೇಳುವುದಾದರೆ ' ಮಾಣಿ ಆ 
ಬಿಟ್ಟು ಪರಾರಿಯಾದೆ . ಆದರೆ ಕಡಿದದ್ದಾದರೂ ಹಡೆಮೈಲಿಗೆ ಪಾನಕ ಕುಡಿಯಬೇಡ, 
ಏನು ? ಹತ್ತಿಪ್ಪತ್ತು ಹೋಟೆಲುಗಳಲ್ಲಿ ಎಂಜಲು 

ತಿಳಿದುಕೊ ' ಎಂದು ಅಪ್ಪಯ್ಯ ಎಚ್ಚರಿಸಿದರೂ 
ಲೋಟ ತೊಳದದ್ದು ; ಮೊನ್ನೆಮೊನ್ನೆಯಷ್ಟೇ - ಅವರ ಮಾತು ಮೀರಬೇಕೆಂಬ ಒಂದೇ ಒಂದು 
ಸಪ್ಪಯರ್ ಆಗಿ ಬಡ್ತಿ ಹೊಂದಿದ್ದು ಇಷ್ಟೇ . ಮಹೋದ್ದೇಶದಿಂದ ಹಬ್ಬದ ದಿವಸ ಎರಡೆ 
ಹದಿನೆಂಟಿಪ್ಪತ್ತು ಮಳಗಾಲಗಳೇ ಕಳೆದರೂ ರಡು ಸಲ ಆ ಹುಳಿಹುಳಿ ಪಾನಕ ಕುಡಿದು ಬರು 


4 

00 ) 
- dOO 

. 
001 
. 

III 
* 

NOIL 


HUMIDITI 


ಜುಲೈ 1989 


69 


ತಿದ್ದೆನಲ್ಲ ? ಆಗ ನನ್ನ ದೃಷ್ಟಿಯಲ್ಲಿ ಅದೇ 
ಒಂದು ಕ್ರಾಂತಿಯಾಗಿತ್ತು ) ಈ ದಾನದ 
ಏರ್ಪಾಟು ಮಾಡಿದ್ದು ಕೆಳಮನ ಪ್ರಭಾಕರ 
ಸೆಟ್ಟರಂತ. ಹಬ್ಬದ ದಿನವೇ ಸ್ವರ್ಗಕ್ಕೆ ಏರಿದ 
ಅವರ ತಂದೆಯ ಚಿರಸ್ಮರಣೆಗಾಗಿ ಅಂತ. ಈಗ 
ಈ ವ್ಯವಸ್ಥೆ ಇದೆಯೋ ಇಲ್ಲವೋ ! ಯಾವುದೇ 
ಒಳ್ಳೆಯ ವ್ಯವಸ್ಥೆ ಮುಂದುವರಿದುಕೊಂಡು 
ಬರುವುದು ಯಾವಾಗಲೂ ಅನುಮಾನಾ 
ಸ್ಪದವೇ . . 
ಅರರರೆ- ಕಟ್ಟೆ ಬದಿಯಲ್ಲಿದ್ದ ಸೇರಗಾರ 
ಮಂಜನ ಅಂಗಡಿ ಮಾತ್ರ ಯಥಾವತ್ ಇದೆ 
( ಹುಟ್ಟುಗುಣದಂತೆ ಘಟ್ಟ ಹತ್ತಿದರೂ ಬದ 
ಲಾಗದ ಕೆಲವಾದರೂ ಸಂಗತಿಗಳಿರುತ್ತವಲ್ಲ ? 
ಹಾಗೆಯೆ) ಅಂಗಡಿಯೇನು ಅದು ಮನೆಯೇ . 
ಮಂಗಳೂರು ಹಂಚಿನ ಮನೆ-ಕಮ್ಮಿಯೆಂದರೂ 
ಹದಿನಾರಂಕವಿರಬಹದು. ಸಾವಿರ ಕಂಬದ 
ಬಸದಿಯೋ ಎಂಬಂತೆ ಮನೆಯ ತುಂಬ 
ಥರ ಥೋರ ಕಂಬಗಳು , ಮುಂಭಾಗದ 
ಚಾವಡಿಯ ಎರಡೂ ಬದಿ ಮಡಲ ತಟ್ಟಿ ಕಟ್ಟಿ 
ಸಾಮಾನು ಜೋಡಿಸಿ ಅಂಗಡಿ ಮಾಡಿಕೊಂಡಿ 
ದ್ದಾನೆ. ಪ್ರತಿ ದಿವಸ ಬೆಳಗ್ಗೆ ರಾತ್ರಿ ಸಾಮಾನು 
ಗಳನ್ನು ಮನೆಯ ಹೊರಗೆ ಒಳಗೆ ಎತ್ತಿಡ 
ಬೇಕು. ಸುತ್ತಲ ಒಂದು ಒಂದೂವರೆ ಮೈಲು 
ದೂರದ ಮನೆಗಳವರಿಗೆಲ್ಲ ಮಂಜನ 
ಅಂಗಡಿಯೇ ಡಿಪಾರ್ಟಮೆಂಟಲ್‌ ಸ್ಫೋರ್ಸ್. 
( ಅಪ್ಪಯ್ಯ ಮನೆಗೆ ಸಾಮಾನು ತರುತ್ತಿದ್ದರೂ 
ಇದೇ ಸೇರೆಗಾರನ ಅಂಗಡಿಯಿಂದ. ಉಪ್ಪಿನ 
ಹರಳು, ಕಾಫಿಪುಡಿ, ಬೆಲ್ಲ , ಹುಣಿಸೇಹಣ್ಣು 
ಮೊದಲಾದ ಕೆಲವನ್ನು ಬಿಟ್ಟು ಉಳಿದೆಲ್ಲ 
ಸಾಮಾನುಗಳನ್ನು ತೊಳೆದೇ ಬಳಸುತ್ತಿದ್ದರು 
ಅಪ್ಪಯ್ಯ ) ಇಲ್ಲಿ ಸಿಗದ ಯಾವುದಾದರೂ 
ಸಾಮಾನು ಬೇಕೊ , ಆಗ ಮಾತ್ರ ಬಿಸಿಲೂ 
ರಿಗೇ ಗಾಡಿ : ಬಿಡಬೇಕು. ಮಂಜನಿಗೂ 
ಅಪ್ಪಯ್ಯನ ವಯಸ್ಸೇ ಇರಬಹುದು. ಅರವ 
ತೈದರ ಹತ್ತಿರ ಹತ್ತಿರ. ಒಂದು ಸಲ ಮಾತ 
ನಾಡಿಸಿಕೊಂಡೇ ಹೋಗುವ ಅವನನ್ನು ನನ್ನ 
ಗುರುತಾದರೂ ಸಿಕ್ಕುತ್ತದೊ ಇಲ್ಲವೊ 
ನೋಡಿಯೇ ಬಿಡುವ. 

ಕಥೆ ಬರೆಯಲು ಹೊರಟವ 
ತಾನೇ ಒಂದು ಕಥೆಯಾದ 


“ ಮಂಜ ಇದ್ದಾನ? ” ಎಂದು ವಿಚಾರಿಸಿ 
` ದಾಗ, ಅಂಗಡಿಯಲ್ಲಿ ಕಾಮಿಕ್ಸ್ ಓದುತ್ತ 
ಕುಳಿತಿದ್ದ ಹದಿನಾಲ್ಕು ಹದಿನೈದರ ಹುಡುಗಿ 
ಬಹುಶಃ ಮಂಜನ ಮೊಮ್ಮಗಳಿರಬೇಕು 
“ ಅವರಿಗೆ ಹುಷಾರಿಲ್ಲ , ಮಲಗಿಕೊಂಡಿದ್ದಾರೆ” 
ಎಂದು ಉತ್ತರಿಸಿತು. ನೋಡಲು ತಕ್ಕಮಟ್ಟಿಗೆ 
ಚೆಲುವೆಯಾಗಿರುವ ಇವಳನ್ನೇ ನಾಯಕಿ 
ಯನ್ನಾಗಿರಿಸಿಕೊಂಡು ಬ್ರಾಹ್ಮಣ ಹುಡುಗ 
ನೊಬ್ಬನ ಕಣ್ಣನ್ನು ಇವಳ ಮೇಲೆ ಹಾಯಿಸಿ..... 
ಛೇ , ಪೂರ್ತಾ ಹಳಸಲು ವಸ್ತು . ಸೇರೆಗಾರು 
ಹುಡುಗಿಯನ್ನೇನು? ` ಹರಿಜನ ಕನ್ನೆಯರು 
ಕೈಹಿಡಿದ ಬ್ರಾಹ್ಮಣ ಹುಡುಗರೇ ಇಲ್ಲವೆ ನಮ್ಮ 
ಕಥೆಗಳಲ್ಲಿ ? “ನೀವು ಯಾರು ? ” ಎಂದು 
ಕೇಳಿತು. “ ಅದೆಲ್ಲ ಪುರಾಣ ಬಿಚ್ಚಿದರೆ ನಿನಗೆ 
ಅರ್ಥ ವಾಗುವುದಿಲ್ಲ . ಅವನನ್ನು ಕಾಣಬೇಕು' 
ಎಂದೆ . ನನ್ನನ್ನು ಒಳಗೆ ಕರೆದುಕೊಂಡು 
ಹೋಯಿತು ಹುಡುಗಿ , ಪಡಸಾಲೆಯ 
ಮೂಲೆಯಲ್ಲಿ ಹಾಸಿದ್ದ ಚಾಪೆಯಲ್ಲಿ ಮುದುಡಿ 
ಕೊಂಡು ಮಲಗಿದ್ದ ಮಂಜ . ಹತ್ತಿರದಲ್ಲೆ 
ಪೀಕದಾನಿ , ಎಲೆಯಡಿಕೆಯ ಚಾಳಿ ಬಿಟ್ಟಿಲ್ಲ . 
ಹೊಗೆಸೊಪ್ಪು ಬೇಕು, “ ಯಾರು ? ” ಎಂದ 
ಕ್ಷೀಣ ಧ್ವನಿಯಲ್ಲಿ , “ ನಾನು ಹೊಳೆಮನೆ ಸೀತಾ 
ರಾಮ ಮಯ್ಯರ ಮಗ, ಕುಮಾರ ” ಎಂದೆ. 
“ ಮಯ್ಯರ ಮಗನಾ ? ಊರಿನಿಂದ ಹೇಳದ 
ಕೇಳದೆ ಓಡಿಹೋದವರಾ ? ” ಎಂದು ಕೇಳಿದ . 
ನಾಚಿಕೆಯಾಯಿತು. ಆದರೂ ನಿರುಪಾಯ 
ನಾಗಿ “ ಹೌದು ಹೌದು” ಎಂದೆ. ಈಗ ನನ್ನ 
ತಾಯಿ ತಂದೆ ಹೇಗಿದ್ದಾರೊ ( ಇದ್ದಾರೆ ! 
ಇಲ್ಲವೊ ?) ಮಕ್ಕಳಿಲ್ಲದ ಅಥವಾ ಮಕ್ಕಳಿದ್ದೂ 
ಇಲ್ಲದಂತಾದ ತಂದೆತಾಯಿಗಳ ವೃದ್ದಪ್ಪ 
ಜೀವನ ತುಂಬ ಕಷ್ಟ , ತುಂಬ ಅಸಹನೀಯ. 
ಇಂಥ ವೃದ್ದ ದಂಪತಿಗಳ ಬಗ್ಗೆಯೇ ಕೇಶುಗಾಗಿ 
ಒಂದು ಕಥೆ ಬರೆದರೆ ಹ್ಯಾಗೆ ? ಆದರೆ 
ನೂರಾರು ಕಥೆಗಳಿಗಾಗುವಷ್ಟು ಸರಕು ಇವರು 
ಬದುಕಿನಲ್ಲಿರಬಹುದಾದರೂ ಯಾವ ನಿರ್ದಿಷ್ಟ 
“ ವಸ್ತುವನ್ನು ಎತ್ತಿಕೊಳ್ಳುವುದು ? ಅಲ್ಲದೆ ಇವರು 
ಬದುಕನ್ನು ನಾನು ಹತ್ತಿರದಿಂದ ಕಂಡೂ ಇಲ್ಲ ! 
ವಲ್ಲ ? ಕಥೆಯನ್ನು ಎಲ್ಲಿಂದ ಶುರು 
ಮಾಡುವುದು ? ಹ್ಯಾಗೆ ಮುಂದುವರಿಸು 
ವುದು ? ಹ್ಯಾಗೆ ಮುಗಿಸುವುದು ? ಕಥೆ ಪ್ರಾರಂಭಿ 
ಸುವ ಮುಂಚೆಯೇ ಈ ಪಾಟಿ ತಲೆ ಬಿಸಿ 


ಕಸ್ತೂರಿ 


other 


ಯಾಕೆ ? ಮೊದಲು ಶ್ರೀಗಣೇಶ ಮಾಡುವುದು. 

ಸಾನ ನo 
“ ಸುಮುಖಶೈಕದಂತಶ್ಚ ಕಪಿಲೋ ಗಜ 

ಓ ಬಾ | 
ಕರ್ಣಕ: ಆಮೇಲೆ ಕಥೆ ತಾನಾಗಿಯೇ ಸಾಗು 
ತದೆ. ಬದುಕು ಯಾರನ್ನೂ ಹೇಳಿಕೇಳಿ ತನ್ನ 
ಹಾದಿ ಹಿಡಿಯುವುದಿಲ್ಲ ಹಾಗೆಯೇ ಕಥೆಯೂ . 
ಬೇರಾವುದೇ - ಲಾಯಖ್ ವಸ್ತು ಹೊಳೆಯ 
ದಿದ್ದರೆ ಇವರನ್ನೆ ಕಥೆಮಾಡಿ ಕೇಶೂಗೆಪೋಸ್ಟ್ 
ಮಾಡಿ ಕೈ ತೊಳೆದುಕೊಂಡುಬಿಡುವುದು. 
ಯಾಕೆಂದರೆ, ಈಚೀಚೆಗೆ ನೀಳತೆ ಗೋಳತೆ 
ಗಳು ಬರುತ್ತವೆಯೇ ವಿನಾ ನಿಜವಾದ ಬಾಳತೆ 
ಗಳು ಬರುತ್ತಿಲ್ಲ . ಬಾಳಿನ ಸಾಚಾ ಚಿತ್ರಣ 
ಮೂಡಿ ಬಂದಾಗಲೇ ಬರಹ ಸಾರ್ಥಕ , 
ಲೇಖಕ ಕೃತಾರ್ಥ . 
“ ಇಷ್ಟು ವರ್ಷ ಎಲ್ಲಿದ್ದೀರಿ ಒಡೆಯಾ? ಈಗ 

“ ನನ್ನ ಈ ಭಾಷಣದಲ್ಲಿ ಏನಾದರೂ ತಪ್ಪು 
ಊರ ನೆನಪಾಯಿತಾ? ” ಕೇಳಿದ ಮಂಜ. 

ಗಳಿದ್ದರೆ ದಯವಿಟ್ಟು ನನ್ನ ಕಾರ್ಯದರ್ಶಿ 
“ ಅದೊಂದು ದೊಡ್ಡ ಕಥೆ ” ಎಂದು 

ಯನ್ನು ಕ್ಷಮಿಸಿಬಿಡಿ ... ” 
ಶುರುಮಾಡಿ ನನ್ನ ಚರಿತ್ರೆಯನ್ನು ಚುಟುಕಿನಲ್ಲಿ 
ತಿಳಿಸಿದೆ. ನಮ್ಮ ಮನೆಯಲ್ಲಿ ಹ್ಯಾಗೆ? ಇಪ್ಪತ್ತೈದು ಮುಡಿ ಅಕ್ಕಿ ಬರುವಷ್ಟು 
ಅಪ್ಪಯ್ಯ ಈಚೆಗೆ ಅಂಗಡಿಗೆ ಬಂದಿದ್ದರಾ? ” 

ಭೂಮಿಯಿತ್ತಲ್ಲ . 
ಮಂಜ ಕೂಡಲೆ ಉತ್ತರಿಸಲಿಲ್ಲ . ಅವನ 

“ಅವರು ಆ ರೀತಿ ದಿಲ್ಖುಷ್ ಬದುಕಿದ್ದರೆ 
ಕಣ್ಣುಗಳು ಹನಿಯತೊಡಗಿದುವು. 

ಚೆನ್ನಾಗಿರುತ್ತಿತ್ತು ಒಡೆಯ , ಯಮರಾಯ 
“ನೀವು ಊರು ಬಿಟ್ಟು ಹೋದ ಮುಂದಿನ ಕರೆದುಕೊಂಡು ಹೋಗುವವರೆಗಾದರೂ . 
ಮಳೆಗಾಲದಲ್ಲಿಯೇ ನಿಮ್ಮಮ್ಮ ಆ ಪುಣ್ಯಾತ್ಮ ನೆಮ್ಮದಿಯಿಂದ ಇರಬಹುದಾಗಿತ್ತು . ಆದರೆ 
ಗಿತ್ತಿ ತಾಯಿ ಮುತ್ತೈದೆ ಸಾವುಕಂಡರು ” ಎಂದು ನಿಮ್ಮ ಸೋದರಮಾವ ಆ ಅಡಿಗಳಿದ್ದಾರಲ್ಲ , 
ಮಂಜ ಹೇಳಿದುದರ ಒಟ್ಟು ತಾತ್ಪರ್ಯ ಭಾವಯ್ಯನ ಆಸ್ತಿಪಾಸ್ತಿ ಕರಗಿಹೋಗಬಾರ 
ಇಷ್ಟು : ಇದ್ದ ಒಂದೇ ಕರುಳ ತುಂಡಾದ ದಂದು ಅಥವಾ ಅವೂ ತಮಗೆ ದಕ್ಕಬೇಕೆಂದು 
ನನ್ನನ್ನು ಕಳೆದುಕೊಂಡ ನನ್ನ ತಾಯಿ ನೋಡಿ ತಮ್ಮ ಮಗಳನ್ನೇ ಒತ್ತಾಯದಿಂದ ನಿಮ್ಮ 
ನೋಡಿ ಕೊನೆಯುಸಿರೆಳೆದಳಂತೆ . ಅಪ್ಪಯ್ಯ ತಂದೆಗೆ ಗಂಟು ಹಾಕಿದರು . ಮುಂದಿನದೆಲ್ಲ 
ಗಟ್ಟಿ ಕುಳ , ಎಂಥ ದುರಂತ , ಅಪಘಾತ ಒಂದು ಸಿನೆಮಾ ಕಥೆ ನೋಡಿ.” 
ಗಳಿಗೂ ಜಗ್ಗದವರು. ಬಂದದ್ದು ಬರಲಿ ಹೋ ಕೇಶೂಗೆ ಬೇಕಾದ ಕಥೆ ಆಗಲೇ ಸೃಷ್ಟಿ 
ಗೋವಿಂದನ ದಯವೊಂದಿರಲಿ ಎಂದು ಯಾಗಿದೆ ಎಂದಾಯಿತು. ಅಪ್ಪಯ್ಯನಿಗೆ ಮರು. 
ಕೊಂಡು ಧೈರ್ಯದಿಂದ ಮುಂದೆ ನಡೆಯು ಮದುವೆಯಾಗುವ ಇಷ್ಟವೇ ಇದ್ದಿರಲಿಲ್ಲ 
ವರು , ಸಂಕಟಗಳನ್ನೆಲ್ಲ ನುಂಗಿ ನೀರು ಕುಡಿ ವಂತ , ಕೈಹಿಡಿದ ಹುಡುಗಿ ಹದಿನೈದರ ಬಾಲೆ . 
ಯುವರು. ಆದರೂ ಹೆಂಡತಿಯನ್ನು ಕಳೆದು ಗಂಡಹೆಂಡಿರ ನಡುವೆ ಮೂವತ್ತು ಮಳೆಗಾಲ 
ಕೊಂಡ ಮೇಲೆ ಒಂಟಿತನ ಅಸಹ್ಯವಾಗುತ್ತ ಗಳಿಗೂ ಜಾಸ್ತಿ ಅಂತರ, ದಾಂಪತ್ಯಸಾಮರಸ್ಯ 
ಬಂತು . ನಲ್ವತ್ತು ನಲ್ವತ್ತೈದರ ದೇಹ ಸಂಗಾತಿ ಕೂಡಿಬರಲೇ ಇಲ್ಲ . ಹುಡುಗಿ ಗಂಡನನ್ನೇ 
ಯನ್ನು ಬಯಸತೊಡಗಿತು. ಯಾರೋ ಒಬ್ಬ ಮಿಕ್ಸಿಯಲ್ಲಿ ಹಾಕಿ ಪುಡಿ ಪುಡಿ ಮಾಡಿಬಿಡು 
ಳನ್ನು ಇಟ್ಟುಕೊಂಡರು ಕೂಡ. ಬೇಕಾಬಿಟ್ಟಿ ವಂಥ ಘಟವಾಣಿ. ಅವಳಿಗೆ ಆ ಗಂಡ ಬೇಕಾಗ. 
ಖರ್ಚು ಮಾಡಲೂ ಹಿಂದೆ ಮುಂದೆ ನೋಡ- ಲಿಲ್ಲ ಅಥವಾ ಸಾಕಾಗಲಿಲ್ಲ . ಅವಳ ಅಧಿಕಾರ 
ಬೇಕಾಗಿರಲಿಲ್ಲವಲ್ಲ . ಗೇಣಿ ಯಾಗಿ ವರ್ಷಕ್ಕೆ ಅವಳಪ್ಪ ಸಚಿವತನ ಮನೆಯಲ್ಲಿ ಹೆಚ್ಚಾಗುತ್ತ 
ಜುಲೈ 1989 


ಬಂದಂತಲ್ಲ ಸೀತಾರಮ ಮಯ್ಯರಿಗೆ, ಅವರ 
ಮಾತು ಅಭಿಪ್ರಾಯಗಳಿಗೆ ಮನೆಯಲ್ಲಿ 
ಚಿಕ್ಕಾಸಿನ ಗೌರವವೂ ಇಲ್ಲವಾಯಿತು. ಅವರು 
ಬರಿಗೈಯಾಗುತ್ತ ಬಂದಂತೆ ಇಟ್ಟುಕೊಂಡ 
ವಳೂ ದೂರವಾದಳು . ಹೆಂಡತಿ ಅವರ ಕಣ್ಣ 
ದುರೇ ಪರಪುರುಷರೋಂದಿಗೆ. .. 
“ ಮುಂದೆ ಹೇಳಬಾರದು ಒಡೆಯ , ನಿಮ್ಮ 
ತಂದೆ ಮಂಕಾಗಿ ಮೂಲೆ ಹಿಡಿದು ಕುಳಿತರು . 
ಒಂದು ಇಡೀ ಮನೆ ನನ್ನ ಕಣ್ಣೆದುರೇ ಹಾಳಾಗಿ 
ಹೋಯಿತು! ” ನಿಟ್ಟುಸಿರುಬಿಟ್ಟು ಮಂಜ 
“ ಆಸ್ತಿಮನ ಹೋದರೆ ಹೋಗಲಿ , ಅವೆಲ್ಲ 
ಇವತ್ತಿದ್ದರೆ ನಾಳೆ ಹೋಗುವಂಥವು, ಇವತ್ತು 
ಹೋದರ ನಾಳ ಬರುವಂಥವು. ಆದರೆ ಆ 
ಮುದಿಜೀವ ಕಂಡರೆ ಹೊಟ್ಟೆ ತೊಳಸಿಬರು 
ಇದೆ. ನೀವಿದ್ದಲ್ಲಿಗೆ ಅವರನ್ನು ಕರೆದುಕೊಂಡು 
ಹೋಗಿಬಿಡಿ ಒಡೆಯ . ಅವರಿಗೆ ಒಂದು 
ಹೂತ್ತಿನ ಅನ್ನ ಬಿಟ್ಟರೆ ಇನ್ನೇನು ಬೇಕು ಹೇಳಿ. 
ಅಷ್ಟನ್ನು ಹಾಕಲಂತೂ ನಿಮಗೆ ಆಗುತ್ತದಲ್ಲ ” 
ಎಂದ. ಆ ಅಮ್ಮ ಮಾರಿಯ ಹಾಗೆ, 
ಜೋಪಾನ ” ಎಂದೂ ಎಚ್ಚರಿಕೆ ನೀಡಿದ. 

“ ಹಾಗೆಯೇ ಮಾಡುವ ” ಎಂದು ಹೇಳಿ 
ಪಾನಕದ ಕಟ್ಟೆಯಿಂದ ನಮ್ಮೂರಿನತ್ತ 
ಹೊರಟೆ . ಹಿಂದೆ ಗಾಡಿಗಳು ಓಡಾಡುವ 
ಸಪೂರ ಪೈಟು ಈ ಅಗಲವಾದ ರಾಜ ರಸ್ತೆ 
ಯಾಗಿತ್ತು , ಮನ ಹತ್ತಿರ ಬಂತು, ಪಾಗಾರದ 
ಹೊರಗಡೆಯ ಚಿಟ್ಟೆಯಲ್ಲಿ ಕುಳಿತವರೇ 
ಅಪ್ಪಯ್ಯನಲ್ಲವೆ? ಪಾಪ! ಒಣಕಲು ಕಡ್ಡಿ 
ಯಾಗಿತ್ತು ಶರಿರ, ಹೊಟ್ಟೆ ತುಂಬ ಊಟ 
ಸಿಗುತ್ತದೆಯೋ ಅದೂ ಇಲ್ಲವೋ ? ನನ್ನ 
ಗುರುತು ತಕ್ಷಣ ಸಿಗಲಿಲ್ಲವೆಂದು ಕಾಣುತ್ತದೆ. 
“ ಅಪ್ಪಯ್ಯ , ನಾನು ನಿಮ್ಮ ಮಗ ಕುಮಾರ ” 
ಎನ್ನುತ್ತ ಕಾಲಿಗೆ ಅಡ್ಡಬಿದ್ದ 'ಕ್ಷಮಿಸಿ” ಎಂದೆ. 
ಇದೇ ಸನ್ನಿವೇಶವಾದರೂ ಎಷ್ಟು ಹೃದಯ 
ಸ್ಪರ್ಶಿಯಾಗಿ ಮೂಡಿಬಂದೀತು ' ಮಹಿಳಾ 
ಲೇಖಕಿ' ಯರ ಬಾಲ್‌ಪೆನ್ನಿನಿಂದ . ಆದರೆ 
ನನ್ನದೊ ಹರಟೆಗೆ ಹೊಂದಿಕೊಳ್ಳುವಂಥ 


ಶೈಲಿ. ಎಂತಲೇ ಎಚ್ಚರಿಸಿದ್ದ ಕೇತೂ ಕತೆ 
ಯೆಂದು ಹರಟೆಯನ್ನೇ ಬರೆದು ಕಳಿಸಿಬಿ 
ಬೇಡ ಮತ್ತ ಎಂದು. ಇಲ್ಲ ಅಪ್ಪಯ್ಯನ 
ನಾನಾಗಿ, ಅವರ ಅನುಭವಗಳನ್ನು ಮೈಮೇ 
ಆವಾಹಿಸಿ ಕೊಂಡು, ಗಟ್ಟಿಯಾದ ಕಥೆ ಬರೆದು 
ಬೇಕು ಈ ಸಲ , 
ಮನೆಯ ಒಳಗೆ ಕಾಲಿಡುತ್ತಲೇ “ ಯಾರದು 
ಎಂಬ ಸದ್ದು , ಸುಮಾರು ಮೂವತ್ತೈದು 
ಪ್ರಾಯದ ಇವಳೇ ನನ್ನ ಮಲತಾಯಿಯೇ 
ಮಂಜ ಸೇರೆಗಾರ ವರ್ಣಿಸಿದ ಆ ಘ 
ವಾಣಿಯೇ ? ನನ್ನ ಗುರುತು ಹೇಳಿಕೊಳ್ಳಲಿ 
ಅಥವಾ ಬೇಡ ಬೇಡ, ಮಂಜ ಅಪಾಯ 
ಸೂಚನೆ ನೀಡಿದುದರಿಂದ ಯಾರೂ 
ಪರವೂರವ ಎಂದು ಅವಳು ತಿಳಿದು ಕೊಳ 
ವುದೇ ಒಳ್ಳೆಯದು ಎಂದುಕೊಳ್ಳುತ್ತಿರ 
ವಾಗಲೇ " ಲೇ ಇವಳೇ ಇವನೇ ನಮ್ಮ ಮಾ ! 
ಕುಮಾರ” ಎಂದುಬಿಟ್ಟರು ಅಪ್ಪಯ 
ಚಿಕ್ಕಮ್ಮನ ಮುಖ ನೋಡಿದೆ . ಅವಳ ಮು . 
ದಲ್ಲಿ ಕಾಣುವ ಭಾವ ಯಾವುದು ಅಚ್ಚರಿಯೆ : 
ಹತಾಶೆಯೇ ? ಅಥವಾ ಅಥವಾ... . ಅಪ್ಪು 
ನಂತೂ ಗಲುವಾಗಿರುವಂತೆ ಕಂಡುಬಂತು. 
ಎರಡು 
'ಕುಟುಂಬ' ವಾರಪತ್ರಿಕೆಯಲ್ಲಿ ಸೊಗಸಾ | 
ಹರಟೆ ಬರೆಯುತ್ತಿದ್ದ ಲೇಖಕ ಶ್ರೀ ಕುಮಾ 
ಅವರು ಈ ಸಲದ ವಿಶೇಷ ಸಂಚಿಕೆಗೆ ಕು 
ಬರೆದುಕೊಡಬೇಕಾಗಿತ್ತು . ಆದರೆ ಅವರ ಕ। 
ಯನ್ನು ಪ್ರಿಯ ಓದುಗರಿಗೆ ತಿಳಿಸಬೇಕಾ 
ವಿಲಕ್ಷಣ ಸಂದರ್ಭ ನನ್ನ ಪಾಲಿಗೆ ಬಂದಿರ 
ಎರಡು ದಶಕಗಳ ಅನಂತರ ಹುಟ್ಟೂd 
ಹೋದ ಕುಮಾರ ಅವರು ತಮ್ಮ ಮನೆಯಲ್ಲಿ 
* ಆಕಸ್ಮಿಕ ಸಾವಿಗೀಡಾದ ವಾರ್ತೆ ಬಂದಿದೆ. 
ಊರನಮ್ಮ ವರದಿಗಾರರಿಂದ ಬಂದ ಸುದ್ದಿ 
ಪ್ರಕಾರ , ಅವರು ವಿಷ ಸೇವಿಸಿ ಆತ್ಮಹತ್ಯೆ 
ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರ! 
ತಿಳಿದುಬಂದಿಲ್ಲ . ಮೃತರ ಆತ್ಮಕ್ಕೆ ಚಿರಶಾಂ 
ಯನ್ನು 'ಕುಟುಂಬ' ಕೋರುತ್ತಿದೆ. 


ವೈವಿಧ್ಯವೆಂಬುದು ಬದುಕಿಗೆ ಮಸಾಲೆಯಿದ್ದಹಾಗೆ. 


- ಕೂಪರ್ 


72 


ಕಸ್ತೂ 


೨೨೬ 
ದೂರಸಂಪರ್ಕ 


- ವಂದನಾ ಶಾನಭಾಗ 


ಇದು ವೇಗದ ಯುಗ , ನಮಗೆ ಕೆಲಸಗಳೆಲ್ಲ ಮಟ್ಟ ಪ್ರೇಷಕದಿಂದ ಹೊರಟ ಧ್ವನಿಯ 
ಮಿಂಚಿನ ವೇಗದಿಂದ ಸಾಗಬೇಕು ಈ ವೇಗ .. ಯಥಾವತ್ ಪ್ರತಿಕೃತಿ ನಮಗೆ ಇನ್ನೊಂದು 
ಸಾಧಿಸಲು ವಿಜ್ಞಾನ ನಮಗೆ ಅದೇ ವೇಗದಿಂದ ಗ್ರಾಹಕದಲ್ಲಿ ಬೇಕು. ಆದರೆ ಮಾನವ ಧ್ವನಿ 
ಸಾಧನಗಳನ್ನು ಒದಗಿಸುತ್ತದೆ. ದೂರವಾಣಿ ಅನೇಕ ಸಂಕೀರ ಅಲೆಗಳ ಸಮೂಹ. ಧ್ವನಿಯ 
ವಿಜ್ಞಾನದ ಇಂತಹ ಒಂದು ಸಾಧನ . ಇದು ಪ್ರೇಷಣೆ ಹೊತ್ತು ಮಾಧ್ಯಮದ ಮುಖಾಂತರ 
ದೂರದ ಗಣನೆ ಮಾಡದೇ ಇಬ್ಬರು ಬಳಕೆ ಸಾಗುವ ವಿದ್ಯುತ್ ಅಲೆಗಳೂ ಇದೇ ಬಗೆಯ 
ದಾರರ ನಡುವೆ ತ್ವರಿತವಾಗಿ ಸಂಪರ್ಕ ಅನುಕ್ಷಣವೂ ಬದಲಾಗುತ್ತ ಸಾಗುವ ಸಂಕೀರ 
ಒದಗಿಸುತ್ತದೆ. ಬಗೆ ಬಗೆಯ ವಿನಿಮಯ ಅಲೆಗಳ ಸಮೂಹ. ಇಂತಹ ಅಲೆಗಳು ಒಂದೇ 
ಕೇಂದ್ರಗಳು ವಿಳಂಬಮಾಡದೇ ಇಬ್ಬರು ಬಳಕೆ | ಸಲಕ್ಕೆ ಒಂದೇ ಮಾಧ್ಯಮದ ಮುಖಾಂತರ 
ದಾರರನ್ನು ಜೋಡಿಸುವುದಕ್ಕಾಗಿ ಶ್ರಮಿಸಿದರೆ, ಸಾಗುವಾಗ ಒಂದು ಚಾನೆಲ್ಲಿನ ಅಲೆಗಳು 
ಬಗೆ ಬಗೆಯ ದೂರಸಂಪರ್ಕ ಮಾಧ್ಯಮಗಳು ಇನ್ನೊಂದು ಚಾನೆಲ್ಲಿನ ಅಲೆಗಳ ಜೊತೆಗೆ 
ಸಂಭಾಷಣೆಗಳ ಸಂಪುಟಗಳನ್ನೇ ಒಂದೇ ಮಿಶ್ರ ವಾಗಿ ಕ್ರಾಸ್‌ಟಾಕ್ ಉಂಟಾಗಬಹುದು. 
ಸಲಕ್ಕೆ ಸಾಗಿಸುವುದರಿಂದ ಬಳಕೆದಾರರು ತಮ್ಮ ವಿದ್ಯುತ್ ಅಲೆಗಳು ಘನಪದಾರ್ಥದಿಂದ ರಚಿತ 
ಸರತಿಗಾಗಿ ಕಾಯುವ ಸಮಯವನ್ನು ಉಳಿಸು - ವಾದ ಮಾಧ್ಯಮದ ಮುಖಾಂತರ ಸಾಗುವಾಗ 
ಇವೆ. ದೂರವಾಣಿ ಪ್ರೇಷಕದಿಂದ ಹೊರಟ ಕಡಿಮೆ ಆವರ್ತನಾಂಕವಿರುವ ಗೆದ್ದಲದ 
ಧ್ವನಿಯು, ದೂರದಲ್ಲಿರುವ ಇನ್ನೊಂದು (noise ) ಅಲೆಗಳನ್ನು ಹೊತ್ತುಕೊಂಡು ಬರು 
ದೂರವಾಣಿ ಗ್ರಾಹಕವನ್ನು ಕ್ಷಣಾರ್ಧದಲ್ಲಿ ವವು. ಕೆಲವೊಮ್ಮೆ ಈ ವಿದ್ಯುತ್ ಅಲೆಗಳು 
ತಲುಪುವಷ್ಟರಲ್ಲೇ ಅನೇಕ ಹಂತಗಳನ್ನು ಬೇರೆ ಬೇರೆ ಮಾಧ್ಯಮದಲ್ಲಿ ಪ್ರವಹಿಸುವಾಗ 
ಹಾದು ಬರುತ್ತದೆ. ಈ ಎಲ್ಲ ಹಂತ ತನ್ನ ಮೂಲ ತರಂಗರೂಪ (wave- form ) 
ಗಳಲ್ಲಿಯೂ ವೇಗದ ಜೊತೆಗೆ ಗಮನವಿರಿಸು ಕಳೆದುಕೊಂಡು ವಿರೂಪಗೊಂಡು ಚೀರುಂಟಾ 
ತಲೇ ಇರುವ ಅಂಶವೆಂದರೆ ಧ್ವನಿಯ ಗುಣ ಗುವುದರಿಂದ ಯಾರ ಧ್ವನಿ ಎಂಬುವುದನ್ನು 


ಜುಲೈ 1989 


73 


ಗುರುತಿಸಲಾಗದಂತಾಗುವುದು. ನದಿಯ 
ನೀರು ಹರಿಯುವಾಗ ಕಲ್ಮಶಗಳನ್ನು ಹೊತ್ತು 
ಕೊಂಡು ಬರುವಂತೆಯೇ ಈ ವಿದ್ಯುತ್ ಅಲೆ 
ಗಳೂ ಅನೇಕ ಬಗೆಯ ದೋಷಗಳನ್ನು ಹೊತ್ತು 
ಕೊಂಡು ಬರುತ್ತವೆ. ಪ್ರತಿ ಹಂತದಲ್ಲಿಯೂ ಈ 
ದೋಷಗಳನ್ನು ಶೋಧಿಸುವ ವಿರೂಪಗೊಂಡ 
ಅಲೆಗಳಿಗೆ ರೂಪಕೊಡುವ ಕ್ಷೀಣಗೊಂಡ ಅಲೆ 
ಗಳಿಗೆ ಪರಿಹಾರ ನೀಡುವ ಉಪಕರಣ 
ಗಳಿದ್ದಾಗ್ಯೂ ಈ ಅಲೆಗಳನ್ನು ಸಂಪೂರ್ಣ 
ದೋಷಮುಕ್ತಗೊಳಿಸುವುದು ಅಸಾಧ್ಯ . ಇದಕ್ಕೆ 
ಕಾರಣ ನಾವು ಧ್ವನಿಯ ಸಂವಹನಕ್ಕೆ ಅನು 
ಕ್ಷಣವೂ ಬದಲಾಗುತ್ತ ಸಾಗುವ ಸಂಕೀರ್ 
ವಿದ್ಯುತ್ ಅಲೆಗಳನ್ನು ಬಳಸುವುದೇ ಆಗಿದೆ. 

ಯಾವುದೇ ಪರಾಯ ವಿದ್ಯುತ್ತಿನ ಅಲೆಯು 
ಪ್ರವಹಿಸುವಾಗ ತನ್ನ ವೋಲ್ವೇಜಿನ ಮಟ್ಟದಲ್ಲಿ 
ಸತತವಾಗಿ ಬದಲಾಗುತ್ತ ಸಾಗುತ್ತದೆ. ಪ್ರತಿ 
ಅಲೆಯನ್ನು ಅನುಕ್ಷಣವೂ ಬದಲಾಗುವ 
ವೋಲ್ವೇಜಿನ ಬೆಲೆಯಿಂದ ಗುರುತಿಸಲಾಗು 
ತದೆ. ಸಮಯ/ವೋಲ್ವೇಜಿನ ಗ್ರಾಫ್ ತೆಗೆ 
ದಾಗ ನಮಗೆ ಈ ಬಗೆಯ ವಿವಿಧ ಆವರ್ತ 
ನಾಂಶ ಹೊಂದಿದ ತರಂಗ ರೂಪಗಳು ದೊರೆ 
ಯುತ್ತವೆ. 


ನೀಡಿದ, ಸ್ವಲ್ಪ ದೋಷಗಳನ್ನು ಉಳಿಸಿಕೊಂಡ 
ಅಲೆಗಳನ್ನೇ ಮುಂದಿನ ಕಾರವಿಧಿಗಾಗಿ 
ಇನ್ನೊಂದು ಕೇಂದ್ರದಲ್ಲಿ ಬಳಸಲಾಗುತ್ತದೆ. 
ಹೀಗಾಗಿ ಸತತ ಬದಲಾಗುವ ಅಲೆಯ ಪದ್ದತಿ 
( Analog System) ಯಲ್ಲಿ ಗ್ರಾಹಕದಲ್ಲಿ 
ದೊರೆಯುವ ಧ್ವನಿಯ ಗುಣಮಟ್ಟ 
ಅಷ್ಟೊಂದು ಚೆನ್ನಾಗಿರುವುದಿಲ್ಲ . ಈ ಪದ್ಧತಿ 
' ಗಳಲ್ಲಿರುವ ದೋಷಗಳಿಂದಾಗಿ ಹೊಸ 
ಬಗೆಯ ಸಂವಹನ ಪದ್ಧತಿಯ ಅಗತ್ಯ ಉಂಟಾ 
ಯಿತು. ಈ ಅಗತ್ಯ ಅನೇಕ ವರ್ಷಗಳ 
ಸಂಶೋಧನೆಯ ನಂತರ ' ಡಿಜಿಟಲ್ ಪದ್ದತಿ' ಗೆ 
ಹುಟ್ಟು ಕೊಟ್ಟಿತು. ಈ ಪದ್ಧತಿಯಲ್ಲಿ ವಿದ್ಯುತ್ 
ಅಲೆಗಳನ್ನು ಸಂಖ್ಯೆಗಳ ರೂಪದಲ್ಲಿ ಪರಿವರ್ತಿ 
ಸಲಾಗುತ್ತದೆ. ಈ ಸಂಖ್ಯೆಗಳನ್ನು ವಿದ್ಯುತ್ 
ಸಂಕೇತಗಳ ರೂಪದಲ್ಲಿ ಯಾವುದೇ 
ಮಾಧ್ಯಮದ ಮೂಲಕ ಸಾಗಿಸಬಹುದು. ಸತತ 
ಪ್ರವಹಿಸುವ ಅಲೆಯನ್ನು ತಡೆದು ತಡೆದು 
ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಕಳುಹಿಸು 
ತ್ತಾರೆ. ಈ ಸಂಕೇತಗಳು ಖಚಿತವಾದ ಬೆಲೆ 
ಗಳನ್ನು ಹೊಂದಿರುತ್ತವೆ. ಹೆಚ್ಚಾಗಿ ಬಳಸುವ 
ಬೆಲೆಗಳೆಂದರೆ '0' ಮತ್ತು '1' ಎಂದರೆ 
ವಿದ್ಯುತ್ತು ಪ್ರವಹಿಸದಿರುವ ಸ್ಥಿತಿ' ಮತ್ತು 


ವೋಲ್ವೇಜ್ 


ಸಮಯ 


ಇಂತಹ ಅಲೆಗಳು ದೋಷಪೂರಿತವಾದಾಗ 
ದೋಷದ ಮೊತ್ತವನ್ನು ಇಂತಿಷ್ಟೇ ಎಂದು 
ಖಚಿತವಾಗಿ ಗುರುತಿಸುವುದು ಸಾಧ್ಯವಿಲ್ಲ : 
ಕೇವಲ ಅಂದಾಜಿನ ಮೇಲೆ ಗುರುತಿಸ 
ಬಹುದು. ನಿಖರವಾಗಿ ದೋಷವನ್ನು ಗುರುತಿ 
ಸಬೇಕಾದರೆ ಈ ಅಲೆಯನ್ನು ಒಂದು ಸಂಖ್ಯೆ 
ಯಿಂದ ಪ್ರತಿನಿಧಿಸುವಂತಾಗಬೇಕು. ಸತತ 
ವಾಗಿ ಬದಲಾಗುತ್ತಲೇ ಸಾಗುವ ಅಲೆಯನ್ನು 
ಒಂದೇ ಸಂಖ್ಯೆಯಿಂದ ಪ್ರತಿನಿಧಿಸುವುದು ಸಾಧ್ಯ 
ವಿಲ್ಲ . ಹೀಗಾಗಿ ಅಂದಾಜಿನ ಮೇಲೆ ಪರಿಹಾರ 


' ವಿದ್ಯುತ್ತು ಪ್ರವಹಿಸುವ ಸ್ಥಿತಿ.' ಗ್ರಹಿಸುವ 
ಕೇಂದ್ರ ದಲ್ಲಿ ಈ ಸಾಂಕೇತಿಕ ಭಾಷೆಯಿಂದ 
ಸಂಖ್ಯೆ ಯನ್ನು ಮರಳಿ ಪಡೆಯುತ್ತಾರೆ ಮತ್ತು 
ಸಂಖ್ಯೆ ಪ್ರತಿನಿಧಿಸುವ ಮೂಲ ಅಲೆಯನ್ನು ಪುನ 
ಉತ್ಪಾದಿಸುತ್ತಾರೆ. ಹೀಗೆ ಪುನರುತ್ಪಾದಿಸಿದ 
ಅಲೆಗಳು ಮೂಲ ಅಲೆಯ ಯಥಾವತ್ ಪ್ರತಿ 
ರೂಪವಾಗಿದ್ದು ಪೂರ್ತಿಯಾಗಿ ದೋಷಯುಕ್ತ 
ವಾಗಿರುತ್ತವೆ. ಅಲೆಗಳನ್ನು ಪುನಃ ಉತ್ಪಾದಿಸು 
ವುದರಿಂದ ಈ ಪದ್ಧತಿಯನ್ನು Regenerd 
tive System ಎಂದು ಕರೆಯುತ್ತಾರೆ. 


ಕಸ್ತೂರಿ 


ದೂಳಿ ಅಲೆಯ 
ತರಂಗ ರೂಪ 


ವೋಲ್ವೇಜ್ 


ತಡೆದು ತಡೆದು 
ಕಳಶದ ತರಂಗರೂಪ 


* ವಿದ್ಯುತ್ ಸಂಕೇತಗಳನ್ನು '0' ಮತ್ತು ' 1 ' ರಿಂದ 
ತಯಾರಿಸಿದ ಸಾಂಕೇತಿಕ ಭಾಷೆಯಲ್ಲಿ ಪ್ರೇಷಿಸು 
ವುದರಿಂದ ಈ ಪದ್ದತಿಯನ್ನು Digital 
System ಎಂದೂ ಕರೆಯುತ್ತಾರೆ. 
ಸತತವಾಗಿ ಬದಲಾಗುತ್ತ ಸಾಗುವ ಪ್ರತಿ 
ಯೊಂದು ಅಲೆಯನ್ನೂ ಸಂಖ್ಯೆಯ ರೂಪದಲ್ಲಿ 
ಪರಿವರ್ತಿಸುವುದು ಹೇಗೆ? ಈ ಸಂಖ್ಯೆಗಳನ್ನು 
ಯಾವುದೇ ಮಾಧ್ಯಮದ ಮುಖಾಂತರ ಸಾಗಿ .. 
ಸುವುದು ಹೇಗೆ ಎನ್ನುವುದನ್ನು ನೋಡೋಣ. 
ವಿದ್ಯುತ್ ಅಲೆಯು ಅನುಕ್ಷಣವೂ ವೋಲ್ವೇಜಿನ 
ಮಟ್ಟದಲ್ಲಿ ಬದಲಾಗುತ್ತ ಸಾಗುವ ಇಲೆಕ್ಟ್ರಾನ್ 
ಗಳ ಪ್ರವಾಹವಷ್ಟೇ ? ಯಾವುದೇ ವಿದ್ಯುತ್ 
ಅಲೆಯನ್ನು ಗುರುತಿಸಲು ವಿದ್ಯುತ್ ಸತತವಾಗಿ 
ಪ್ರವಹಿಸಬೇಕಾಗಿಲ್ಲ . ನಿಶ್ಚಿತ ಕಾಲಾವಧಿ 
ಗೊಮ್ಮೆ ಮಾತ್ರ ವಿದ್ಯುತ್ತನ್ನು ತಡೆದು ತಡೆದು 
ಕಳುಹಿಸಿದರೂ ಅಲೆಯ ಮೂಲ ತರಂಗ 
ರೂಪವನ್ನು ಮರಳಿ ಪಡೆಯಬಹುದು. 
ವಿದ್ಯುತ್ ಅಲೆಯನ್ನು ಯಾವುದೇ ಸ್ವಿಚ್ 
ಅಥವಾ ಇಲೆಕ್ಟ್ರಾನಿಕ್ ಗೇಟಿನ ಮುಖಾಂತರ 
ಹಾಯಿಸಿದಾಗ ಹೊರಬರುವ ವಿದ್ಯುತ್ತಿನ 
ಗ್ರಾಫ್ ಈ ಕೆಳಗಿನಂತಿರುತ್ತದೆ. 


ಹೊರಬಂದ ವಿದ್ಯುತ್ತಿನ ತರಂಗ ರೂಪದಲ್ಲಿ 
ಹೊದಿಕೆ ಮಾಯವಾದರೂ ನಮಗೆ ದೊರೆ. 
ಯುವ ವಿದ್ಯುತ್ ಮಟ್ಟಗಳ ಆಧಾರದ ಮೇಲೆ 
ಮೂಲ ಅಲೆಗಳನ್ನು ಪುನರುತ್ಪಾದಿಸಬಹುದು. 
ಹೀಗೆ ಸತತವಾಗಿ ವಿದ್ಯುತ್ತನ್ನು ಹರಿಯಗೊಡು 
ವುದರ ಬದಲಿಗೆ ನಿಶ್ಚಿತ ಕಾಲಾ ವಧಿಗೊಮ್ಮೆ 
ಆಯ್ದ ಭಾಗಗಳನ್ನು ಮಾತ್ರ ಹರಿಯಗೊಡುವ 
ವಿಧಾನಕ್ಕೆ Sampling ಎನ್ನುತ್ತಾರೆ. ಹೀಗೆ 
ಆಯ್ದ ವಿದ್ಯುತ್ತಿನ ಮಟ್ಟವನ್ನು ಸಂಖ್ಯೆಯಿಂದ 
ಪ್ರತಿನಿಧಿಸುವುದು ಸಾಧ್ಯ . 
ಮುಂದಿನ ಹಂತದಲ್ಲಿ ಈ ಸಂಖ್ಯೆಗಳನ್ನು 

ಸಂಕೇತಗಳನ್ನಾಗಿ 
ಪರಿವರ್ತಿಸುತ್ತಾರೆ. ಈ ಸಂಖ್ಯೆಗಳನ್ನು 
ಯಾವುದೇ ಮಾಧ್ಯಮದಿಂದ ಪ್ರೇಷಿಸುವಂತೆ 
ಮಾಡಬೇಕಾದರೆ ಮೊದಲು ದಶಮಾಂಶ 
ಪದ್ದತಿಯಲ್ಲಿರುವ ಸಂಖ್ಯೆಗಳನ್ನು Encoder 
ಉಪಕರಣದ ಸಹಾಯದಿಂದ ದ್ವಿಮಾನ 
ಪದ್ದತಿಗೆ ಪರಿವರ್ತಿಸಲಾಗುತ್ತದೆ. ವಿದ್ಯುತ್ತು 
ಪ್ರವಹಿಸುವ ಸ್ಥಿತಿಯನ್ನು 1' ಎಂದೂ 
ಪ್ರವಹಿಸದಿರುವ ಸ್ಥಿತಿಯನ್ನು '0' ಎಂದೂ 
ಗುರುತಿಸಿದರೆ ಯಾವುದೇ ದ್ವಿಮಾನ ಸಂಖ್ಯೆ 


ವೋಲ್ವೇ 


> ಸಮಯ 


ಜುಲೈ 1989 


ಯನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ 
ವಿದ್ಯುತ್ತು ಪ್ರವಹಿಸುವ ಮಾಧ್ಯಮದಿಂದ 
ಸಾಗಿಸಬಹುದು. ಹೀಗೆ ಮಾಧ್ಯಮದಲ್ಲಿ 
ಸಾಗಲು ಅಣಿಯಾದ ವಿದ್ಯುತ್ ಸಂಕೇತಗಳ 
ತರಂಗ ರೂಪ ಈ ರೀತಿ ಇರುತ್ತವೆ. 
ಮಾಧ್ಯಮವನ್ನು ದಾಟಿ ಗ್ರಹಿಸುವ ಎಡೆ 
ಯಲ್ಲಿ ದೊರೆತ ಸಂಕೇತಗಳು ಸಾಕಷ್ಟು 
ವಿರೂಪಗೊಂಡೇ ಬಂದಿರುತ್ತವೆ. 


ಎರಡು ಸಂಕೇತಗಳ ನಡುವಿನ ಸಮಯ 
ಮಾಧ್ಯಮವು ವ್ಯರ್ಥವಾಗಿ ಕೆಲಸವಿಲ್ಲದೆ ಖಾ 
ಇರುತ್ತದೆ. ಈ ಸಮಯವನ್ನು ಉಳಿದ 
ಚಾನೆಲ್ಲುಗಳಿಗಾಗಿ ಹಂಚಿ ನೀಡಲಾಗುತ್ತದೆ 
ಉದಾಹರಣೆಗೆ 24 ಚಾನೆಲ್ಲುಗಳ ಪಟ್ಟಿ 
ಯಲ್ಲಿ ಪ್ರತಿ ಚಾನೆಲ್ಲಿನ ಆಯ್ದ ಭಾಗಗಳನು 
125 ಮೈಕ್ರೋಸೆಕೆಂಡುಗಳಿಗೊಮ್ಮೆಯಂತೆ 5 . . 
ಮೈಕ್ರೋ ಸೆಕೆಂಡುಗಳಷ್ಟು ಸಮಯ ಮಾಧ್ಯಮ 
ದಲ್ಲಿ ಕಳುಹಿಸುತ್ತಾರೆ . ಮುಂದಿನ 5 . 2 ಮೈಕೊ 


ವೋಲ್ವೇಜ್ 


ಶಮಂ 


ಆದರೆ ಲಾಜಿಕ್ ಸರ್ಕ್ಯೂಟ್ ಉಳ್ಳ ಉಪ 
ಕರಣವು ಅತಿ ಕಡಿಮೆ ವಿದ್ಯುತ್ತು ಇರುವ ಸ್ಥಿತಿ 
ಯನ್ನು '0' ಎಂದೂ ಅತಿ ಹೆಚ್ಚು ವಿದ್ಯುತ್ತು 
ಇರುವ ಸ್ಥಿತಿಯನ್ನು 1 ಎಂದೂ ಗುರುತಿಸಿ 
ಮೂಲ ವಿದ್ಯುತ್‌ ಸಂಕೇತಗಳನ್ನು ಪುನರುತ್ಪಾ 
ದಿಸುತ್ತದೆ. ಮುಂದೆ Decoder ಉಪಕರಣ 
ಈ ಸಂಕೇತಗಳನ್ನು ಗುರುತಿಸಿ ದಶಮಾಂಶ 
ಪದ್ದತಿಯಲ್ಲಿ ಬಳಸುವ ಸಂಖ್ಯೆಗಳನ್ನಾಗಿ ಪರಿ 
ವರ್ತಿಸುತ್ತದೆ. ಈ ಸಂಖ್ಯೆಗಳ ಆಧಾರದಿಂದ, 
ಬಿಂದುಗಳ ಸಹಾಯದಿಂದ ವಕ್ರರೇಖೆ ಎಳೆ 
ದಂತೆ ಮೂಲ ಅಲೆಯ ಪ್ರತಿಕೃತಿಯನ್ನು . 
ತಯಾರಿಸಲಾಗುತ್ತದೆ. 

Sampler 


ಸೆಕೆಂಡುಗಳಷ್ಟು ಕಾಲವನ್ನು ಎರಡನೆಯ 
ಚಾನೆಲ್ಲಿಗೂ ನಂತರದ 5 .2 ಮೈಕ್ರೋಸೆಕೆಂಡು 
ಗಳಷ್ಟು ಕಾಲವನ್ನು ಮೂರನೆಯ ಚಾನೆಲ್ಲಿಗೂ 
ನೀಡುತ್ತಾರೆ . 24 ಚಾನೆಲ್ಲುಗಳ ಸರತಿ ಒಂದು 
ಸಲ ಮುಗಿದ ನಂತರ 125 ಮೈಕೊಸೆಕೆಂಡ 
ಗಳ ಕಾಲ ಮತ್ತೆ ಈ 24 ಚಾನೆಲ್ಲುಗಳೂ 
ಹಂಚಿಕೊಳ್ಳುತ್ತವೆ. ಹೀಗೆ ಮಾಡುವುದರಿಂದ 
ಮಾಧ್ಯಮವೂ ವ್ಯರ್ಥವಾಗಿ ಖಾಲಿ ಇರುವ 
ದಿಲ್ಲ , ಬಹಳ ಚಾನೆಲ್ಲುಗಳನ್ನು ಒಂದೇ ಸಲಕ್ಕೆ 
ಕಳಿಸುವ ಕಾರವೂ ಸಾಧಿಸುತ್ತದೆ. ಯಾವ ವೇಗ 
ದಿಂದ ಬೇರೆ ಚಾನೆಲ್ಲುಗಳಿಗೆ ಸಮಯ ನೀಡಿ 
ರುತ್ತಾರೊ ಅದೇ ವೇಗದಿಂದ ಗ್ರಹಿಸುವ ಕಡೆ 

Decoder 


Logic 
Circuit 

ದೂರವಾಣಿ 
' ಬ ಕೇಂದ್ರ ಗ್ರಹಕ 


ದೂರವಾಣಿ Decoder 
ಪ್ರೇಕ 

' ಅಕೇಂದ್ರ 
ಇದಿಷ್ಟು ಧ್ವನಿಯ ಅಲೆಯನ್ನು ಸಾಗಿಸಿ: 
ಮರಳಿ ಪಡೆಯುವ ಬಗೆ . ಆದರೆ ಬಳಕೆದಾರರು 
ತಮ್ಮ ಸರತಿಗಾಗಿ ಕಾಯುವ ಸಮಯದ 
ಉಳಿತಾಯ ಮಾಡಬೇಕಾದರೆ ಬಹಳಷ್ಟು 
ಸಂಭಾಷಣೆಗಳನ್ನು ಒಂದೇ ಸಲಕ್ಕೆ ಸಾಗಿಸ 
ಬೇಕು. ಈ ಪದ್ಧತಿಯಲ್ಲಿ ಒಂದು ಚಾನೆಲ್ಲಿನಲ್ಲಿ 
ವಿದ್ಯುತ್ ಅಲೆಗಳ ಆಯ್ದ ಭಾಗಗಳನ್ನು ಮಾತ್ರ 
ನಿಶ್ಚಿತ ಕಾಲಾವಧಿಗೊಮ್ಮೆ ಕಳಿಸುವರಷ್ಟೇ ? 


ಯಲ್ಲಿ ಬೇರೆ ಬೇರೆ ಚಾನೆಲ್ಲುಗಳನ್ನು ವಿಂಗಡಿಸಿ 
ತಿರುಗಿ ಜೋಡಿಸಿ ಮೂಲ ಅಲೆಯನ್ನು ಪ್ರತು 
ತ್ಪಾದಿಸುತ್ತಾರೆ. ಇನ್ನೂ ಹೆಚ್ಚು ಸಂಭಾಷಣೆ 
ಗಳನ್ನು ಒಂದೇ ಮಾಧ್ಯಮದಿಂದ ಸಾಗಿಸ 
ಬೇಕಾದಾಗ ಪ್ರತಿ ಚಾನೆಲ್ಲಿಗೆ ದೊರೆಯುವ 
ಕಾಲಾವಧಿ ಇನ್ನೂ ಕಡಿಮೆಯಾಗುತ್ತಿದ್ದು 
ಇದನ್ನು ನ್ಯಾನೊಸೆಕೆಂಡು (10-9 ) ಗಳಲ್ಲಿ ಲೆಕ್ಕ 
ಹಾಕುತ್ತಾರೆ. 


76 


ಕಸ್ತೂರಿ 


ಈ ಪದ್ದತಿಯಲ್ಲಿ ಸಮಯಕ್ಕೆ ತುಂಬ 
ಮಹತ್ವ , ಅಲೆಗಳನ್ನು ಸತತವಾಗಿ ಪ್ರೇಷಿಸುವ 
ಬದಲಿಗೆ ನಿಶ್ಚಿತ ಕಾಲಾವಧಿಗೊಮ್ಮೆ ಮಾತ್ರ 
ಪ್ರೇಷಿಸುವುದರಿಂದ 

ಸಮಯದ 
ಉಳಿತಾಯವಾಗುತ್ತದೆ. ಈ ಸಮಯವನ್ನು 
ಉಳಿದ ಚಾನೆಲ್ಲುಗಳಿಗೆ ಹಂಚಿ ನೀಡಲಾಗು 
ತದೆ. ದೋಷಗಳನ್ನು ಕಡಿಮೆ ಮಾಡಲು 
ಹುಟ್ಟಿಕೊಂಡ ಡಿಜಿಟಲ್ ಪದ್ದತಿ ಇನ್ನೂ 
ಅನೇಕ ಅನುಕೂಲಗಳನ್ನು ಒಳಗೊಂಡಿದೆ. 
- ಈ ಪದ್ಧತಿಯಲ್ಲಿ ಅತ್ಯುತ್ತಮ ಗುಣಮಟ್ಟದ 
ಆದರ್ಶ ಮಾಧ್ಯಮದ ಅಗತ್ಯವಿಲ್ಲ . ಮಾಧ್ಯಮ 
ವನ್ನು ಸಂಕೀರ್ಣ ಅಲೆಯನ್ನು ಪೋಷಿಸಲು ಬಳ 
ಸುವುದಿಲ್ಲ . ಮಾಧ್ಯಮವು ವಿದ್ಯುತ್ತು ಪ್ರವಹಿ 
ಸುವ ಅಥವಾ ಪ್ರವಹಿಸದಿರುವ ಸ್ಥಿತಿಯನ್ನು 
ಗುರುತಿಸುವಂತಾದರೆ ಸಾಕು ಸತತ ಅಲೆಯ 
(Analog System ) ಪದ್ಧತಿಯಲ್ಲಿರುವಂತೆ 
ಅನೇಕ ವಾಹಕ ಅಲೆಗಳನ್ನು ಉತ್ಪಾದಿಸುವ 
ಉಪಕರಣ ವಾಹಕ ಅಲೆಯನ್ನು ಮೇಲೆ 
ಧ್ವನಿಯ ಅಲೆ ಹೇರುವ, ವಿಂಗಡಿಸುವ , 
ಇತ್ಯಾದಿ ಅನೇಕಾನೇಕ ಉಪಕರಣಗಳ ಅಗತ್ಯ 
- ವಿಲ್ಲ . ಇದರಲ್ಲಿಯ ಉಪಕರಣಗಳ ರಚನೆ 
ನಿಗ್ಟಹಣೆ ತುಂಬ ಸರಳ , ವೆಚ್ಚವೂ ಕಡಿಮೆ . 
ಹೊಸ ತಂತ್ರಜ್ಞಾನದ ಸೂಕ್ಷ್ಮ ಇಲೆಕ್ಟ್ರಾನಿಕ್ 
ಬಿಡಿ ಭಾಗಗಳನ್ನು ಬಳಸುವುದರಿಂದ ಉಪ 
ಕರಣದ ಗಾತ್ರ ಸಣ್ಣದು, ಗುಣಮಟ್ಟ 
ಉತ್ತಮ . 

ದೂರದರ್ಶನದ 
ಸಂಜ್ಞೆಗಳನ್ನಾಗಲೀ ಇತರ ಯಾವುದೇ 
ಮಾಹಿತಿಗಳನ್ನಾಗಲಿ ಒಂದಕ್ಕೊಂದು 
ಅಡ್ಡಿಯಾಗದಂತೆ ದೂರವಾಣಿಯ ಸಂಜ್ಞೆಗಳ 
ಜೊತೆಗೆ ಕಳುಹಿಸಬಹುದು. ಈ ಎಲ್ಲ 
ಅನುಕೂಲಗಳಿಂದಾಗಿ ಡಿಜಿಟಲ್ ಪದ್ದತಿ 
ಅತ್ಯುತ್ತಮವೆನಿಸಿದೆ. 
* ಡಿಜಿಟಲ್ ಪದ್ಧತಿ ಅನೇಕ ವರ್ಷಗಳಿಂದಲೂ 
ದೂರ ಸಂಪರ್ಕದ ಕ್ಷೇತ್ರದಲ್ಲಿ ಬಳಕೆಯಲ್ಲಿತ್ತು . 
18ನೇ ಶತಮಾನದ ಮಧ್ಯದಲ್ಲಿ ಪ್ರಾರಂಭ 
ವಾದ ತಂತಿ ಪದ್ಧತಿ ಕೂಡ ಡಿಜಿಟಲ್ 
ಪದ್ದತಿಯೇ . ಟೆಲಿಪ್ರಿಂಟರ್ ಪದ್ದತಿ 
- ಯಲ್ಲಿಯೂ ಅಕ್ಷರಗಳ ಸಂವಹನಕ್ಕೆ ಡಿಜಿಟಲ್ 
ಸಂಕೇತಗಳನ್ನೇ ಬಳಸುತ್ತಾರೆ. ಆದರೆ ಧ್ವನಿ 
ಯಂತಹ ಸಂಕೀರ ಅಲೆಗಳನ್ನು ಅಂಕೆಗಳ 


ಪೂರ್ಣ- ಅಪೂರ್ಣ 
ಪೂರ್ಣಿಮೆಯೆನ್ನುವರು 
ಅಂದು ಮಾತ್ರ 
ಪೂರ್ಣಚಂದ್ರನನ್ನುವರು 
ಚಂದ್ರನೆಂದಿಗೂ ಪೂರ್ಣನೇ 
ಕಾಣುವವರ ದೃಷ್ಟಿ ಅಪೂರ್ಣ 
ಪೂರ್ಣ ಕುಂಭವನ್ನುವರು 
ಅದರೊಳಗಿನ ನೀರು ಮಾತ್ರ 
ಪವಿತ್ರವೆನ್ನುವರು 
ನೀರಲ್ಲವೂ ಪವಿತ್ರವೇ 
ನೀರಿನ ಬಳಿ 
ಸಾರುವವರೇ ಅಪವಿತ್ರರು 
ಪೂರ್ಣಾಹುತಿಯೆನ್ನುವರು 
ಅದುವೇ 
ಯಜ್ಞದ ಕೊನೆಯನ್ನುವರು 
ಯಜ್ಞವೆಂದಿಗೂ ಅಪೂರ್ಣವೇ 
ಆಹುತಿ ಮಾತ್ರ ಸಂ 
ಪೂರ್ಣ 
- ಎಚ್ . ಆನಂದರಾಮ ಶಾಸ್ತ್ರಿ 


ರೂಪದಲ್ಲಿ ಪರಿವರ್ತಿಸುವುದರಲ್ಲಿ ಉಂಟಾದ 
ತೊಂದರೆಯಿಂದಾಗಿ ಡಿಜಿಟಲ್ ಪದ್ದತಿ 
ಮುಂದೆ ಬೆಳೆಯಲಿಲ್ಲ . 1938 ರಲ್ಲಿ ಅಮೇರಿಕ 
ದಲ್ಲಿ PCM (Pulse Code Modulation) 
ಎಂಬ ಡಿಜಿಟಲ್ ಪದ್ಧತಿ ಪ್ರಾರಂಭವಾದ 
ನಂತರ ಈ ಪದ್ದತಿ ತೀವ್ರ ಗತಿಯಲ್ಲಿ ಬೆಳೆದು 
ಸತತ ಪ್ರವಹಿಸುವ ವಿದ್ಯುತ್ ಅಲೆಗಳ 
( Analog) ಪದ್ದತಿಗೊಂದು ನಿಜವಾದ 
ಪರಾಯ ಪದ್ಧತಿಯಾಗಿ ಪರಿಣಮಿಸ. 
ತೊಡಗಿದೆ. 


ಜುಲೈ 1989 


7 


ಇದುವೆ ಜೀವ 

ಇದು ಜೀವನ 


ಈ ಘಟನೆ ನಡೆದು ಸುಮಾರು ಏಳು ವರ್ಷಗಳೇ 
ಆದವು. ನಮ್ಮ ಅಕ್ಕನ ಒಬ್ಬನೇ ಮಗ ಪ್ರದೀಪ 
ಆಗ ನಾಲ್ಕು ವರ್ಷದವನಾಗಿದ್ದ . ಬಲುತುಂಟ 
ಹಾಗೂ ಚೇಷ್ಟೆಯ ಪ್ರವೃತ್ತಿಯವ. ಅಂದು ನಮ್ಮ 
ಮನೆಯಲ್ಲಿ ಔತಣಕೂಟವಿದ್ದುದರಿಂದ ಬಂದ 
ಅತಿಥಿಗಳಿಗೆ ಭೋಜನದ ನಂತರ ಹಾಕಿಕೊಳ್ಳಲು 
ತಟ್ಟೆಯಲ್ಲಿ ಎಲೆ ಅಡಿಕೆಯನ್ನು ಇಡಲಾಗಿತ್ತು . 
ನನ್ನಕ್ಕನ ಮಗ ಪ್ರದೀಪ ಆಟವಾಡುತ್ತ ತಟ್ಟೆ 
ಯಲ್ಲಿನ ದೊಡ್ಡ ಅಡಕೆಯ ಹೋಳನ್ನು ಬಾಯಿಗೆ 
ಹಾಕಿಕೊಂಡ. ಅನಂತರ ಅದನ್ನು ಅಗಿಯ 
ಲಾಗದೆ-ಅಡಿಕೆ ಗಂಟಲಿಗೆ ಸಿಕ್ಕಿ ಹಾಕಿಕೊಂಡಿರ 
ಬೇಕು- ಅವನು ಉಸಿರಾಡಲು ಚಡಪಡಿಸುತ್ತಿರು . 
ವುದನ್ನು ಕಂಡ ಅತಿಥಿಯೋರ್ವರು, “ ಏನು 
ದೀಪೂ ? ” ಎಂದಾಗ ಬಾಯಿಯಲ್ಲಿನ ಅಡಕೆ . 
ಗಂಟಲಿನಲ್ಲಿ ಸಿಕ್ಕಿಕೊಂಡಿರುವುದು ಗೊತ್ತಾ 
ಯಿತು. ಊಟ ಮಾಡುತ್ತಿದ್ದ ನಮ್ಮ ಅಕ್ಕ 
ತಾಯಿಯವರೆಲ್ಲರೂ ಗಾಬರಿಯಿಂದ ಓಡಿ 
ಬಂದರು. ನಮ್ಮ ಭಾವ ನಮ್ಮ ತಂದೆ ಮಗುವಿನ 
ಬಾಯಲ್ಲಿದ್ದ ಅಡಿಕೆಯನ್ನು ತೆಗೆಯಲಿಕ್ಕೆ ಎಷ್ಟೇ 
ಪ್ರಯತ್ನಪಟ್ಟರೂ ಸಾಧ್ಯವಾಗಲೇ ಇಲ್ಲ . ಮಗು 
ಉಸಿರಾಡುವುದೇ ಕಷ್ಟವಾಗಿತ್ತು . ತಕ್ಷಣವೇ 
ಖಾಸಗಿ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ 
ಲಾಯಿತು. ಆದರೂ ಪರಿಸ್ಥಿತಿ ಕೈಮೀರಿ ಏನು 
ಪ್ರಯೋಜನವಾಗಲಿಲ್ಲ . ಆಟಕ್ಕೆಂದು ಬಾಯಲ್ಲಿ 


ಹಾಕಿಕೊಂಡ ಅಡಿಕೆಯೇ ಅವನ ಸಾವಿಗೆ ಕಾರಣ 
ವಾಗಿತ್ತು . ಔತಣ ಕೂಟದ ಸಂಭ್ರಮ ಮಾಯ 
ವಾಗಿ ಮನೆಯಲ್ಲಿ ಮುದ್ದು ಮಗುವಿನ ಸಾವಿನಿಂದ 
ಸ್ಮಶಾನ ಮೌನಕವಿದಿತ್ತು . ಅಡಿಕೆಯನ್ನು ಕಂಡಾಗ 
ಅಥವಾ ಯಾರಾದರೂ 'ಅಡಿಕೆ ' ಅಂದಾಗಲೆಲ್ಲ 
ನನ್ನ ಕಣ್ಣೆದುರು ಆ ಪ್ರಸಂಗ ಕಟ್ಟಿ ವೇದನೆ 
ಯಾಗುತ್ತದೆ. 

- ಎಸ್ . ಸಿ. ಅನಿತಾ 
ಬೇಸಿಗೆಯ ಸುಡು ಬಿಸಿಲು , ಸಂಜೆಯಾದರೂ 
ಕಡಿಮೆಯಾಗಿರಲಿಲ್ಲ . ಬಸ್ಸಿಗಾಗಿ ಕಾಯುಸಾ 
ಗಿತ್ತು . ಅಷ್ಟರಲ್ಲಿಯೇ ಬಸ್ತೋಂದು ಬಂದಾಗ ಜನ 
ನೂಕು ನುಗ್ಗಲು ಹೇಳತೀರದು. ನಾನು ಸಹಊರಿ 
ಮರಳಲೇಬೇಕಾದುದರಿಂದ ಕಷ್ಟಪಟ್ಟು ಹೆಗೆ 
ಹತ್ತಿದೆ. ಕೂಡುವುದಿರಲಿ, ನಿಲ್ಲಲಿಕ್ಕೂ ತೊಂದರ 
ಕಂಡಕ್ಟರನ “ ಮುಂದೆ ನಡೆಯಿರಿ ” ಎಂ 
ಆರ್ಭಟಕ್ಕೂ ಬಸ್ಸು ಬಿಟ್ಟರೆ ಸಾಕೆಂದೂ ಎಲ್ಲರ 
ಮುಂದೆ ಸರಿಯುತ್ತಿದ್ದೆವು. ಮೊದಲನೇ ಸೀಟಿ 
ವರೆಗೂ ನಡೆದ ನಾನು ಕಿಟಕಿಯಲ್ಲಿ ಇಣುಕಿ ಕಳಿಸ 
ಬಂದಿದ್ದ ನನ್ನ ಅಣ್ಣಂದಿರೊಡನೆ ಮಾತಾಡತೊ 
ಗಿದ್ದೆ . ಆ ಸೀಟಿನಲ್ಲಿ 4 -5 ವರ್ಷದ ಚಿಕ್ಕ ಬಾಲ 
ನೊಬ್ಬ ಕಾಲುಚಾಚಿ ಜಾಗೆ ಹಿಡಿದು ತಟ್ಟಿನ ಸುರು 
ಯೊಂದನ್ನು ಇಟ್ಟುಕೊಂಡು ಕುಳಿತಿದ್ದ . ಅವ 
ಪಾಲಕರಿನ್ನೂ ಹತ್ತಿ ಬಂದಿರಲಿಲ್ಲ . ನನ್ನ ಹಿಂದೆಯೇ 
ಬಂದ ಹೆಣ್ಣು ಮಗಳೊಬ್ಬಳು ಸಹ ನಿಂತಿದಳ 
ಅಷ್ಟರಲ್ಲಿ ಆ ಹುಡುಗನ ತಂದೆ ಬಂದವರ 
ಬಾಲಕನಿಗೆ ಮೈಕೈಯನ್ನದೆ ಒಂದೇ ಸವ 


ಕಸ್ತೂ 


18 


ಹೊಡೆಯತೂಡಗಿದ, ಎಲ್ಲರೂ ಗಾಬರಿಯಿಂದ 
ನೋಡತೊಡಗಿದವು. ಆ ಚಿಕ್ಕ ಬಾಲಕನೂ ಪಿಳಿಪಿಳಿ 
ಕಣ್ಣು ಬಿಡುತ್ತ ನೋಡತೊಡಗಿದ. ಅಂಥ 
ಯಾವುದೋ ಅಪರಾಧ ಮಾಡಿರಬೇಕೆಂದು 
ಎಲ್ಲರೂ ಸಂಶಯಪಡುತ್ತಿರುವಾಗ ತಂದೆ 
“ ತಿಳಿಯಂಗಿಲ್ಲೇನು ನಿನಗ ? ಹಿರೇರು ಹೆಣ್ಮಕ್ಕಳು 
ನಿಂತದ್ದು ಕಾಣಂಗಿಲ್ಲೇನು? ನಾಯ್ಕ ಬರಂಗಿಲ್ಲಾ? 
ಏಳು” ಎಂದು ರಟ್ಟೆ ಹಿಡಿದೆತ್ತಿ ತಟ್ಟಿನ ಸುರುಳಿ 
ಕೆಳಗಿಟ್ಟು ಬಾಲಕನನ್ನು ಅದರ ಮೇಲೆ ಕೂರಿಸಿದ . 
“ ಇರಲಿಬಿಡು ಕೂಡಲಿ ಮೊದಲಿಗೆ ಹತ್ತಿದ್ದಾನೆ ಸಣ್ಣ 
ಹುಡುಗ, ಜಾಗ ಹಿಡಿದಾನ ” ಎಂಬ ಉತ್ತರಕ್ಕೆ ಆತ 
“ ಅವಗ ಏನೂ ತಿಳಂಗಿಲ್ಲರೀ . ಈಗ ಇಷ್ಟಿದ್ದಾನ, 
ಕಲಸದಿದ್ದರ ಮುಂದ ರೀತಿ ನೀತಿ ಏನ ಕಲೀತಾನ ? 
ಹಿರೇರಿಗೆ ಗೌರವ ಏನ ಕೊಡತಾನ ? ಮನುಷ್ಯ 
ಹ್ಯಾಂಗ ಆಗತಾನ? ” ಎಂದು ಒತ್ತಾಯದಿಂದ 
ನಮ್ಮಿಬ್ಬರನ್ನೂ ಕೂಡಿಸಿದ, ತಾನೂ ನಿಂತೇ ಊರು 
ತಲುಪಿದ. 

- ಕುಮುದಾ ದೇಶಪಾಂಡೆ 


ಗಗನಕ್ಕೆ ಏರಿದ್ದವು. ಇಂಥ ಸಮಯದಲ್ಲಿ ನನ್ನ 
ಅರ್ಧಾಂಗಿಯ ಪ್ರವೇಶವಾಯಿತು. ಈ 
ಯುವಕ ಮಹಾಶಯ " ಡುಮಿ ” ಎಂದು ಹೇಳಿ 
ಏನೇನೋ ಬಡಬಡಿಸಿದ. ನನ್ನ ಮಗನಿಗೆ. 
ಇವುಗಳ ಪರಿವೆ ಇಲ್ಲದ ಅಮ್ಮ ಸ್ಟೇಜಿಗೆ 
ಬಂದಳೆಂದು ಗೊತ್ತಾದೊಡನೆ “ ಮಮ್ಮಿ ' 
ಎಂದು ಕೂಗು ಹಾಕಿದ, ಕೂಡಲೆ ಆ ಯುವಕ 
ನಿಗೆ ಒಂದು ತರಹವಾಯಿತು. ಮೆಲ್ಲನೆ ನನ್ನ 
ಮಗನಿಗೆ “ ಯಾರೂ ಅದು ? ” ಎಂದು 
ಕೇಳಿದ, “ ನನ್ನ ಮಮ್ಮಿ , ಚಂದಾಗಿದಾ 
ಳಲಾ ? ” ಎಂದು ಉತ್ತರ ಬಂತು. ಯುವಕ 
“ನಿನ್ನ ಪಕ್ಕ ಯಾರು ? ” ಎಂದಾಗ “ ನನ್ನ 
ಡ್ಯಾಡಿ” ಎಂದು ಉತ್ತರ ಸಿಕ್ಕಿತು. 

ಆ ಯುವಕನ ಮುಖ ಹರಳೆಣ್ಣೆ ಕುಡಿದಂತೆ 
ಆಯಿತು. ಮೆಲ್ಲನೆ ಮುಖ ಕೆಳಗೆ ಹಾಕಿ ನನ್ನ 
ಮಗನನ್ನು ಖುರ್ಚಿಯಲ್ಲಿ ಕೂಡಿಸಿ ಪರಾರಿ 
ಯಾದ. 

- ಮೋಹನ ಆರ್ . ಭಟ್ 


ನಮ್ಮ ಬ್ಯಾಂಕಿನ ರಿಕ್ರಿಯೇಶನ್ ಕಬ್ಬಿನ ಮೂಲಕ 
ಏನಾದರೂ ಕಾರ್ಯಕ್ರಮ ಆಗುತ್ತಿರುತ್ತದೆ. ಕೆಲವು 
ದಿನಗಳ ಹಿಂದೆ ಬೆಂಗಳೂರಿನ ಚೌಡಯ್ಯ ಸ್ಮಾರಕ 
ಭವನದಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದರು. 
ಈ ಕಾರ್ಯಕ್ರಮಕ್ಕೆ ಕೆಲವು ತಿಂಗಳಿನಿಂದಲೂ 
ತಯಾರಿ ನಡೆಯುತ್ತಿತ್ತು. “ ಸಿಂಡಿಕೇಟ್ ರಾಣಿ ”. 
ಸ್ಪರ್ಧೆಗೆ ನನ್ನ ಮಡದಿ ಸ್ಪರ್ಧಿಸಬೇಕೆಂದು ಕೆಲವರ 
ಅನಿಸಿಕೆ . ನನಗಂತೂ ನನ್ನ ಹೆಂಡತಿ ಹೇಗಿದ್ದರೂ 
ಕಂದವೆ , ಹೀಗಾಗಿ ಅವರ ಕೋರಿಕೆಗೆ ಒಪ್ಪಿಯೇ 


ಕಾರ್ಯಕ್ರಮದ ದಿನ ನನ್ನ ಅರ್ಧಾಂಗಿ ಬಹಳ 
ಹೆಚ್ಚಾಗಿ ಬಂದಿದ್ದಳು. ನನ್ನವಳು ಇಷ್ಟು ಸುಂದ 

ಯೇ ? ಎಂದು ನನಗೇ ಆಶ್ಚರ್ಯ. ನಾನು ಹಾಗೂ . 
ತನ್ನ ಮಗ ಅವಳಿಗಿಂತ ಮೊದಲೆ ಅಲ್ಲಿಗೆ ಹೋಗಿ 
ರಿಳಿತಿದ್ದೆವು. ಕಾರ್ಯಕ್ರಮಕ್ಕೆ ಎಣಿಕೆಗಿಂತಲೂ 
ತಾಸ್ತಿ ಜನರು ಬಂದಿದ್ದರು. ಜಾಗ ಸಾಲುತ್ತಿರಲಿಲ್ಲ . 
ನನ್ನ ಬದಿಯಲ್ಲಿ ಕುಳಿತಿದ್ದ ನನ್ನ ಮಗನನ್ನು ಎಬ್ಬಿಸಿ 
ಒಬ್ಬ ಯುವಕ ಬಂದು ಕುಳಿತ ನನ್ನ ಮಗ ಆ. 
ಯುವಕನ ತೊಡೆ ಮೇಲೆ ಕುಳಿತ . ಕಾರ್ಯಕ್ರಮ 
ಆರಂಭವಾದೊಡನೆ ಆ ಯುವಕನ ಪೋಲಿ 

ಮೆಂಟರಿ ಆರಂಭವಾಗಿತ್ತು . 
'ಸಿಂಡಿಕೇಟ್ ರಾಣಿ' ಸ್ಪರ್ಧೆಗೆ ಒಬ್ಬೊಬ್ಬರೇ 
ಸ್ಟೇಜಿಗೆ ಬಂದು ಒನಪು ವಯ್ಯಾರ ತೋರಿಸು 
ದ್ದಾಗ ಆ ಯುವಕನ ತುಂಟ ನುಡಿಗಳು 


ಕೆಲವು ವರ್ಷಗಳ ಹಿಂದಿನ ಘಟನೆ. ಅಥಣಿ 
ತಾಲ್ಲೂಕಿನ ವೈದ್ಯಕೀಯ ಸಂಘದ ತಿಂಗಳ ಸಭೆ . 
' ಹಾವು ಕಡಿತ ಹಾಗು ಚಿಕಿತ್ಸೆ ' ಈ ವಿಷಯ ಕುರಿತು 
ವಿಚಾರ ಸಂಕಿರಣ ನಡೆಯುತ್ತಿತ್ತು . ನಗರದ ಗಣ್ಯ 
ನಾಗರಿಕರೂ ವಕೀಲರೂ ಉಪಸ್ಥಿತರಿದ್ದರು. ಕೊನೆಗೆ 
ಪ್ರಶೋತ್ತರ ಸಮಯದಲ್ಲಿ ಹಿರಿಯ 
ವಕೀಲರೊಬ್ಬರು, '' ಹಾವಿನ ವಯಸ್ಸನ್ನು ಹೇಗೆ 
ನಿರ್ಧರಿಸಬೇಕು? ” ಎಂದು ಪ್ರಶ್ನಿಸಿದರು. ವಿಚಾರ 
ಸಂಕಿರಣದಲ್ಲಿ ಭಾಗವಹಿಸಿದ ಪ್ರಾಣಿಶಾಸ್ತ್ರದ 
ಪ್ರಾಧ್ಯಾಪಕ ರೊಬ್ಬರು ಎಷ್ಟು ವಿವರಣೆ ನೀಡಿದರೂ 
ವಕೀಲರಿಗೆ ಸಮಾಧಾನವಾಗದೇ ಅವರು 
ನ್ಯಾಯಾಲಯದಲ್ಲಿ ಸಾಕ್ಷಿದಾರರನ್ನು ಪಾಟೀ 
ಸವಾಲು ಮಾಡುವ ತೆರದಲ್ಲಿ ಪ್ರಶ್ನೆಗಳನ್ನು ಕೇಳ 
ತೊಡಗಿದರು. ಅಧ್ಯಕ್ಷ ಸ್ಥಾನದಲ್ಲಿದ್ದ ಹಿರಿಯ ವೈದ್ಯ 
ಡಾ . ರಾಲ , ಅಡಿಗರು, “ ಮಾನ್ಯ ವಕೀಲ ಮಹಾ 
ಶಯರಿಗೆ ಹಾವಿನ ವಯಸ್ಸನ್ನು ನಿರ್ಧರಿಸಲಿಕ್ಕೆ ಅದರ 
ಜನನ ದಾಖಲೆಯ ಪ್ರಮಾಣ ಪತ್ರ ಅಗತ್ಯವೇನೋ ! 
ದಾಖಲೆಯಿಲ್ಲದೆ ಯಾರ ವಯಸ್ಸನ್ನು ನಿರ್ಧರಿಸು 
ವುದು ಕಷ್ಟಕರವಲ್ಲವೆ? ಆದ್ದರಿಂದ ಈ ವಿವಾದ 
ಇಲ್ಲಿಗೆ ಸಾಕು,” ಎಂದು ಅಂದಿನ ಪ್ರಶೋತ್ತರಕ್ಕೆ 
ಮಂಗಳ ಹಾಡಿದರು. ವಕೀಲ ಮಹಾಶಯರು ವಾದ 
ವನ್ನು ಅಲ್ಲಿಗೇ ಕೈಬಿಟ್ಟರು. 

- ಡಾ . ಗೋ . ಮ . ಕಟ್ಟಿ 


ಎಲೆ 1989 


79 


ADDE 
ಅಂತಮಣಿ 


ಪಾ . ವೆಂ . 


125 


ಕಿಂಕಾಪು ಅಂದರೆ ನಿದ್ದೆಗೇಡು ತೀರ್ಥ ಅಂದರೆ ಕಡವು 
ಕಿಂಕಾಪು” “ಕಿನಕಾಬು ” ಮೊದಲಾದ ಹೆಸರಿನ ಜರಿ ಚಿತ್ತಾರದ ರೇಶ್ಮಿಯ ವಿಶಿಷ್ಟ ಬಟ್ಟೆ ನಮಗೆ ಸಾಕಷ್ಟು 
ಪರಿಚಿತ. ಬೇರೆ ಅನೇಕ ವಸ್ತುಗಳ ಹೆಸರುಗಳಂತೆ ಇದು ಕೂಡ ಪಾರಸೀಕ ಭಾಷೆಯಿಂದ ಸ್ವೀಕರಿಸಿದ್ದೆಂಬುದಕ್ಕೂ 
ಚಕಿತಗೊಳ್ಳಬೇಕಾಗಿಲ್ಲ . ಪಾರಸೀಕದಲ್ಲಿ ಅದರ ಮೂಲರೂಪ “ಕಮ್ ಖ್ಯಾಬ್ ” ಅಥವಾ “ಕಮ್ ಖ್ಯಾಬ್ ' 
ಎಂದು ಉರ್ದು ಕೋಶಗಳಲ್ಲಿ ಹೇಳಿದೆ. ಈ ಹೆಸರಿನ ಮೂಲ ಅರ್ಥದಲ್ಲೀಗ ತುಸು ಕೌತುಕವಿರುವುದು. 
ಕಮ್ಖಾಬ್ (ಖ್ಯಾಬ್) ಎಂದರೆ “ನಿದ್ದೆಗೇಡು” (ಕಮ್ = ಕಡಿಮೆ , ಖ್ಯಾಬ್-ನಿದ್ದೆ) ಯಾಕೆ ? ಬಂಗಾರದ ಎಳೆ 
ಗಳಿಂದ ಹೂಬಳ್ಳಿಗಳನ್ನು ನೇಯ್ದ ಈ ಬಟ್ಟೆಯ ಬೆಲೆ ಬಲುಹೆಚ್ಚು . ಇಂಥಾ ಬಟ್ಟೆ ಹಾಕಿಕೊಂಡು ಮಲಗಿದರೆ ನಿದ್ದೆ 
ಬರುವುದು ಕರಕಷ್ಟು! ಹೀಗೆಂದು ಒಂದು ಉರ್ದು ಹಿಂದೀ ಕೋಶದಲ್ಲಿ ಕೊಟ್ಟ ವಿವರಣೆಯಿಂದ ನಾನು ನಿಜಕ್ಕೂ 
ಚಕಿತನಾದೆ, ಯಾವ ಭಾಷೆಯಲ್ಲಾದರೂ ಇಂಥ ಕಲ್ಪನೆಯಿಂದಕೂಡಿದ ಪದಗಳು ವಿರಳವೇ ಇರಬೇಕು. 


ಭಾಷೆಗಳಲ್ಲಿ ಕಾಣಿಸುವ ಇನ್ನೊಂದು ವಿಶೇಷವೆಂದರೆ, ಆ ಭಾಷೆಗಳನ್ನಾಡುವ ಪ್ರದೇಶಕ್ಕೆ ಒಂದು ಹೊಸವಿದ್ಯೆ 
ಅಥವಾ ಉತ್ಪಾದಿತ ಪದಾರ್ಥ ಬಂದರೆ ಅದು ಬಂದ ದೇಶ ಅಥವಾ ಉತ್ಪಾದಕ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರು 
ಅದಕ್ಕೆ ಬಂದುಬಿಡುವುದು . ಹೀಗೆ ಅರಬರು ಭಾರತೀಯ ಗಣಿತ ಶಾಸ್ತ್ರವನ್ನು ಸ್ವೀಕರಿಸಿದಾಗ ಅದನ್ನು "ಹಿಂದ್‌ಸಾ”| 
ಎಂದೇ ಕರೆದರು. ಮೊದಲು ಗ್ರೀಕರನ್ನು ' ಯವನ' (ionians) ಎಂದು ಕರೆಯುತ್ತಿದ್ದ ನಾವು ಮುಂದೆ ಆ ಪದವನ್ನು 
ಮುಸಲ್ಮಾನರಾದಿಯಾಗಿ ಎಲ್ಲ ವಿದೇಶೀಯರಿಗೆ ಬಳಸಿದೆವು. ತೋಪುಗಳನ್ನು ಯುದ್ಧದಲ್ಲಿ ಬಳಸುವುದರಲ್ಲಿ 
ಭಾರತೀಯ ಸೈನ್ಯಗಳಿಗೆ ಸಲಹೆಗಾರರಾಗಿ ಬಂದ ಫ್ರೆಂಚರಿಗೆ ಪಾರಸೀಕ ಭಾಷೆಯಲ್ಲಿದ್ದ ' ಫರಂಗಿ ” ಪದವನ್ನು ತುಸು 
ವಿಕೃತಗೊಳಿಸಿ ತೋಪುಗಳಿಗೇ “ ಫಿರಂಗಿ ” ಎಂದೆವು. ಮುಂದೆ ಪಾಶ್ಚಾತ್ಯದೇಶಗಳ ಮೂಲಕ ಬಂದ ಹಲವು ಪದಾರ್ಥ 
ಗಳಿಗೆ ' ಫರಂಗಿ ” ಎಂಬ ಉಪಾಧಿ ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಕವಾಯಿತು. “ ಫರಂಗಿ ” ಹಣ್ಣು , ಪರಂಗಿ ” 
ಮೆಣಸಿನಕಾಯಿ ಇತ್ಯಾದಿಗಳಲ್ಲದೆ ಮುಖ್ಯವಾಗಿ ಯುರೋಪಿಯನ್ನರ ಮೂಲಕ ಇಲ್ಲಿ ಹಬ್ಬಿದ ಸಿಫಿಲಿಸ್ ರೋಗಕ್ಕೆ 
“ ಪರಂಗಿ ” ರೋಗ, “ ಪರಂಗಿ ” ಹುಣ್ಣು ಇತ್ಯಾದಿ ಹೆಸರುಗಳು ಬಿದ್ದು ಆ ಮೂಲಕ ಬಿಳಿಯರ ಕೀರ್ತಿಯನ್ನು 
ಅಪಕೀರ್ತಿಯನ್ನು ಶಾಶ್ವತಗೊಳಿಸಿದೆವು. ತಮಿಳು ತೆಲುಗುಗಳಲ್ಲಿ ಕೂಡ ಈ ಪದ ಸ್ಥಾನ ಪಡೆದಿದೆ. " ಫ್ರಂಕ್ ' 
( ಫ್ರೆಂಚ್ ) ಎಂಬುದೆ “ ಫರಂಗ್ ' ಆಗಿ ಹಿಂದಿಯಲ್ಲಿ ಸೇರಿ ಹಣ್ಣು ಗಿಣ್ಣಿಗಲ್ಲದಿದ್ದರೂ ಸಿಫಿಲಿಸ್ ರೋಗಕ್ಕಂತೂ ಆ 
ಹೆಸರು ( ಫರಂಗಿ) ಬಿದ್ದು ಆ ಬಡಪಾಯಿ ದೇಶವನ್ನು ಚಿರಸ್ಮರಣೀಯವಾಗಿ ಮಾಡಿತು . 
\ ಕಳೆದ ಅರ್ಧಶತಮಾನದಲ್ಲಿ ನಮ್ಮ ಭಾಷೆಯಲ್ಲಿ ಬಳಕೆಗೆ ಬಂದ ಎರಡು ಶಬ್ದಗಳು ಯಾವುದೊಂದು ರಂಗದಲ್ಲಿ 
ಪ್ರವರ್ತಕರಾದವರ ಹೆಸರು ಶಾಶ್ವತವಾಗುವವರೆಗೆ ಉದಾಹರಣೆಗಳಾಗಿವೆ . ಒಂದು “ ಗಾಡ್ರಜ್ ” ಗಾಡ್ರಜ್ 
ಎಂಬುದು ಗುಜರಾತಿನ ಒಂದು ಊರು. ಪಾರ್ಸಿಗಳ ಒಂದು ಅಡ್ಡ ಹೆಸರು ಕೂಡ. ಆ ಹೆಸರಿನ ವಾಣಿಜ್ಯ 


ಕಸೂ 


80 


ಉತ್ಪಾದಕರೊಬ್ಬರು ಹಲವಾರು ಔದ್ಯಮಿಕ ಸರಕುಗಳನ್ನು ತಯಾರಿಸಿ ತಮ್ಮ ಹೆಸರಿನಲ್ಲಿ ಪೇಟೆಗೆ ತಂದರು . 
“ ಗಾಡ್ರಜ್ ಸಾಬೂನು” ಇತ್ಯಾದಿ ವಾಸ್ತವಿಕವಾಗಿ ಅವರು ಶುದ್ಧ ವನಸ್ಪತಿ ಮೂಲದ ವಸ್ತುಗಳನ್ನು ಬಳಸಿ ಹಿಂದೂ 
ಮಡಿವಂತರು ನಿರ್ಭಯವಾಗಿ ಉಪಯೋಗಿಸಬಹುದಾದ ಸಾಬೂನನ್ನು ತಯಾರಿಸುವುದರಲ್ಲಿ ಮೊದಲಿಗರಿರ 
ಬೇಕು. ಆದರೆ ಯಾಕೊ ಏನೋ , ಆ ಸಾಬೂನು ಅವರ ಹೆಸರಲ್ಲಿ ಪ್ರಚಲಿತಕ್ಕೆ ಬಂದರೂ " ಗಾಡ್ರಜ್ ” ಎಂದರೇನೇ 
ಸ್ನಾನದ ಸಾಬೂನೆಂಬಷ್ಟಕ್ಕೆ ಅದು ಚಾಲ್ತಿಯಾಗಲಿಲ್ಲ . ಈಗ ಗಾಡ್ರಜ್ ” ಎಂದೊಡನೆ ನಾವು ಅರ್ಥಮಾಡಿಕೊಳ್ಳು 
ವುದು ( ಗಾದ್ರೆಜ್ ಅಥವಾ ಗಾಡ್ರಜ್ ) ಉಕ್ಕಿನ ಕಪಾಟು ಎಂದು. ಉಕ್ಕಿನ ಕಪಾಟನ್ನು ತಯಾರಿಸುವುದರಲ್ಲಿ ಅವರು 
ಮೊದಲಿಗರಾಗಿದ್ದುದರಿಂದ ಅಂಥ ಕಪಾಟಿಗೆ ಅವರ ಹೆಸರೇ ಬಿದ್ದು ಬಿಟ್ಟಿತು. ಯಾವ ಕಂಪನಿಯ ತಯಾರಿಕೆಯಾ 
ದರೂ ನಾವೀಗ ಅದನ್ನು ಗಾಡ್ರೆಜ್ ಎಂದೇ ಹೆಸರಿಸುತ್ತೇವೆ. “ಸಿದ್ದೇಶ್ವರ ಕಂಪನಿಯವರ ಗಾದ್ರೆಜ್ ” (ಕಪಾಟು) - 
ಎಂದು ( ಅಸಂಗತವಾಗಿ) ಅನ್ನುವುದನ್ನು ನಾವು ಕೇಳುವುದುಂಟು. ಇನ್ನೊಂದು ಇಂಥ ಶಬ್ದ “ ಡಾಲ್ಲಾ . ” ನಮ್ಮ 
ದೇಶದಲ್ಲಿ " ವನಸ್ಪತಿ ತುಪ್ಪವನ್ನು ತಯಾರಿಸಿ ಜನಪ್ರಿಯಗೊಳಿಸಿದವರಲ್ಲಿ ಹಿಂದುಸ್ಥಾನ್ ಲಿವರ್ ಕಂಪನಿಯವರು 
ಮೊದಲಿಗರು. ಅವರು ತಮ್ಮ ಈ ಕೃತಕ ತುಪ್ಪಕ್ಕಿಟ್ಟ ಹೆಸರು “ ಡಾಲ್ಲಾ ” ಅದು ಅಂಕಿತನಾಮ . ಆದರೀಗ ಯಾವ 
ಕಂಪನಿಯವರು ವನಸ್ಪತಿ ತುಪ್ಪ ತಯಾರಿಸಿ ಬೇರೆ ಯಾವುದೇ ಅಂಕಿತ ನಾಮದಲ್ಲಿ ಪೇಟೆಗೆ ತಂದರೂ ಅದನ್ನು ಜನ 
ಕರೆಯುವುದು “ ಡಾಲ್ಲಾ ” ಎಂದೆ ! ಇದು ವಿಶೇಷದ ಸಾಮಾನೀಕರಣ , ಪ್ರವರ್ತಕರಿಗೆ ದೊರೆಯುವ ಸನ್ಮಾನ. 


“ತೀರ್ಥರೂಪರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ' ಎಂಬುದಾಗಿ ಹಿಂದೆ ಮಕ್ಕಳು ತಂದೆಗೆ ಬರೆಯುವ ಪತ್ರಗಳು 
ಪ್ರಾರಂಭವಾಗುತ್ತಿದ್ದವು. ಬೇರೆ ಹಿರಿಯರಿಗೆ “ತೀರ್ಥರೂಪ ಸಮಾನರಾದ ” ಎಂಬ ಒಕ್ಕಣೆ ಸಲ್ಲುತ್ತಿತ್ತು . 
(ತಾಯಂದಿರಿಗೆ “ ಮಾತೃಶ್ರೀ ” ಎಂಬ ಒಕ್ಕಣೆಯಿದ್ದು ಅದರ ಅರ್ಥ ಮೇಲ್ಪದರದಲ್ಲಿಯೇ ಸುವ್ಯಕ್ತವಾಗಿದೆ) ಹೀಗೆ 
“ತೀರ್ಥರೂಪ' ಎಂದರೆ ತಂದೆಯೆಂದಾಗುತ್ತದೆ. ನಮಗೆ ಪರಿಚಯವಿರುವ ಮಟ್ಟಿಗೆ “ತೀರ್ಥ" ಎಂದರೆ ದೇವತಾ 
ಪ್ರತಿಮೆಗಳನ್ನು ಮೀಯಿಸಿದ ನೀರು, ಅಥವಾ ಪವಿತ್ರವೆನಿಸಿದ ನದಿ , ಸರೋವರ ಮೊದಲಾದವು. ಹೀಗಿರುವಾಗ 
ತಂದೆ ತೀರ್ಥರೂಪ ಹೇಗಾದ? 

ತೀರ್ಥ ಶಬ್ದ ಋಗೈದದಷ್ಟು ಹಳೆಯದು. ಮೂಲತಃ “ ತೃ - ತರಣೀ ” ಅಂದರೆ ದಾಟುವುದು ಎಂಬರ್ಥದ 
ಧಾತುವಿನಿಂದ ಹುಟ್ಟಿದ ಶಬ್ದ ಅದು, ಅದು ದಾರಿ ದಾಟುವುದಾಗಬಹುದು, ನದಿ ಅಥವಾ ಸಮುದ್ರವನ್ನು ದಾಟುವು 
ದಾಗಿರಬಹುದು. ಹೀಗೆ ದಾಟಲು ಅನುಕೂಲವಾದ ಸ್ಥಳ ವಿಶೇಷವಾಗಿ ನದಿಯ ಕಡವುತೀರ್ಥವೆನಿಸುತ್ತಿತ್ತು . ಅದರ 
ಅರ್ಥವಿಸ್ತರಿಸಿ ನದಿ ಸರೋವರಗಳಿಗೆ ಇಳಿದು ಸ್ನಾನ ಮಾಡಬಹುದಾದ ಸ್ಥಳ , ಸೋಪಾನಗಳು, ಇವೆಲ್ಲ ತೀರ್ಥ 
ವೆನಿಸಿದವು. ಬೇರೆ ದೇಶಗಳಲ್ಲಿಯೂ ನದಿಗಳಿವೆ , ಕಡವುಗಳು ಉದಾಹರಣೆಗೆ ಇಂಗ್ಲಿಷಿನ Fords ಇವೆ. ಆದರೆ 
ಅವೆಂದೂ “ ಪವಿತ್ರ ' ವೆನಿಸಲಿಲ್ಲ . ನನಗನಿಸುವಂತೆ ನಮ್ಮ ದೇಶದಲ್ಲಿ ಆರ್ಯರ ಅಥವಾ ಅದಕ್ಕಿಂತ ಹಿಂದಿನ ಕಾಲ 
ದಿಂದಲೇ ಸ್ನಾನದ ಬಗ್ಗೆ ಒಂದು ತರಹದ ಹುಚ್ಚು ( obsession) ಇದ್ದಿರಬೇಕು. ಸ್ನಾನಕ್ಕಿರುವ ಈ ಮಹತ್ವ ಧರ್ಮ 
ದಲ್ಲಿ ಸ್ಥಾನ ಪಡೆದು ಅದಕ್ಕೆ ಪಾವಿತ್ರ್ಯ ಬಂತು. ಸ್ನಾನಕ್ಕೆ ಅನುಕೂಲವಾದ ಸ್ಥಾನ ತೀರ್ಥವೆಂದಮೇಲೆತೀರ್ಥವೇ 
ಪವಿತ್ರವೆನಿಸಿತು . ಅದನ್ನೇ ತಿರುವು ಮರುವು ಮಾಡಿದರೆ ಪವಿತ್ರವಾದದ್ದು ತೀರ್ಥವೆನಿಸುತ್ತದೆ. (ತೀರ್ಥ = ಪವಿತ್ರ , 
ಪವಿತ್ರ = ತೀರ್ಥ) ಹೀಗೆ ಗುರುಗಳು , ಸ್ವಾಮಿಗಳು “ತೀರ್ಥಪಾದರು ” ಅವರ ಕಾಲು ತೊಳೆದ ನೀರೂ ತೀರ್ಥ 
ವಾಯಿತು. ತಂದೆಯೇ ನಮ್ಮ ಪ್ರಥಮ ಗುರು ಅವನು 'ತೀರ್ಥ ' ( ಪವಿತ್ರ ಗೌರವಾರ್ಹ) ರೂಪ ಅಥವಾ “ತೀರ್ಥ 
ಸ್ವರೂಪ' ವೆನಿಸುವುದು ಸ್ವಾಭಾವಿಕ. ತಂದೆಗೆ ಸಮಾನರಾಗಿರುವವರು “ತೀರ್ಥರೂಪ ಸಮಾನರು .' 

ಈ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಈ ಪದ ಪ್ರಚಲಿತವಾಗಿರಬೇಕಿತ್ತು . ಆದರೆ ನಾನು ಶೋಧಿ ಸಿದ ಮಟ್ಟಿಗೆ 
ಇದು ಹಿಂದಿ , ಬಂಗಾಲಿ ಮೊದಲಾದ ಉತ್ತರದ ಭಾಷೆಗಳಲ್ಲಾಗಲಿ , ಸಂಸ್ಕೃತದಲ್ಲೇ ಆಗಲಿ ತಂದೆಗೆ ಅನ್ವಯಿಸು 
ವಂತೆ ಕಾಣಲಿಲ್ಲ . “ ಆರ್ಯ ” ಭಾಷೆಗಳಲ್ಲಿ , ಮರಾಠಿಯಲ್ಲಿ ಮಾತ್ರ ತೀರ್ಥರೂಪ ಅಥವಾ ಸ್ವರೂಪ ತಂದೆಗೆ 
ಸಲ್ಲುತ್ತದೆ. 

ಶಂಕರಾಚಾರ್ಯರು ಸಂನ್ಯಾಸಿಗಳನ್ನು ಬೇರೆ ಬೇರೆ ಶಾಖೆಗಳಾಗಿ ವಿಂಗಡಿಸಿ ಒಂದೊಂದಕ್ಕೂ ಒಂದೊಂದು 
ಉಪಾಧಿಯನ್ನು ಕೊಟ್ಟರೆಂದು ಇತಿಹಾಸ ಹೇಳುತ್ತದೆ. “ ಶಪ್ತಿ ”, “ ಭಾರತಿ ” ಇತ್ಯಾದಿ. ಅಂಥ ಉಪಾಧಿಗಳಲ್ಲಿ 
“ತೀರ್ಥ” ಎನ್ನುವುದೂ ಒಂದು. ಉದಾ'' ಭಾರತೀ ಕೃಷ್ಣ ತೀರ್ಥ”, “ ಆನಂದ ತೀರ್ಥ' ಇತ್ಯಾದಿ ( ವೈಷ್ಣವ ಸಂನ್ಯಾಸಿ 
ಗಳು ಅಧಿಕತರವಾಗಿ ತೀರ್ಥ ಎಂಬ ಉಪಾಧಿಯನ್ನು ಧರಿಸುತ್ತಾರೆ) . 

ಸಂನಾಸಿಗಳಿಗೆ “ ತೀರ್ಥ ” ಎಂಬ ಉಪಾಧಿ ಬರಲು ಬೇರೊಂದು ಕಾರಣ ಹೇಳಬಹುದು. 'ತೀರ್ಥ' ಎಂದರೆ 
ದಾಟುವಿಕೆ ಎಂದೆನಲ್ಲವೆ? ಸಂಸಾರ ಸಾಗರವನ್ನು ದಾಟಿದವರು ತೀರ್ಥರಲ್ಲದೆ ಮತ್ತೇನು? ಸಂನ್ಯಾಸವೆಂದರೆ 
ಸಂಸಾರವನ್ನು ದಾಟುವ ಉಪಾಯ ತಾನೆ? 
. ಇದೇ ತರ್ಕದಿಂದ ಒಂದು ವಿದ್ಯೆಯಲ್ಲಿ ಪೂರ್ಣತೆ ಪಡೆದವನು ತೀರ್ಥನಾಗಬಲ್ಲ . “ ಪಾರಂಗತ ' ಆಚೆ ದಾಟಿದವ 
= ತೀರ್ಥ, ಗುರುವಿನ ಹತ್ತಿರ ಒಟ್ಟಾಗಿ ಶಾಸ್ತ್ರಾಭ್ಯಾಸ ಮಾಡಿ ಪಾರಂಗತರಾದ ಸಹಪಾಠಿಗಳನ್ನು “ ಸತೀರ್ಥರು 
ಎನ್ನುವುದು ಈ ತರ್ಕದಿಂದ. 


ಜುಲೈ 1989 


ರಂ . ಶ್ರೀ . ಮುಗಳಿ 


ಶ್ರೀ ಪುರಂದರದಾಸರ 
ಕೆಲವು 


ಹೊಸ 
ಮತ್ತು 
ಹಳೆಯ ಕೀರ್ತನೆಗಳು 


ದಾಸರೆಂದರೆ ಪುರಂದರದಾಸರಯ್ಯ ಎಂದು 
ತಮ್ಮ ಗುರುಗಳಾದ ವ್ಯಾಸರಾಯರಿಂದ 
ಹೊಗಳಿಸಿಕೊಂಡ ಪುರಂದರದಾಸರ ಮೂಲ 
ಸ್ಥಾನ ಮತ್ತ ಜೀವನಚರಿತ್ರೆ ಇವು ಖಚಿತವಾಗಿ 
ರದೆ ವಾದಗ್ರಸ್ತವಾಗಿರುವಂತೆ ಅವರ ಕೀರ್ತನೆ 
ಗಳ ಸಂಖ್ಯೆ ಹಾಗು ಉಪಲಬ್ದವಾದವುಗಳ ಸರಿ 
ಯಾದ ಪಾಠ ಇವೂ ಖಚಿತವಾಗದೆ ಉಳಿದಿರು 
ತವೆ, ಚರ್ಚೆಗೆ ಕಾರಣವಾಗಿರುತ್ತವೆ. 
ಪುರಂದರದಾಸರು ತಾವು ರಚಿಸಿದ ಕೀರ್ತನೆ 
ಗಳು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರವೆಂದು 
ಹೇಳಿದ್ದಾರೆ, ತರುವಾಯದ ವಿಜಯದಾಸರು 
ಈ ಸಂಖ್ಯೆಯನ್ನು ಎತ್ತಿಹಿಡಿದಿದ್ದಾರೆ. ದಾಸ 
ಪರಂಪರೆಯಲ್ಲಿಯೂ ಇದು ಸತ್ಯವೆಂಬ 
ನಂಬಿಗೆ ಬೆಳೆದುಬಂದಿದೆ. ಆದರೆ ಈ ವರೆಗೆ 
ಪುರಂದರದಾಸರ ಅಂಕಿತವುಳ್ಳ ಕೀರ್ತನೆಗಳು 
ಪ್ರತ್ಯಕ್ಷವಾಗಿ ದೊರೆತಿರುವುದು ಒಂದು ಸಾವಿರ 
ಕ್ಕಿಂತ ಸ್ವಲ್ಪ ಹೆಚ್ಚು . ಇವುಗಳಲ್ಲಿಯೂ ನಿಜ 
ವಾಗಿ ಅವರ ರಚನೆ ಯಾವುವು ಅನ್ನಕೃತ 
ಯಾವುವು ಎಂಬ ಚರ್ಚೆಗೆ ಅವಕಾಶವಿದೆ. 
ಮೊದಲಾಗಿ ಅಷ್ಟು ಹೆಚ್ಚಿನ ಸಂಖ್ಯೆಯ ಹಾಡು 
ಗಳನ್ನು ಅವರು ನಿಜವಾಗಿಯೂ ಬರೆದಿದ ರೇ . 
ಅವುಗಳ ಬಹುಭಾಗವು ಹೇಗೆ ಲುಪ್ತವಾಯಿತು 
ಎಂಬ ಸಂದೇಹಗಳು ವಿಚಾರಪರರ ಮನಸ್ಸಿ 
ನಲ್ಲಿ ಉಳಿಯುತ್ತವೆ. ವಿಜಯನಗರ ಸಾಮ್ರಾ 
ಜ್ಯದ ಪತನವಾದ ತಕ್ಷಣ ಕನ್ನಡನಾಡಿನ ಕೀರ್ತಿ 


ಕಲಶವು ಕೆಳಗುರುಳಿದಂತೆ ವೈರಿಗಳ ತೊತ್ತಳ 
ದುಳಿತಕ್ಕೆ ಸಿಕ್ಕು ಸಾಂಸ್ಕೃತಿಕ ಸಂಪತ್ತು ಬಹು 
ಮಟ್ಟಿಗೆ ನಷ್ಟವಾಯಿತು. ವಿಜಯನಗರದ 
ರಾಜಧಾನಿಯಲ್ಲಿಯೆ ಆಗ ವಾಸವಾಗಿದ್ದ 
ಪುರಂದರದಾಸರ ಕೀರ್ತನೆಗಳ ಭಂಡಾರವೂ 
ಕಳೆದುಹೋಗಿರಬಹುದೆಂಬ ಊಹೆಗೆ ಎಡೆ 
ಯಿದೆ. ಇಷ್ಟಾದರೂ ಲಕ್ಷಾವಧಿಯನ್ನು 
ಮೀರಿದ ಕೀರ್ತನೆಗಳು ಸಂಪೂರ್ಣವಾಗಿ 
ಕೈಬಿಟ್ಟಿರುವವೆಂದು ನಂಬುವುದು ಕಷ್ಟವಾಗು 
ತದೆ. 
- ಇದು ಏನೇ ಇರಲಿ , ಈಗ ದೊರೆತವುಗಳಿ 
ಗಿಂತ ಹೆಚ್ಚಿನ ಹಾಡುಗಳು ದೊರೆಯುವುದು 
ಸಾಧ್ಯ , ಇದಕ್ಕಾಗಿ ಕರ್ನಾಟಕ ಮಹಾರಾಷ್ಠ, 
ಗಳಲ್ಲಿ ಪ್ರಯತ್ನಗಳು ಮುಂದುವರಿಯಬೇಕು 
ಎಂಬುದಕ್ಕೆ ಈ ಲೇಖನವು ಪ್ರೇರಕವಾಗಲಿ 
ಎಂದು ಹಾರೈಕೆ . ಮಹಾರಾಷ್ಟ್ರದ ಧುಳೆ ಎಂಬ 
ನಗರದಲ್ಲಿರುವ ರಾಜವಾಡೆ ಗ್ರಂಥಾಲಯ 
ದಲ್ಲಿ ಪುರಂದರದಾಸರ ಕೆಲವು ಕೀರ್ತನೆಗಳ 
ಕೈಬರಹದ ಪ್ರತಿಗಳು ಇವೆ ಎಂಬ ಸಂಗತಿ 
ನನಗೆ ಅನೇಕ ವರ್ಷಗಳ ಹಿಂದೆ ಸಾಂಗಲಿ 
ಯಲ್ಲಿ ಇರುವಾಗ ತಿಳಿಯಿತು. ಅಲ್ಲಿ ಪರಿಚಿತ 
ರೊಬ್ಬರಿಗೆ ಬರೆದು ಇದು ನಿಜವೆಂದು ಅರಿತು 
ಕೊಂಡೆ. ಮುಂದೆ ಯೋಗಾಯೋಗದಿಂದ ನನ್ನ 
ತಂಗಿಯ ಚಿರಂಜೀವರಾದ ಡಾ . ವಸಂತ ನಾ . 


C 


) 


82 


ಜಹಾಗೀರದಾರ ಇವರು ಅದೇ ಭಾಗದಲ್ಲಿ ಸರ ಹೋಗಿ ರಾಜವಾಡೆ ಗ್ರಂಥಾಲಯ ಮತ್ತು 
ಕಾರೀ ಕೆಲಸಕ್ಕೆ ವರ್ಗವಾಗಿ ಹೋದಾಗ , ಸಮರ್ಥ ವಾಗೇವತಾ ಮಂದಿರಗಳಿಂದ ಉಪ 
ಅವರಿಂದ ಬಾಳಬೋಧ ( ಮರಾಠಿ) ಲಿಪಿ ಲಬವಾದ ಹೆಚ್ಚಿನ ಮಾಹಿತಿಯನ್ನು ಪಡೆದು 

ಆಯಾ ಊರುಗಳಿಗೆ ಹೋಗಿ ಅಲ್ಲಿಯ ಮಠ 
ಯಲ್ಲಿರುವ ಅವುಗಳ ಪ್ರತಿ ಮಾಡಿಸಿ ತರಿಸಿ 
ಕೊಂಡೆ. ಅವನ್ನು ಪರೀಕ್ಷಿಸಿ ನೋಡಲಾಗಿ ಗಳಲ್ಲಿ ದೊರೆಯುವ ಬರಹಗಳನ್ನು ಪರೀಕ್ಷಿಸಿ 
ಪುರಂದರದಾಸರ ಅಂಕಿತವುಳ್ಳ ಐದು ಪ್ರಚಲಿತ ದರೆ ಇನ್ನು ಕೆಲವುಕೀರ್ತನೆಗಳು ಸಿಗುವ ಸಂಭ 
ವಾದ ಕೀರ್ತನೆಗಳು ಹಾಗೂ ಮೂರು- ನಾಲ್ಕು ವವಿರುತ್ತದೆ. 
ಪ್ರಚಲಿತವಲ್ಲವೆಂದು ತೋರುವ ಕೀರ್ತನೆಗಳು 

ಮೊದಲು ಪ್ರಚಲಿತವಲ್ಲದ ನಾಲ್ಕು ಹೊಸ 
ಕಂಡುಬಂದವು. ಕನ್ನಡವನ್ನರಿಯದ ಜನರು 

ಕೀರ್ತನೆಗಳನ್ನು ಸಾಧ್ಯವಾದಷ್ಟು ಪರಿಷ್ಕರಿಸಿ. 
ಬರೆದಿರುವುದರಿಂದ ಅವು ಅನೇಕ ಕಡೆಗಳಲ್ಲಿ - 

ಪ್ರತಿಮಾಡುತ್ತೇನೆ. ಎಲ್ಲಿ ಪರಿಷ್ಕರಣ ಸಾಧ್ಯ 
ವಿಕೃತರೂಪ ತಾಳಿ ಅರ್ಥವಿಸದ ರೀತಿಯಲ್ಲಿ ವಿಲ್ಲವೋ ಅಂಥ ನುಡಿಗಳನ್ನು ಮೂಲದಲ್ಲಿ 
ಇರುತ್ತವೆ. ಪುರಂದರದಾಸರು ಭಕ್ತಾಗ್ರಣಿಗ ಇದ್ದಂತೆ ಪ್ರಶ್ನಾರ್ಥಕ ಚಿಹ್ನದೊಡನೆ ಕೊಡು 
ಳೆಂಬ ಪ್ರಸಿದ್ದಿ ಮಹಾರಾಷ್ಟ್ರದ ಸಾಧು ಸಂತ 

ತೇನೆ. ನಾನು ತಾಳೆಹಾಕಿ ನೋಡಿದಂತೆ ಈ 
ರಲ್ಲಿ ಮತ್ತು ಭಾವಿಕ ಜನರಲ್ಲಿ ಬೆಳೆದುಬಂದಿರ ಕೀರ್ತನೆಗಳು ಉಡಿಪಿ ಪಾವಂಜೆ ಗುರು 
ಬೇಕು. ಅಂತೇ ಅವರ ಕೆಲವುಕೀರ್ತನೆಗಳನ್ನು 

ರಾಯರ ಸಂಕಲನಗಳಲ್ಲಿ ಇಲ್ಲ . ಧಾರವಾಡದ 
ಕನ್ನಡವರಿತವರಿಂದ ಕೇಳಿ ಭಜನಮಂಡಳಿ . 

ಉತ್ಸವ ಮಂಡಳಿಯ ಆರು ಭಾಗಗಳಲ್ಲಿಯೂ 
ಗಳಲ್ಲಿ ಅವನ್ನು ಹಾಡುವ ಸಂಪ್ರದಾಯವು ಇಲ್ಲ . ಅದರ ಸಂಪಾದಕರಾದ ದಿ . ಬೆಟಗೇರಿ 
ಪೀಳಿಗೆಯಿಂದ ಪೀಳಿಗೆಗೆ ಮಹಾರಾಷ್ಟ್ರದ 

.ಕೃಷ್ಣಶರ್ಮ ಮತ್ತು ಶ್ರೀ .ಬೆಂಗೇರಿ ಹುಚ್ಚ 
ಕೆಲವು ಸ್ಥಳಗಳಲ್ಲಿ ರೂಢವಾಗಿರಬೇಕು. ರಾಯರು 'ಪೂಜಾತತ್ಯ ' ಎಂಬ ಮೊದಲನೆಯ 
ಮೊದಲು ಮೌಖಿಕವಾಗಿದ್ದ ಹಾಡುಗಳನ್ನು ಭಾಗಕ್ಕೆ ಬರೆದ ಮೊದಲು ಮಾತಿನಲ್ಲಿ 
ಬರಬರುತ್ತ ಬರೆದಿಡುವ ಕ್ರಮವು ಮೊದ 

( ಪು. 6 . 7) ಧುಳೆಯ ಸಂಗ್ರಹಾಲಯದಲ್ಲಿ 
ಲಾಯಿತು. ಬರೆದು ಕೊಂಡವರಲ್ಲಿ ಮರಾಠಿ 

ದಾಸರ ಕೃತಿಸಂಗ್ರಹದ ಹಸ್ತಪ್ರತಿಗಳು ಇವೆ 
ಭಾಷಿಕರು ಇರುವಂತೆ ಕರ್ನಾಟಕದಿಂದ ಮಹಾ ಎಂದು ಅವನ್ನು ದೊರಕಿಸುವ ಪ್ರಯತ್ನ ಮಾಡಿ 
ರಾಷ್ಟ್ರಕ್ಕೆ ವಲಸೆಹೋಗಿ ಬೇರೆ ಬೇರೆ ಊರು ದರೂ ಅವು ತಮ್ಮ ಕೈಗೆ ಬಂದಿಲ್ಲ ಎಂದು 
ಗಳಲ್ಲಿ ನೆಲಸಿ ಕನ್ನಡವನ್ನು ಬರಬರುತ್ತ ಅವನ್ನು ದೊರಕಿಸಿಕೊಂಡು ಮುಂದಿನ ಸಂಪುಟ 
ಮಾತಾಡಲು ಕೂಡ ಅರಿಯದ ಕನ್ನಡಿಗರು 

ಗಳಲ್ಲಿ ಅವುಗಳಿಂದ ಪ್ರಯೋಜನ ಪಡೆಯುವ 
ಇವನ್ನು ತಪ್ಪುತಪ್ಪಾಗಿ ಬರೆದಿಟ್ಟಿರುವ ಆಸೆಯಿರುವುದೆಂದೂ ಹೇಳಿದ್ದಾರೆ. ಆಮೇಲೆ 
ಸಂಭವವೂ ಇದೆ. 

ಪ್ರೊ . ಸಾ . ಕೆ. ರಾಮಚಂದ್ರರಾಯರಿಂದ 
ಇವುಗಳ ಬಗ್ಗೆ ಕೊಟ್ಟಿರುವ ವಿವರಗಳನ್ನು ಸಂಪಾದಿತವಾಗಿ ಕರ್ನಾಟಕ ಸರಕಾರದಿಂದ 
ನೋಡಿದರೆ, ಇನ್ನೂರು ಮುನ್ನೂರು ವರ್ಷ ' ಪುರಂದರ ಸಾಹಿತ್ಯದರ್ಶನ' ಎಂಬ ಸಾಮಾನ್ಯ 
ಗಳ ಹಿಂದೆ ಬೇರೆ ಬೇರೆಯಾಗಿಡೋಮಗಾಂವ , ಶೀರ್ಷಿಕೆಯ ಕೆಳಗೆ ಪ್ರಕಟವಾದ ನಾಲ್ಕು ಸಂಪು 
ಮಠ, ನಿಲಂಗೆ, ತಡವಳಮಠ ಇವುಗಳಲ್ಲಿ ಟಗಳಲ್ಲೂ ಇವು ಇಲ್ಲ . ದಿ. ಸುಬೋಧ ರಾಮ 
ಸಂಗ್ರಹವಾದ ಹಾಡುಗಳು ಎಂಬ ಉಲ್ಲೇಖ ರಾಯರು ಮುಂತಾದವರ ಸಂಕಲನಗಳಲ್ಲಿದ್ದ 
ವಿದೆ. ಈ ಊರುಗಳ ಮತ್ತು ಇಲ್ಲಿಯ ಮಠ - ಕೀರ್ತನೆಗಳು ಮೇಲಿನ ಮೂರು ವ್ಯಾಪಕವಾದ 
ಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಯ ಕೀರ್ತನ ಸಂಪುಟಗಳಲ್ಲಿ ಬಂದಿರುವುದರಿಂದ 
ಬೇಕು. ತಡವಳ ಎಂಬ ಊರು ವಿಜಾಪುರ ಅವಕ್ಕೆ ತಾಳೆಹಾಕಿ ನೋಡುವ ಅಗತ್ಯ ಕಾಣ 
ಜಿಲ್ಲೆಯ ಇಂಡಿ ತಾಲ್ಲೂಕಿನಲ್ಲಿ ರೇಲ್ವೆ ಮಾರ್ಗ ಲಿಲ್ಲ . ಆದರೂ ನಮ್ಮ ಕಣ್ಣಿಗೆ ಬೀಳದ ಯಾವು 
ದಲ್ಲಿದೆ. ಅದೇ ತಡವಳಮಠವಿದ್ದ ಊರೇ ದಾದರೂ ಸಂಕಲನದಲ್ಲಿ ಅಥವಾ ಮೌಖಿಕ 
ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಪರಂಪರೆಯಲ್ಲಿ ಇವು ಇರುವುದಾಗಿ ಕಂಡು 
ಮುಖ್ಯವಾಗಿ ಸಂಶೋಧಕರು ಧುಳೆ ನಗರಕ್ಕೆ ಬಂದರೆ ಬೇರೆ ಮಾತು . 


ಜುಲೈ 1989 


ಪ್ರಚಲಿತವಲ್ಲದ 
ಹೊಸದೆಂದು ತೋರುವ 
ಕೀರ್ತನೆಗಳು 


ನಿಲಂಗೆ ಸಂಗ್ರಹ 
1 . ಸಜ್ಜನನಲ್ಲದೆ ಸಂಸಾರ ನಿಸ್ಸಾರ ದುರ್ಜನರ ಸಂಗವನು ನೀ ಮಾಡದಿರು ಮನುಜ 
ಹತ್ತು ಸಾವಿರ ಹೊನ್ನು ಮನೆಯೊಳಗೆ ಇಟ್ಟುಕೊಂಡು ಉಪ್ಪು ಇಲ್ಲದೆ ಸಪ್ಪಗೆ ಉಂಬರು! 
ಕಾನಾನ ಹೋಲಗೀನಾ ಜೇನೀನ ಹುಳವತೆ ( ?) . 
ದೀನನ ( ಜೀನನ ?) ಬದುಕು ಏನಾಗಿ ಹೋಗುವುದು lol 
ಒಡವೆ ಆರಿಗೆ ಇರುವುದು (ಇದು (? ) ಪಡೆದರ್ಥ ಆರಿಗೆ ಮಡದಿ ಆರಿಗೆ ಮಕ್ಕಳು ಆರಿಗೆ! 
ಒಡವೆ ಏನು ವಬಕೊನ್ನಾ। ಪ್ರಾಥವನಕನ್ನಕೊನ್ನಾ| ಮಡದಿ ಮಾಡೋವಾಚನೀಗ ಕೆ ಬ್ರಹ್ಮಾರೀ 

(?) ಯೆ | ೨| 
ಈ ಪರಿಯೇತಿ( ಹೈತಿ?) ನಿರುತ ಸಂಸಾರವೊ ! ತನಗಿಂತ ಪರಹಿತ ನನ್ನದು ಎನಿಸಿಕೊಳ್ಳು|| 
ಪುರಂದರ ವಿಠಲನ ಭಜಿಸಿ ನೀ ಸುಖಿಯಾಗು ಮನುಜ| ೩| | 


ತಡವಳ * ಮಠದಲ್ಲಿಯ ಸಂಗ್ರಹ 
ರಾಜಾಧಿರಾಜನ ಕಂಡೆ! ರಾಜಗೋಪಾಲನ ಕಂಡೆ! ಕಾರುಣ್ಯಸಾಗರನಾದ ಕೃಷ್ಣನ ಕಂಡೆ ಧ್ರು ! 
ಉಟ್ಟ ಪೀತಾಂಬರ ಕಂಡೆ! ತೊಟ್ಟ ವಜಾಂಗಿ ಕಂಡೆ| 
ದಕ್ಷಿಣ ದ್ವಾರಕೆಯ ಮನ್ನಾರು ಕೃಷ್ಣನ ಕಂಡೆ | ೨ | 
ಹಾರ ಹಾಕಿದ ಕಂಡೆ ನೀಲ ನೋಟದಾ ಕಂಡೆ! ಸಾರಂಗಪಾಣಿ ಮನ್ನಾರು ಕೃಷ್ಣನ ಕಂಡೆ| ೩ || 
ಒರಳುಯೆಳೆದನಾ ಕಂಡೆ! ದುರುಳ ಮೂರುತಿ ಕಂಡೆ ಬೆರಳ ಚೀಪುವ ಮನ್ನಾರು ಕೃಷ್ಣನ ಕಂಡೆ 

| ೪ | 
ಕಡೆಗೋಲು ಕಂಡ ನಡುವಿನೊಡ್ಯಾಣ ಕಂಡೆ| ಮದನ ಮೂರುತಿ ಮನ್ನಾರು ಕೃಷ್ಣನ ಕಂಡೆ| ೫| 
ಕೊಳಲನೂದುತಾ ( ವಾತನ ?) ಕಂಡೆ ಕೊರಳ ಗಂಧವ ಕಂಡೆ| ಖಡೀ (?) ಮುಡುಪಿಯಾ 
ಮನ್ನಾರು ಕೃಷ್ಣನ ಕಂಡೆ | ೬ || 
ಆಕಳ ಕಾವುದ ಕಂಡೆ ಗೋಪಾಲ ಕೃಷ್ಣನ ಕಂಡೆ! ಸಹಸ್ರನಾಮದಾ ಮನ್ನಾರು ಕೃಷ್ಣನಾ 

ಕಂಡೆ| ೭|| 
ಶೇಷಶಾಯಿಯ ಕಂಡೆ ವೈಕುಂಠವಾಸನಾ ಕಂಡೆ! 
ಪುರಂದರ ವಿಠಲ ಮನ್ನಾರು ಕೃಷ್ಣನಾ ಕಂಡೆ| ೮|| 
* ಈ ಹಾಡಿನ ಪಲ್ಲವಿ ಧಾರವಾಡ ಪ್ರತಿಯಲ್ಲಿ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿಯಲ್ಲಿ ಕಂಡೆ ಕಂಡೆ 
ಕಂಡೆನಯ ಕಂಗಳು ದಣಿಯುವ ತನಕ' ಎಂದಿದ್ದು ಇಲ್ಲಿಯ ಪಲ್ಲವಿಗಿಂತ ಬೇರೆಯಾದರೂ ಇಲ್ಲಿಯ 
ನುಡಿಗಳಿಗೂ ಈ ಪ್ರತಿಗಳಲ್ಲಿಯ ನುಡಿಗಳಿಗೂ ಬಹುಮಟ್ಟಿನ ಸಾಮ್ಯವಿದೆ. ಇಲ್ಲಿ ನಾಲ್ಕನೆಯ ಮತ್ತು 
ಆರನೆಯ ನುಡಿಗಳು ಮಾತ್ರ ಬೇರೆಯಾಗಿವೆ. ಈ ದೃಷ್ಟಿಯಿಂದ ಈ ಕೀರ್ತನೆ ತೀರ ಹೊಸದಲ್ಲ ಎಂದು 
ಗಮನಿಸಬೇಕು. 


ಕಸ್ತೂರಿ 


ರಾಜವಾಡೆ ಗ್ರಂಥಾಲಯ , ಕಾನಡೀ ಗ್ರಂಥ 
3. ಭೀಮನ ನೆನೆದರೆ ಆವುದು ಭಯವಿಲ್ಲ! ಭೀಮರಾಯ! 
ಕಾಮಿತಾರ್ಥವು ಫಲಿಸುವುದು ಣಾಬ್ಬಲಿಮುದು (?) ಭೀಮರಾಯಾ! ಅಂಜನಾಭವ ಪುತ್ರ, 
( ಯಾಕಂಜೈನಾಭವ ಪುತ್ರ ?) ಕರುಣಿಸೊ ಮಾರುತಿ ಭೀ ಅಂಜನಾ ( ?) 
ಆತ್ಮಜ ಅಗಣಿತ ಬಲವಂತ ಭೀಮ ೧! ಕಟ್ಟಿದಾ (ಕದಿದಾ?) . 
ಪೂಮಾಲೆ ಕಸ್ತೂರಿ ನಾಮದಾ ಭೀ ! 
ಪೊಬುದು (?) ಪೀತಾಂಬರವುಟ್ಟು ಮೆರೆದ ಮುದ್ದು ಭೀ ! ೨!| 
ರಾಮರಾಯರಿಗೆ ನೀ ಪ್ರೇಮದಾ ಬಂಟನೋ ಭೀ . ಪ್ರೇಮದಿ ಸುಗ್ರೀವ ( ?) ಪಟ್ಟಗಟ್ಟಿಸಿದ 
ಭೀ ( ೩ ! ಶರಧಿಯ ದಾಟಿ ಸೀತೆಗೆ ಉಂಗುರ ಕೊಟ್ಟ ಭೀ ! 
ಅಸುರ ಬಲಗಳನ್ನೆಲ್ಲ ಕಿತ್ತಿ ಇಡ್ಯಾಡಿ ಭೀ ! ೪ | | 
ಕುಂಭಿನಿಯೊಳು ಕೂತಿ ಕುಮಾರನ ಗೆದ್ದಿ ನೀ ಭೀ । ಕಪಟಿ ಆದ ಕೌರವಾಂತಕನಾಗಿದ್ದಿ ಭೀ ೫ 
ಮಧ್ಯಗೇಹದಾಗ ಮಗನಾಗಿ ಬುದ್ದಿಯಿಂದ ಭೀl - 
ಬೌದ್ದಾದಿ ಮತಗಳ ಬೂದಿ ಮಾಡಿ ಮರೆದಿ ಭೀ | ೬| ಛಪ್ಪನ್ನ ದೇಶಕ್ಕವ ಪೊಳ್ಳ (?) 
ಕಾಗಿನೆಲೆ ಭೀ ಹಿಂಗತಪದಿ ಕನಕಗೆ ವರಕೊಟ್ಟು ಸಲಹಿದಿ ಭೀ ! ೨i . 
( ಪುರಂದರದಾಸರ ಅಂಕಿತವುಳ್ಳ ಕೊನೆಯ ನುಡಿ ಇದರಲ್ಲಿ ಇಲ್ಲದ ಕಾರಣ ಇದು 
ಅಪೂರ್ಣವಾಗಿರಬಹುದು) 


ಸಂಕೀರ್ಣ ಸಂಗ್ರಹ 
4 . ಓಡಿ ಬಂದು ನಿನ್ನ ಕಾಲ ಕಚ್ಚಿತೋ ರಂಗ ಬಾವು (ಬಂದಿತೆ? ) 
ಕೋಡ್ಲೀ ಕಪಾಳಾ ಪಿಡಲೀ ತ್ರಿಶೂಲ! ಕಿಡಗತಾನುದರ ತಮುಕಾಣಾನ! 
ಹಾವರೇವ ನಿದು ಹುಲುಚೆಯೆ । ತಿಟುಸು ತಲವಲತದಕ್ಷಪದದಡು (?) ೧] 
ಸರಗವ ಬಿಡು ಸುಮ್ಮನೆ ಮಲಗೊ ಮತ್ತೆಲ್ಲೆಲ್ಲಿ ತಿರುಗದಿರು! 
ಕೂದಲು ಬಿಚ್ಚಿದೆ ಬುದ್ದಿಯು ಹೆಚ್ಚಿದೆ ಸುಳಿದಾಡಿದ ಕಡೆ ಬರತದೆ ರಂಗ ಬಾವು ಬಂದಿತೇ । ೨f 
ಕೊಂಪೆಗುರುಳುತಾ ನವೋಪಬಸವೇನಾರಿ (?) ತಪ್ಪದೆ ಬರತದೆ ನಡೆ ಮನೆ( ?) 
ಯಾಪಾಕ ಡೊಂಗರಾಯಾ (?) ಪುರಂದರ ವಿಠಲನೊಪ್ಪಿಸಿ ಕುಡುವ ನಾ ನಿನ್ನನು | ೩|| 
ಬಾವು ಬಂದಿತೇ ( ಧ) 


ಈ ನಾಲ್ಕು ಹಾಡುಗಳನ್ನು ನೋಡಿದರೆ 
ಅಲ್ಲಲ್ಲಿ ಮೂಲ ಪಾಠವನ್ನು ಗುರುತಿಸುವುದು 
ಎಷ್ಟು ಕಷ್ಟ ಎಂಬುದು ತಿಳಿಯುತ್ತದೆ. ಕಾಲ 
ದಿಂದ ಕಾಲಕ್ಕೆ ವಿಕೃತ ರೂಪವನ್ನು ಪಡೆದಿರುವ 
ಇವುಗಳ ಕೆಲಭಾಗವನ್ನಾದರೂ ತಾತ್ತೂರಿಕ 
ವಾಗಿ ಅರ್ಥವಾಗುವಂತೆ ಜೋಡಿಸಿ ಮೇಲೆ 
ಕೊಡಲಾಗಿದೆ. ಇಷ್ಟಾದರು ಕೆಲವು ನುಡಿಗಳು 
ಮತ್ತು ಶಬ ಗಳು ಪಾಠದೃಷ್ಟಿಯಿಂದ ಅರ್ಥ 
ದೃಷ್ಟಿಯಿಂದ ಸವಾಲಾಗಿ ನಿಲ್ಲುತ್ತವೆ. ವಾಚಕ 
ರಲ್ಲಿ ಯಾರಾದರೂ ಅವನ್ನು ಗುರುತಿಸಬಲ್ಲವ 
ರಾಗುವರೋ ಹೇಗೆನೋಡಬೇಕು, ಪುರಂದರ 


ದಾಸರ ಅನುಪಲಬ್ದ ಕೀರ್ತನೆಗಳು ಎಂಬ 
ದೃಷ್ಟಿಯಿಂದ ಇವಕ್ಕೆ ಮಹತ್ವವಿದೆ. ಆಧ್ಯಾ 
ತ್ರಿಕವಾಗಿ ಇವುಗಳಲ್ಲಿ ಹೊಸ ಅನುಭವವಿಲ್ಲ . 
ಹೊಸ ಆಶಯವೂ ಇಲ್ಲ . ಸಾಹಿತ್ಯ ದೃಷ್ಟಿ 
ಯಿಂದ ಎದ್ದು ಕಾಣುವ ಗುಣವೂ ಇಲ್ಲ . 
ಸಾಮಾನ್ಯವಾಗಿ ಪುರಂದರದಾಸರ ಹಾಗೂ 
ಇತರ ದಾಸರ ಕೀರ್ತನೆಗಳಲ್ಲಿ ಬರುವ ಕೆಲವು 
ವಿಷಯಗಳು ಇಲ್ಲಿ ಹಾಡಿನ ರೂಪ ತಾಳಿರು 
ತದೆ. 
ಪ್ರಚಲಿತವಾದ ಪುರಂದರದಾಸರು ರಚಿಸಿದ 
ಐದು ಕೀರ್ತನೆಗಳು ಹೆಚ್ಚಾಗಿ ಪ್ರಸಿದ್ಧವಾದುವೇ 


ಜುಲೈ 1989 


8S 


Sನಷ್ಟೊಂಗಾಳಿ 
# ಹಿರೇಕೆರೂರ | 


RA 


“ “ ಹಿಪ್ಪಿ ಕಟಿಂಗ್' ಅಂತಾರಲ್ಲಯ್ಯಾ, ಅದನ್ನ 
ಮಾಡು... ” 


ಪ್ರತಿಯಲ್ಲಿ ಏಳು ಇರು ತ್ತವೆ. 'ಸಕಲ ಗ್ರಹಬಲ 
ನೀನೆ' ಈ ಹಾಡು ಇಲ್ಲಿ ಮೂರು ನುಡಿಗಳಲ್ಲಿ 
ಇದ್ದರೆ, ಧಾರವಾಡ ಪ್ರತಿಯಲ್ಲಿ ಮತ್ತು ಬೆಂಗ 
ಳೂರು ಪ್ರತಿಯಲ್ಲಿ ಸಹ ಮೂರೇ ಇರುತ್ತವೆ. 
ಇದೇ ರೀತಿ 'ರಾಮನಾಮ ಪಾಯಸಕ್ಕೆ ' ಎಲ್ಲ 
ಪ್ರತಿಗಳಲ್ಲಿಯೂ ಮೂರೇ ನುಡಿಗಳನ್ನು ಒಳ 
ಗೊಂಡಿದೆ. 'ಒಲ್ಲನೋ ಹರಿ ಕೊಳ್ಳನೋ ' 
ಇದು ಇಲ್ಲಿ ಐದು ನುಡಿಗಳಲ್ಲಿ ಇದ್ದಂತೆ 
ಧಾರವಾಡ ಪ್ರತಿಯಲ್ಲಿಯೂ ಇದೆ. ' ಮಾಡು 
ಸಿಕ್ಕಿಲ' ಇದು ಈ ಸಂಗ್ರಹದಲ್ಲಿ ಮತ್ತು 
ಬೆಂಗಳೂರು ಪ್ರತಿಯಲ್ಲಿ ಮೂರುನುಡಿಗಳಲ್ಲಿ 
ಮುಗಿದಿದೆ. ಇದರಿಂದ ನೀನಾಕೊ ನಿನ್ನ 
ಹಂಗ್ಯಾಕೊ ' ಎಂಬ ಕೀರ್ತನೆಯಲ್ಲಿ ಮಾತ್ರ 
ನುಡಿಗಳ ವ್ಯತ್ಯಾಸವಿದೆ ಎಂದಾಯಿತು. ಈ 
ಹಾಡಿನ ಹೆಚ್ಚಿನ ನುಡಿಗಳಿದ್ದಲ್ಲಿ ಅದೇ ಭಾವವು 
ಬೇರೆ ಉದಾಹರಣೆಗಳಿಂದ ಸೂಚಿತವಾಗಿದೆ. 
ಪಾಠಾಂತರಗಳು ಅಲ್ಲಲ್ಲಿ ಕಂಡುಬಂದರೂ 
ಅರ್ಥದೃಷ್ಟಿಯಿಂದ ಹೆಚ್ಚಿನ ವ್ಯತ್ಯಾಸವನ್ನು 
ತೋರಿಸುವಂಥವು ಕಡಿಮೆ ಇರುತ್ತವೆ. ಉದಾ 
ಹರಣೆಗೆ, ಧುಳೆ ಸಂಗ್ರಹದ 'ನೀನ್ಯಾಕೊ ನಿನ್ನ 
ಹಂಗ್ಯಾಕೋ ಇದರ ಕೊನೆಯ ನುಡಿಯಲ್ಲಿ 
ನಿನ್ನ ನಾಮಕೆ ಸರಿ ಒಂದು ಇಲ್ಲ ಗುಣಾಕಾರ 
ಪುರಂದರ ವಿಠಲಾ' ಎಂದಿದ್ದರೆ ' ಗುಣಾಕಾರ ' 
ಇದರ ಸ್ಥಾನದಲ್ಲಿ ಧಾರವಾಡ ಪ್ರತಿಯಲ್ಲಿ 
' ಪನ್ನಗಶಯನ' ಎಂದೂ ಬೆಂಗಳೂರು ಪ್ರತಿ 
ಯಲ್ಲಿ ' ಘನಮಹಿಮ' ಎಂದೂ ಇದೆ . ' ಗುಣಾ 
ಕಾರ' ಇದಕ್ಕೆ ಆ ಸಂದರ್ಭದಲ್ಲಿ ಸರಿಹೋಗುವ 
ಯಾವ ಅರ್ಥವೂ ಇಲ್ಲ . ಅದು ' ಘನ ಆಕಾರ' 
ಇದರ ವಿಕೃತರೂಪವಾಗಿರಬಹುದು. ' ಮಾಡು 
ಸಿಕ್ಕಿತ್ತಿಲ್ಲ' ಈ ಹಾಡಿನ ಪಲ್ಲವಿ ಹಾಗು ಪ್ರತಿ 
ಯೊಂದು ನುಡಿಯಲ್ಲಿ ಈ ಸಂಗ್ರಹದ ಮತ್ತು 
ಬೆಂಗಳೂರು ಪ್ರತಿಯ ಪಾಠಗಳಲ್ಲಿ ಹಾಡುಗಳ 
ಅನುಕ್ರಮದಲ್ಲಿ ಕೆಲವಡೆ ವ್ಯತ್ಯಾಸಗಳಿವೆ , ಬೇರೆ 
ಪಾಠಾಂತರಗಳು ಸಿಕ್ಕರೆ ಮೂಲಪಾಠವನ್ನು 
ಗೊತ್ತುಪಡಿಸುವ ಪ್ರಯತ್ನ ಮಾಡಬಹು 
ದಾಗಿದೆ. 

ಈ ಸಂಗ್ರಹಕಾರ್ಯದಲ್ಲಿ ಸಹಾಯ ಮಾಡಿದ 
ಧುಳೆಯಲ್ಲಿಯ ರಾಜವಾಡೆ ಗ್ರಂಥಾಲಯದ ಅಧಿ 
ಕಾರಿಗಳಿಗೂ ಇತರರಿಗೂ ನನ್ನ ಕೃತಜ್ಞತೆಗಳು ಸಲ್ಲು 
ಇವೆ 


ಈ ಗ್ರಂಥಾಲಯದಲ್ಲಿ ದೊರೆತವುಗಳಾಗಿವೆ. 
ಅವುಗಳ ಮೊದಲ ಸಾಲುಗಳೆಂದರೆ (1) 
ನೀನ್ಯಾಕೊ ನಿನ್ನ ಹಂಗ್ಯಾಕೊ , ( 2) ಸಕಲ 
ಗ್ರಹಬಲ ನೀನೆ ಸರಸಿಜಾಕ್ಷಾ, ( 3) ರಾಮ 
ನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, (4) : . 
ಒಲ್ಲನೋ ಹರಿ ಕೊಳ್ಳನು ಎಲ್ಲ ವಸ್ತುಗಳಿದ್ದು 
ತುಳಸಿ ಇಲ್ಲದ ಪೂಜೆ, (5) ಮಾಡು ಸಿಕ್ಕಿಲ್ಲ, 
ಮಾಡಿನ ಗೂಡು ಸಿಕ್ಕಿತ್ತಲ್ಲ ? ಇವುಗಳನ್ನು 
ಧಾರವಾಡ, ಬೆಂಗಳೂರು( ಸಂಸ್ಕೃತಿ ಇಲಾಖೆ) 
ಪ್ರತಿಗಳೊಡನೆ ಹೋಲಿಸಿದರೆ ಕೆಲವೆಡೆಗೆ 
ಪಾಠಾಂತರಗಳು, ಹೆಚ್ಚು ಕಡಿಮೆಯಾದ ನುಡಿ 
ಗಳು ಕಂಡುಬರುತ್ತವೆ. ಮೊದಲನೆಯದರ 
ಪಲ್ಲವಿಯಲ್ಲಿ ನೀನ್ಯಾಕೋ ನಿನ್ನ ಹಂಗ್ಯಾಕೋ , 
ಎಂದು ಇಲ್ಲಿದ್ದರೆ ಧಾರವಾಡದ ಪ್ರತಿಯಲ್ಲಿ 
“ನೀನೇಕೋ ನಿನ್ನ ಹಂಗೇಕೋ ' ಬೆಂಗಳೂರು 
ಪ್ರತಿಯಲ್ಲಿ 'ನೀನ್ಯಾಕೊ ನಿನ್ನ ಹಂಗ್ಯಾಕೋ '. 
ಎಂದೇ ಇದೆ. ಇಲ್ಲಿ ನುಡಿಗಳು ನಾಲ್ಕು ಇದರೆ. 
ಧಾರವಾಡ ಪ್ರತಿಯಲ್ಲಿ ಎಂಟು, ಬೆಂಗಳೂರು 


- ಲೇಖಕ 


ಕಸ್ತೂರಿ 


86. 


( ಗಾರ್ದಭ 


* 


ಈ ಇಳೆಯಲ್ಲಿ ನನ್ನವತಾರ ಎಂದಾಯ್ತು ಗೊತ್ತೇ ? 
ಆಗ ಮತ್ನ ಆಗಸದಲ್ಲಿ ಹಾರಾಡುತ್ತಿತ್ತು , ವನದ ವೃಕ್ಷ ಓಡಾಡುತ್ತಿತ್ತು , 
ಮುಳ್ಳುಗಿಡದಲ್ಲಿ ಅಂಜೂರದ ಹಣ್ಣು ಬಿಡುತ್ತಲಿತ್ತು , 
ಹೊಳೆವ ಚಂದ್ರನಲ್ಲಿ ಕೆಂಪು ನೆತ್ತರು ಹರಿಯುತ್ತಲಿತ್ತು . 

ಹೌದು, ಬೇಸರಿಕೆ ತರಿಸುವುದೆನ್ನ ಧ್ವನಿ 
ಎಡೆಬಿಡದೆ ಬೀಸುವುದು ಎನ್ನ ಕರ್ಣ, 
ಭೂಮಿಯ ಮೇಲೆ ಓಡಾಡುವ ವಿಕಟಾಕ್ರತಿ ನಾನು 
ಚತುಷ್ಪಾದ ದೆವ್ವದ ಅನುಕರಣ. 
ಹೊಟ್ಟೆಗೆ ಹಲ್ಲಿಲ್ಲ , ಆದರೆ ಹೊಡೆತ ಬೈಗಳ ತಪ್ಪಿಲ್ಲ , 
ಈ ಭುವಿಯ ಕುಟಿಲ ಮಾನವನಲ್ಲಿ ದಯೆಯಿಲ್ಲ , 
ಎಲ್ಲವನ್ನು ಸಹಿಸುವ ಮೂಕ ಪ್ರಾಣಿ ನಾನೊಂದು, 

ಇದುವರೆಗೂ ಗುಟ್ಟನ್ನು ರಟ್ಟು ಮಾಡಿಲ್ಲ ನಾನೆಂದು 
ಬೆಪು ತಕ್ಕಡಿಗಳೇ , ಕೇಳಿ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ 
ನನಗೂ ಒಂದು ಕಾಲವಿತ್ತು , ಸಿಹಿ ಸಕ್ಕರೆಯ ಕಾಲ 
ನನ್ನ ದರ್ಶನಕ್ಕೆ ಜನಸ್ತೋಮದ ಜಯಕಾರ 
(ಕ್ರಿಸ್ತನ ಹೊತ್ತು ತಂದ) ನನ್ನ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ. 


ಇಂಗ್ಲಿಷ್ ಮೂಲ: ಚೆಸ್ಟರ್‌ಟನ್‌ರ ' ದಿ ಡಾಂಕಿ' 
ಕನ್ನ ದಕ್ಕೆ : ಹೆಚ್ . ಆರ್ . ಚಂದ್ರವದನ ರಾವ್ 


ಜುಲೈ 1989 


ಮಾರಿಯಾ 
ಗೋಪರ್ಟ್ 
ಮೇಯರ್ಸ್ 


ಗಂಡನ ಜೀವನದೊಂದಿಗೂ ಅವನ ಕೃತಿ ಮಾರಿಯಾ ಹುಟ್ಟಿದ್ದು 1906ರ ಜೂನ್ 28| 
ಯೋಂದಿಗೂ ಹಂಡತಿಯ ಜೀವನ ತಳಕು ಹಾಕಿ ರಂದು ಈಗಿನ ಪೋಲಂಡಿನ ( ಆಗ ಇದು. 
ಕೊಂಡಿರುವುದರಿಂದ ಹೆಂಡತಿಯು ತನ್ನ ಅಭಿ ಜರ್ಮನಿಗೆ ಸೇರಿತ್ತು ) ಕಟ್ಟೋವಿತ್ವನಲ್ಲಿ . 
ರುಚಿಗೂ ವೃತ್ತಿಗೂ ತಿಲಾಂಜಲಿಯ ಯುವ ತಂದೆಗೆ ಒಬ್ಬಳೇ ಮಗಳು . ಆತ ಗೊಟ್ಟಿಂಜೆನ್ 
ಪ್ರಸಂಗ ಬರುವುದು ಸಾಮಾನ್ಯ . ತನ್ನ ಅಭಿ ವಿಶ್ವವಿದ್ಯಾಲಯದಲ್ಲಿ ಶಿಶುಶಾಸ್ತ್ರದ ಪ್ರೊಫೆ. 
ರುಚಿಗೆ ಚ್ಯುತಿಬಾರದ ಹಾಗೆ ಹೆಂಡತಿಯು ಸರ್ ಅಧ್ಯಯನ- ಅಧ್ಯಾಪನಗಳೆರಡೂ ಆ ಮನೆ 
ಗಂಡನೊಡನೆ ಕೈಗೂಡಿಸಿದ ಪ್ರಸಂಗಗಳು ಅಪ ತನಕ್ಕೆ ಬಳುವಳಿಯಾಗಿ ಬಂದಿದ್ದವೇನೋ . 
ರೂಪ. ಇಂಥಾ ಒಂದು ಅಪರೂಪದ ಆಕೆಯ ತಂದೆ ವೃತ್ತಿಯ ಲೆಕ್ಕದಲ್ಲಿ ಆ ಮನೆತನ 
ಪ್ರಸಂಗದ ಜ್ವಲಂತ ನಿದರ್ಶನ ಮಾರಿಯಾ ದಲ್ಲಿ ಆರನೆಯ ತಲೆಮಾರಿಗೆ ಸೇರಿದವ. 
ಗೋಪರ್ಟ್ ಮೇಯರ್ಳದು. ಅವಳ ಗಂಡ ತಾಯಿ ಫ್ರೆಂಚ್ ಭಾಷೆಯನ್ನು ಪಿಯಾನೋಣ 
ಒಬ್ಬ ರಸಾಯನಶಾಸ್ತ್ರಜ್ಞ , ಈಕೆಗೆ ಭೌತ ನುಡಿಸುವುದನ್ನು ಮಾರಿಯಾಳಿಗೆ ಆಕೆಯ ಶೈಶ . 
ಶಾಸ್ತ್ರದಲ್ಲಿ ಆಸಕ್ತಿ . ಹೀಗಾಗಿ ಅವಳು ಅದನ್ನು ವದಲ್ಲಿ ಹೇಳಿಕೊಟ್ಟಳು. ತಂದೆ ವಿಜ್ಞಾನಿ 
ಒಂದು ಅಭಿರುಚಿಯನ್ನಾಗಿ ಸ್ವೀಕರಿಸಿದಳೇ . ಯಾದುದರಿಂದ ಆತನ ಬಗೆಗೆ ಹೆಚ್ಚು ಒಲವು. . 
ಹೊರತು ವೃತ್ತಿಯನ್ನಾಗಿ ಸ್ವೀಕರಿಸಲಿಲ್ಲ . ಆಕೆ ಆತ ಮಾರಿಯಾಳೊಂದಿಗೆ ವಾಯುವಿಹಾರ 
ಪರಮಾಣು ಕೇಂದ್ರದ ರಚನೆ ಹೇಗಿರುತ್ತದೆಂಬ ಕ್ಕೆಂದು ಹೊರಟಾಗ ದಾರಿಯಲ್ಲಿ ಎದುರಾಗು : 
ಬಗೆಗೆ ತನ್ನ ಕುತೂಹಲವನ್ನು ತಣಿಸಲು ತಿದ್ದ ಪಶುಪಕ್ಷಿಗಳ ಬಗೆಗೆ, ಗಿಡಮರಗಳ 
ಕೈಗೊಂಡ ಅಧ್ಯಯನನೋಬೆಲ್ ಬಹುಮಾನ ಬಗೆಗೆ ರಸವತ್ತಾಗಿ ತಿಳಿಸಿ ಹೇಳುತ್ತಿದ್ದ . ಗ್ರಹಣ 
ವನ್ನು ತಂದುಕೊಟ್ಟಿತು. ಆಕೆಯ ಪರಮಾಣು ಗಳನ್ನು ಅಭ್ಯಸಿಸಲೂ ಪಳಿಯುಳಿಕೆಗಳನ್ನು 
ಕವಚಗಳ ಕಲ್ಪನೆ ಪರಮಾಣು ಶಾಸ್ತ್ರದಲ್ಲಿ ಸಂಗ್ರಹಿಸಲೂ ಆತ ದೂರ ಪ್ರಯಾಣ 
ಒಂದು ಮೈಲುಗಲ್ಲೆಂದು ಭಾವಿಸಲ್ಪಟ್ಟಿದೆ. ಕೈಗೊಂಡಾಗ ಮಗಳನ್ನೂ ಕರೆದೊಯ್ಯುತ್ತಿದ್ದ .. 
ನೋಬೆಲ್ ಬಹುಮಾನ ಪಡೆದ ಅಮೇರಿಕದ ಆ ಕಾಲದಲ್ಲಿ ಗೊಟ್ಟಿಂಜನ್ ವಿಶ್ವವಿದ್ಯಾಲಯ 
ಹೆಂಗಸರಲ್ಲಿ ಅವಳೇ ಮೊದಲಿಗಳು, ಭೌತ ಯುರೋಪಿನಲ್ಲೇ ಶ್ರೇಷ್ಠ ವಿಶ್ವವಿದ್ಯಾಲಯ 
ಶಾಸ್ತ್ರದಲ್ಲಿ ಆ ಬಹುಮಾನ ಗಳಿಸಿದ ಹೆಂಗಸ ವೆಂದು ಪರಿಗಣಿಸಲ್ಪಟ್ಟಿತ್ತು . ಹೀಗಾಗಿ ಆಯಾ 
ರಲ್ಲಿ ಇವಳು ಎರಡನೆಯವಳು ( ಮೊದಲನೆಯ ಕ್ಷೇತ್ರದಲ್ಲಿ ನಾನಾ ಪರಿಣತರು ಅದರತ್ತ 
ವಳು ಮೇಡಂ ಕ್ಯೂರಿ) , ಹಾಗೆಯೆ ವಿಜ್ಞಾನ ಆಕರ್ಷಿತರಾಗುತ್ತಿದ್ದುದು ಸಹಜವೆ . ಇಂಥಾ 
ದಲ್ಲಿ ಬಹುಮಾನ ಪಡೆದವರ ಪೈಕಿ ಜಗತ್ತಿನಲ್ಲಿ : ಪರಿಸರದಲ್ಲಿ ಬೆಳೆದ ಆಕೆಗೆ ವಿಜ್ಞಾನದತ್ತ ಆಕ 
ಮೂರನೆಯವಳು ಈಕೆ. 

- ರ್ಷಿತಳಾದದ್ದು ಆಶ್ಚರ್ಯವಲ್ಲ . 
88 

ಕಸ್ತೂರಿ 


ದೊರಕಿತು. 
ಕೋಲಂಬಿಯ ವಿಶ್ವವಿದ್ಯಾಲಯಕ್ಕೆ ಸೇರಿದ 
ಅರ್ಗೊನ್ ಪ್ರಯೋಗಶಾಲೆಯಲ್ಲಾಗ 
ಯುರೇ ನಿಯಂ ಅದಿರಿನಿಂದ ಪರಮಾಣು 
ಬಾಂಬಿಗಾಗಿ ಯುರೇನಿಯಂ- 235 ಅನ್ನು 
ಹೊರದೆಗೆಯುವ ಕುರಿತು ಸಂಶೋಧನೆಗಳು 
ನಡೆಯುತ್ತಿದ್ದವು. ಜೋಸಫ್ ಮೇಯರ್ ಆ 
ವಿಶ್ವವಿದ್ಯಾಲಯವನ್ನು ಸೇರಿಕೊಂಡಾಗ 
ಮಾರಿಯಾಳು ಅರ್ಗೊನ್ ಸಂಶೋಧನಾಲ 
ಯದಲ್ಲಿ ಅರ್ಧಾವಧಿಯ ಕೆಲಸವನ್ನು ದೂರ 
ಕಿಸಿಕೊಂಡಳು. ಹೊಸದಾಗಿ ಲೇಸರಿನ ಶೋಧ 
ವಾದಾಗ ಮಾರಿಯಾ ಈ ಮೊದಲು ತಾರ್ಕಿಕ 
ವಾಗಿ ಸಂಶೋಧಿಸಿದ ತತ್ವಗಳನ್ನು ಲೇಸರ್‌ 
ತಂತ್ರಕ್ಕೆ ಅಳವಡಿಸಿ ಯುರೇನಿಯಂ 235 ಅನ್ನು 
ದೊರಕಿಸಿಕೊಳ್ಳಬಹುದೆಂಬುದು ಗೊತ್ತಾದಾಗ 
ಆಕೆಗೆ ಹೆಚ್ಚಿನ ಮಹತ್ವ ಬಂತು. 
1946ರಲ್ಲಿ ಜೋಸೆಫ್ ಮೇಯರ್‌ 
ಚಿಕಾಗೋ ವಿಶ್ವವಿದ್ಯಾಲಯವನ್ನು ಸೇರಿದಾಗ 
ಮಾರಿಯಾ , ಅಲ್ಲಿನ ಎಕೋ ಫರ್ಮಿ 


ಮಾರಿಯಾ ಸನಿಹದಲ್ಲೇ ಇದ್ದ ಬಾಲಕಿಯರ 
ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ 
ಹೈಸ್ಕೂಲು ಸೇರುವಷ್ಟರಲ್ಲಿ ಆಗ ಸಾರ್ವತ್ರಿಕ 
ವಾಗಿದ್ದ ಹಣದ ಮುಗ್ಗಟ್ಟಿನಿಂದಾಗಿ 
ಹೈಸ್ಕೂಲು ಮುಚ್ಚಿಬಿಟ್ಟಿತು. ಹೀಗಾಗಿ ಆಕೆ 
ಮನೆಯಲ್ಲಿ ಪಾಠ ಹೇಳಿಸಿಕೊಂಡು 1924ರಲ್ಲಿ 
ಗೊಟ್ಟಿಂಜನ್ ವಿಶ್ವವಿದ್ಯಾಲಯವನ್ನು ಸೇರಿ 
ದಳು . ಗಣಿತವೆಂದರೆ ಮಾರಿಯಾಳಿಗೆ ಅಚ್ಚು 
ಮಚ್ಚು , ಶಕ್ತಿವಿಕಿರಣದಲ್ಲಿ ಶಕ್ತಿಯು ಹೊರ 
ಸೂಸುವ ಅಥವಾ ಹೀರಿಕೊಳ್ಳುವ ಕ್ರಿಯೆಯು 
ಅವಿಚಿವಿನ್ನವಾಗಿರದೆ ಹಂತ ಹಂತವಾಗಿ ನಡೆ 
ಯುವುದೆಂಬುದನ್ನು ಬಿಂಬಿಸುವ ಕ್ವಾಂಟಮ್ 
ಮಕ್ಕಾನಿಕ್ಸ್ ಅದೇ ತಾನೇ ಉಬ್ರಾಯಕ್ಕೆ ಬರು 
ತಿತ್ತು . ಈ ಬಗೆಗೆ ಗೊಟ್ಟಿಂಜೆನ್ ವಿಶ್ವವಿದ್ಯಾ 
ಲಯದಲ್ಲಿ ತಾನು ನಡೆಸುತ್ತಿದ್ದ ಸಂಶೋಧನೆ 
ಗಳ ಬಗೆಗೆ ಮ್ಯಾಕ್ಸ್ ಬಾನ್ ವಿವರಿಸಿ 
ಹೇಳಿದಾಗ ಮಾರಿಯಾ ಆ ವಿಷಯದತ್ತ 
ಆಕರ್ಷಿತಳಾಗಿ ಬೆಳಕಿನ ಕಣಗಳು ಎಲೆಕ್ಟ್ರಾನು 
ಗಳತ್ತ ಹೇಗೆ ಪ್ರವರ್ತಿಸುವುದೆಂಬ ಬಗಗೆ. 
ಸಂಶೋಧನೆ ನಡೆಸಿ 1930ರಲ್ಲಿ ಡಾಕ್ಟರೇಟನ್ನು 
ಪಡೆದಳು . 
ಜೋಸೆಫ್ ಮಯರ್ ಎಂಬೊಬ್ಬ ಅಮೇರಿ 
ಕನ್ ವಿದ್ಯಾರ್ಥಿ ಫೆಲೋಶಿಫ್ ದೊರಕಿಸಿ 
ಕೊಂಡು ಅದೇ ವಿಶ್ವವಿದ್ಯಾಲಯದಲ್ಲಿ 
ವ್ಯಾಸಂಗ ಮಾಡುತ್ತಿದ್ದ . 1930ರಲ್ಲಿ 
ಅವರಿಬ್ಬರೂ ಮದುವೆಯಾಗಿ ಅಮೇರಿಕಕ್ಕೆ 
ಹೋದರು . ಮೇಯರನಿಗೆ ಜಾನ್‌ಹಾಫ್ 
ಕಿನ್ಸ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನ ವೃತ್ತಿ 
ದೊರಕಿತು . ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಆಗ 
ಅಮೇರಿಕದಲ್ಲಿ ಕೆಲಸಗಳು ಸುಲಭವಾಗಿ 
ದೊರೆಯುತ್ತಿರಲಿಲ್ಲ ಮೇಲಾಗಿ ಸ್ವಜನ ಪಕ್ಷ 
ಪಾತವಿರಕೂಡದೆಂದು ಆ ವಿಶ್ವ ವಿದ್ಯಾಲಯ 
ಗಂಡ- ಹೆಂಡಿರಿಬ್ಬರಿಗೂ ಕೆಲಸ ಕೊಡಕೂಡ 
ದೆಂಬ ನಿಯಮವನ್ನೇ ರಚಿಸಿತ್ತು . ಇಂತಹ ಪರಿ 
ಸ್ಥಿತಿಯಲ್ಲಿಯೂ ಆಕೆಗೆ ಭೌತಶಾಸ್ತ್ರ ವಿಭಾಗದ 
ಪ್ರೊಫೆಸರರ ಜರ್ಮನ್ ಪತ್ರ ವ್ಯವಹಾರವನ್ನು 
ನೋಡಿಕೊಳ್ಳುವ ಅರ್ಧಾವಧಿ ಕೆಲಸ ದೊರಕಿ 
ತಲ್ಲದೆ ಸಂಶೋಧನೆಯನ್ನು ಮುಂದುವರಿಸಲು 
ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಯಿತು. 
ಅನಂತರ ಅವಳಿಗೆ ಅದೇ ವಿಶ್ವ ವಿದ್ಯಾಲಯ 
ದಲ್ಲಿ ಅರ್ಧಾವಧಿಯ ಅಧ್ಯಾಪನ ವೃತ್ತಿಯೂ 


ದಿಲೀಪ ಸಾಲ್ಕಿ 


ಸಂಶೋಧನಾಲಯವನ್ನು ಸೇರಿ ಮೂಲಧಾತು 
ಗಳಿಗೆ ಸೇರದಂತೆ ಒಂದು ಮಾದರಿಯನ್ನು 
ರಚಿಸಿದಳು . ಇದಕ್ಕಾಗಿ ಕಲೆ ಹಾಕಿದ ಮಾಹಿತಿ 
ಯಲ್ಲಿನ ಕ್ರಮಬದ್ದತೆಯನ್ನು ಗಮನಿಸಿದ ಆಕೆ 
ಪರಮಾಣುವಿನ ಕೇಂದ್ರಭಾಗವನ್ನು ಕುರಿತಂತೆ 
ಹೊಸ ಮಾದರಿಯನ್ನೇ ರಚಿಸಿದಳು . ಅವಳು 
ಪರಮಾಣು ಭೌತಶಾಸ್ತ್ರವನ್ನು ಕಲಿತ ನಾಲ್ಕು 
ವರ್ಷಗಳಲ್ಲಿಯೇ ಇದೆಲ್ಲವನ್ನು ಸಾಧಿಸಿದ 
ಳೆಂದರೆ ಆಕೆಯ ಚಿಂತನೆ ಎಷ್ಟು ಆಳವಾಗಿರು 
ತೆಂಬುದರ ಅರಿವಾಗುತ್ತದೆ. 
ಸೂರ್ಯನ ಸುತ್ತ ಗ್ರಹಗಳು ಬೇರೆ ಬೇರೆ ಕಡೆ 
ಯಲ್ಲಿ ಸುತ್ತುವಂತೆಯೆ ಮೂಲಧಾತುವಿನ 
ಅಣುವಿನಲ್ಲಿ ಪರಮಾಣು ಕೇಂದ್ರದ ಸುತ್ತ ಎಲೆ 
ಕ್ಯಾನುಗಳು ಬೇರೆ ಬೇರೆ ವೃತ್ತಗಳಲ್ಲಿ ಪರಿಭ್ರಮಿ 
ಸುತ್ತಿರುತ್ತವೆ. ಪರಮಾಣುವಿನಲ್ಲಿ ಧನ ವಿದ್ಯು 
ದಂಶವಿರುವ ಪ್ರೋಟಾನುಗಳೂ ತಟಸ್ಥವಾಗಿ 
ರುವ ಸಮವಿದ್ಯುತ್ಕಣ(neutrons) ಗಳೂ ಇರು 
ಇವೆ. ಪ್ರೋಟಾನುಗಳು ಎಲೆಕ್ಟ್ರಾನುಗಳಿಗೆ ಸರಿ 
ಸಮನಾಗಿದ್ದುದರಿಂದ ಅಣುವು ತಟಸ್ಥವಾಗಿರು 


ಜುಲೈ 1989 


89 


ತದೆ. ಎಲೆಕ್ಟ್ರಾನಿನ ವಿವಿಧ ಕಕ್ಷೆಗಳು ಶಕ್ತಿಯ 
ಬೇರೆ ಬೇರೆ ಮಟ್ಟವನ್ನು ಸಾಂಕೇತಿಸುತ್ತವೆ. 
ಮೂಲಧಾತುಗಳ ರಾಸಾಯನಿಕ ಗುಣ ಧರ್ಮ 
ಗಳು ಆಯಾಮೂಲಧಾತುವಿನ ಪರಮಾಣುವಿ 
ನಲ್ಲಿ ಎಲೆಕ್ಟ್ರಾನುಗಳು ಎಷ್ಟಿವೆ ಎನ್ನುವುದರಿಂದ 
ನಿರ್ಧರಿಸಲ್ಪಡುತ್ತವೆ. ವಿಭಿನ್ನ ಪರಮಾಣು 
ಗಳಲ್ಲಿ ಪ್ರೋಟಾನು ಅಥವಾ ನ್ಯೂಟ್ರಾನುಗಳು 
ಒಂದು ನಿಶ್ಚಿತ ಕ್ರಮದಲ್ಲಿರುವುದನ್ನು 
ಮಾರಿಯಾ ಪತ್ತೆ ಹಚ್ಚಿದಳು. ಇದನ್ನಾಧರಿಸಿ 
ಸಂಶೋಧನೆಯನ್ನು ನಡೆಸಿದರೆ ಪರಮಾಣು 
ಕೇಂದ್ರದ ರಚನೆ ಹೇಗಿರುತ್ತದೆನ್ನುವುದನ್ನು 
ತಿಳಿದುಕೊಳ್ಳಬಹುದೆಂದು ಭಾವಿಸಿ ಆ ದಿಶೆ 
ಯಲ್ಲಿ ಮುಂದುವರೆದಳು . 
1948ರಲ್ಲೊಮ್ಮೆ ಆಕೆ ಇದರ ಬಗೆಗೆ 
ಎಕೋ ಫರ್ಮಿಯೊಡನೆ ಚರ್ಚಿಸುತ್ತಿದ್ದಾಗ 
ಫರ್ಮಿಗೆ ಫೋನಿನ ಕರೆ ಬಂತು. ಆತ ತಿರುಗಿ 
ಬರುವಷ್ಟರಲ್ಲಿ ತಾನು ಕಳೆದ ಆ ಕ್ಷಣಗಳು 
ಜೀವನದಲ್ಲೇ ಅತಿ ರಚನಾತ್ಮಕವಾದವುಗ 
ಳೆಂದು ಮಾರಿಯಾ ಒಂದೆಡೆ ಹೇಳಿದ್ದಾಳೆ. ಆಗ 
ಆಕೆ ಮನಸ್ಸಿನಲ್ಲೇ ಲೆಕ್ಕಹಾಕಿ ಸಮಸ್ಯೆಗೆ ಉತ್ತರ 
ವನ್ನು ಕಂಡುಕೊಂಡಳು . ಅಂದು ಮಾರಿಯಾ 
ಮನೆಗೆ ಹೋದವಳೆ ಸಮಸ್ಯೆಯನ್ನು ವಿವರ 
ವಾಗಿ ಬಿಡಿಸಿ ಪರಮಾಣು ಕೇಂದ್ರದ ಹೊಸ 
ಮಾದರಿಯನ್ನು ರೂಪಿಸಿದಳು. ಎಲೆಕ್ಟ್ರಾನುಗ 
ಳಂತೆ ನ್ಯೂಕ್ಲಿಯಾನುಗಳೂ ವಿಭಿನ್ನ ಕಕ್ಷೆಯಲ್ಲಿ 


ಪರಮಾಣು ಕೇಂದ್ರದ ಸುತ್ತ ಸುತ್ತುತ್ತವೆಯೆನು 
ವುದನ್ನಾಕ ಪ್ರತಿಪಾದಿಸಿದಳು. ಗ್ರಹಗಳ 
ಸೂರ್ಯನ ಸುತ್ತ ಪರಿಭ್ರಮಿಸುವಾಗ ತಮ 
ಸುತ್ತಲೂ ತಿರುಗುವಂತೆ ನ್ಯೂಕ್ಲಿಯಾನುಗಳು 
ತಮ್ಮ ಸುತ್ತ ತಿರುಗುತ್ತವೆ ಎಂಬ ವಾದವನ್ನಾ 
1948ರಲ್ಲಿ ಮಂಡಿಸಿದಳು. 
ಆದರೆ ವಿಜ್ಞಾನಿಗಳಾರೂ ಅದನ್ನು ಗಣನೆಗೆ 
ತಂದುಕೊಳ್ಳಲಿಲ್ಲ . ಮುಂದೆ ಜರ್ಮನಿಯ 
ಹೈಡಲ್‌ಬರ್ಗ್ ವಿಶ್ವವಿದ್ಯಾಲಯದ ಹ್ಯಾನ್ 
ಜೆನ್‌ಸನ್ ಎಂಬ ವಿಜ್ಞಾನಿ ಪ್ರತ್ಯೇಕವಾಗಿ 
ಸಂಶೋಧನೆ ನಡೆಸಿ ಇದೇ ವಾದವನ್ನು ಮಂಶ 
ಸಿದಾಗ ಮಾರಿಯಾ ಅವನನ್ನು ಅಭಿನಂದಿಸಿ 
ಪತ್ರ ಬರೆದುದಲ್ಲದೆ ತನ್ನ ಸಂಶೋಧನೆ. 
ಪ್ರಬಂಧ ಈ ಮೊದಲು ' ಫಿಜಿಕಲ್ ರಿವೂ 
ದಲ್ಲಿ ಎರಡು ಭಾಗಗಳಲ್ಲಿ ಪ್ರಕಟವಾದುದನ್ನು 
ಉಲ್ಲೇಖಿಸಿದಳು. 1950ರಲ್ಲಿ ಅವರಿಬ್ಬರು. 
ಭೇಟಿಯಾಗಿ ತಮ್ಮ ಸಂಶೋಧನೆಯನ್ನು 
ಕುರಿತು ಪುಸ್ತಕವನ್ನು ಬರೆಯಬೇಕೆಂದು ನಿರ್ಧರಿ 
ಸಿದುದರ ಫಲವಾಗಿ 1955ರಲ್ಲಿ ಪುಸ್ತಕ ಹೊರ 
ಬಂತು. ಮಾರಿಯಾ ಎಕೋ ಫರ್ಮಿಗೂ 
ಜೆನ್‌ಸನ್ ಹೈಸೆನ್‌ಬ ತಮ್ಮ ಹೊಸ ಸಂಶೋ 
ಧನೆಯನ್ನು ಬಿಂಬಿಸಲು ಪ್ರಯತ್ನಿಸಿದರಾದರೂ 
ಯಶಸ್ವಿಯಾಗಲಿಲ್ಲ . 1963ರಲ್ಲಿ ಅವರಿಬ್ಬ 
ರಿಗೂ ನೋಬೆಲ್ ಬಹುಮಾನ ಬಂದಾಗ 
ಅವರ ಸಂಶೋಧನೆಗೆ ಮಹತ್ವ ಬಂತು. 


90 


ವರದಿಗಾರನೊಬ್ಬ ಬೆಳಗಿನ ನಾಲ್ಕು ಗಂಟೆಗೆ 
ಅವಳನ್ನೆಬ್ಬಿಸಿ ನೋಬೆಲ್ ಬಹುಮಾನ ಬಂದಿ 
ದ್ದನ್ನು ತಿಳಿಸಿದಾಗ ಬಹುಮಾನ ಬಂದಿದ್ದಕ್ಕಾಗಿ 
ಆಶ್ಚರ್ಯವೂ ರಾಜನನ್ನು ನೋಡಬೇಕೆಂಬ 
ಚಿಕ್ಕಂದಿನ ಆಸೆ ಕೈಗೂಡುತ್ತಿರುವುದಕ್ಕೆ 
ಸಂತೋಷವೂ ಆಕೆಗೆ ಏಕಕಾಲಕ್ಕೇ ಉಂಟಾದ 
ವಂತೆ! ಅದೇ ವರ್ಷ ಆರನೆಯ ಗುಸ್ತಾವ್ 
ಅಡಾಲ್ಪನು ಸ್ಟಾಕ್‌ಹೋಮಿನಲ್ಲಿ ನಡೆದ 
ಸಮಾರಂಭದಲ್ಲಿ ಮಾನಪತ್ರವನ್ನು , ಪದಕ 
ವನ್ನು ಕೊಟ್ಟ . ಆದರೆ, ಅವಳೇ ಒಂದೆಡೆ 
ಹೇಳಿದಂತೆ, ಸಂಶೋಧನೆ ಮಾಡುವಾಗ 
ದೊರೆಯುವ ಉತ್ತೇಜನದ ಅರ್ಧದಷ್ಟು 
ಉತ್ತೇಜನವೂ ನೋಬೆಲ್ ಬಹುಮಾನವನ್ನು 

ಪಡೆಯುವುದರಿಂದ ದೊರೆಯಲಿಲ್ಲವಂತೆ. 
- ಐದೂವರೆ ಅಡಿ ಎತ್ತರದ , ನೀಲಿ ಕಣ್ಣಿನ 
- ಕೆಂಗೂದಲಿನ ಮಾರಿಯಾ ಜರ್ಮನಿಯಲ್ಲಿ 

ಓದುತ್ತಿರುವಾಗ ಇಡೀ ವಿಶ್ವವಿದ್ಯಾಲಯದಲ್ಲೇ 
- ಚೆಲುವೆಯೆಂದು ಹೆಸರಾಗಿದ್ದಳಂತೆ . ವಿನಯಿ 


ಯಾದ ಅವಳಲ್ಲಿ ಡಂಭಾಚಾರದ ಲವ 
ಲೇಶವೂ ಇರಲಿಲ್ಲ . ತಾನು ಮಾತಾಡಲಿರುವ 
ವಿಷಯದ ಬಗ್ಗೆ ಆಳವಾಗಿ ಅಭ್ಯಸಿಸಿದ 
ನಂತರವೇ ಪಾಠಮಾಡಲಿಕ್ಕೆ ಹೋಗುತ್ತಿದ್ದ 
ಳಂತೆ , ಹಿಟ್ಲರನ ಆಡಳಿತದಲ್ಲಿನ ಯಹೂದ್ಯರ 
ದಯನೀಯ ಸ್ಥಿತಿಯನ್ನು ಕಂಡು ಮರಗುತ್ತಿದ್ದ 
ಆಕೆ ದೇಶಭ್ರಷ್ಠರಾದ ಅನೇಕ ಯಹೂದ್ಯರಿಗೆ 
ಕೈಲಾದಷ್ಟು ಧನಸಹಾಯ ಮಾಡಿದ್ದಲ್ಲದೆ ಅವ 
ರಲ್ಲನೇಕರಿಗೆ ಅಮೇರಿಕದ ವಿಶ್ವವಿದ್ಯಾಲಯ 
ಗಳಲ್ಲಿ ಕೆಲಸ ದೊರಕಿಸಲೂ ನೆರವಾದಳು . 
ಕಾವ್ಯವಾಚನದಲ್ಲೂ , ತೋಟಗಾರಿಕೆಯಲ್ಲೂ 
ಅವಳಿಗೆ ಅತೀವ ಆಸಕ್ತಿ , ಸೀತೆ ಹೂವಿನ ಗಿಡ 
ಗಳನ್ನು ( orchids) ಬೆಳೆಯುವಲ್ಲಾಕ 
ನಿಷ್ಣಾತಳಾಗಿದ್ದಳು. ಅವಳಿಗೆ ಇಬ್ಬರು ಮಕ್ಕಳು 
- ಒಂದು ಗಂಡು , ಮತ್ತೊಂದು ಹಣ್ಣು . 
ಪಾರ್ಶ್ವಾಘಾತದಿಂದ ಮಲಗಿದ ಆಕೆ 1972ರ 
ಫೆಬ್ರವರಿ 20 ರಂದು ಈ ಲೋಕದಿಂದ 
ನಿರ್ಗಮಿಸಿದಳು . 


( ಸೈನ್ಸ್ ರಿಪೋರ್ಟರ್'ನಿಂದ ಸಾಧಾರ) 


ಭೇಟಿ 
ಸಮಕಾಲೀನರಾಗಿದ ವರ್ಧಮಾನ ಮಹಾವೀರ ಹಾಗೂ ಗೌತಮ ಬುದ ತಾವು ಸಾಕ್ಷಾತ್ಕಾರ 
ಮಾಡಿಕೊಂಡಂಥ ಸತ್ಯ ಧರ್ಮಗಳ ಪ್ರಚಾರಕ್ಕಾಗಿ ಆಗಾಗ್ಗೆ ಅಖಂಡ ಭರತವರ್ಷದುದಗಲ 
ಸಂಚಾರ ಕೈಗೊಳ್ಳುತ್ತಿದ್ದರಂತೆ . ಆಗ ಒಮೆ ಆಕಸಿ ಕವೆಂಬಂತೆ ಅವರು ಪರಸ್ಪರ ಸಂಧಿಸಿದಾಗ, 
ಒಂದಿಡೀ ದಿವಸ ಇಬ್ಬರೂ ಮುಖಾಮುಖಿ ಹಸನು ಬಿಗಳಾಗಿ , ಕುಳಿತು ಮಾತು ಮರುಮಾತಿರದೆ 
ಕಾಲಕಳೆದು , ಬಳಿಕ ತಂತಮ್ಮ ಹಾದಿ ಒದರಂತೆ, 

“ ಬುದ ಗುರುವಿಗೆ ನಾನು ಹೇಳುವುದೇನೂ ಇರಲಿಲ್ಲವಾಗಿ , ಮೌನ ತಾಳಿದೆ '' ಎಂದು ಅನಂತರ 
ವರ್ಧಮಾನ ಮುನಿ ತಮ್ಮ ಶಿಷ್ಯರಿಗೆ ತಿಳಿಸಿದರಂತೆ . 

' ನಾನು ಹೇಳಬೇಕಾದದು ಬಹಳವೇ ಇತ್ತು . ಆದರೆ , ಮಹಾವೀರರಿಗೆ ಅವೆಲ್ಲ ಮೊದಲೇ ಮನ 
ವರಿಕೆಯಾಗಿತ್ತಾಗಿ ನಾನು ತುಟಿ ಬಿಚ್ಚಲಿಲ್ಲ ' ಎಂದು ಗೌತಮರ ಅನುಯಾಯಿಗಳಿಗೆ ವಿವರಿಸಿದ 
ರಂತೆ . 

ಆದರಿಂದಲೇ ಈ ಭೇಟಿ ನಡೆಯಿತು ಎಂಬುದಕ್ಕೆ ಕೆಟ್ಟ ಒಂದು ಶಿಲಾಶಾಸನ , ತಾಳೆಗರಿ ಬರೆ 
ಪದ ಪುರಾವೆ, ಹೋಗಲಿ ಕರ್ಣಾಕರ್ಣಿಯಾಗಿ ಹಬ್ಬಿದ ಒಂದು ದಂತಕತೆ ಕೂಡ ಇದುವರೆಗೆ ಲಭ 
ವಾಗದೆ ಇರಬಹುದೇ ? 

ಜಯಸುದರ್ಶನ 


ಜುಲೈ 1989 


91 


೩೦೦ಕದಾದ 


ಪ್ರಾಣಿಗಳು ಮನುಷ್ಯರಿಗಿಂತ ಮೇಲು 
ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಕೆ ? 


ಜಗತ್ ನಾರಾಯಣ 


ಋಲಿಕ್ದಾದ್ ಎಂಬ ಆನೆ 1658ರ ಜೂನ್ 
22ರಂದು ಅಂದರೆ ಶಾಹಜಹಾನನು ಔರಂಗ 
ಜೇಬನಿಂದ ಬಂಧಿಸಲ್ಪಟ್ಟ ದಿನದಿಂದ 
ಉಪವಾಸವ್ರತವನ್ನು ಪ್ರಾರಂಭಿಸಿತೆಂದೂ 
ಶಾಹಜಹಾನನು ಸತ್ತ ದಿನದಂದೇ ( 1666ರ 
ಜನವರಿ 22) ಅದೂ ಸತ್ತಿತ್ತೆಂದೂ ಇತಿಹಾಸ 
ಹೇಳುತ್ತದೆ. ಐತಿಹ್ಯಗಳನ್ನು ನಂಬುವುದಾದರೆ 
ಮರಣಕಾಲಕ್ಕೆ ತಾಜಮಹಲೇ ಶಾಹಜಹಾನನ 
ಹಾಗೂ ಆ ಆನೆಯ ಕೇಂದ್ರ ಬಿಂದುವಾಗಿತ್ತು . 
ಶಾಹಜಹಾನನ ಕಣ್ಮಣಿಯಾಗಿದ್ದ ಖಲಿಕ್ 
ದಾದ ರಾಜವೈಭವದಿಂದಲೆ ಜೀವಿಸಿತು. . 
ಆಸಾನಿಕರಾಗಲಿ , ರಾಜ್ಯದ ಗಣ್ಯರಾಗಲಿ ಲಾಭ 
ದಾಸೆಯಿಂದ ಬಣ್ಣ ಬದಲಿಸಿದರೆ ಆ ಆನೆ 
ಮಾತ್ರ ಕೊನೆಯವರೆಗೂ ಶಾಹಜಹಾನ 
ನೊಂದಿಗೆ ನಿಷ್ಠೆಯಿಂದಲೇ ನಡೆದುಕೊಂಡಿತು . 
ಎಷ್ಟೇ ಪ್ರಯತ್ನಿಸಿದರೂ ಔರಂಗಜೇಬನಿಗೆ 
ಒಮ್ಮೆ ಕೂಡ ಅದನ್ನೇರಲಾಗಲಿಲ್ಲ ! 

ಹಾಗೆ ನೋಡಿದರೆ ಕಳೆದ ಆರುಸಾವಿರ ವರ್ಷ 
ಗಳಿಂದಲೂ ಆನೆಗಳಿಗೂ ಭಾರತಕ್ಕೂ ಏನೋ 
ಒಂದು ಬಗೆಯ ನಂಟು . ಹರಪ್ಪಾ 
ಮೊಹಂಜೊದರೋ (ಕ್ರಿ . ಪೂ . 5000 ದಿಂದ 
2000) ಗಳ ಕಾಲದಲ್ಲೂ ಆನೆಗಳಿದ್ದವು. 
ಮಹಾಭಾರತದ ಹಸ್ತಿನಾಪುರದ ಹೆಸರನ್ನು 
ಯಾರು ತಾನೆ ಕೇಳಿಲ್ಲ ? ಹೆಸರೇ ಸೂಚಿಸುವ 
ಹಾಗೆ ಹಸ್ತಿನಾಪುರವೆಂದರೆ ಆನೆಗಳ ನಗರ, 


1912ರಲ್ಲಿ ಲಾರ್ಡ ಹಾರ್ಡಿಂಜನು ಆನೆಯ 
ಮೇಲೆ ಪತ್ನಿ ಸಮೇತವಾಗಿ ಮೆರವಣಿಗೆಯಲ್ಲಿ 
ಹೋಗುತ್ತಿದ್ದಾಗ ಬಾಂಬು ಸ್ಫೋಟಗೊಂಡು 
ವೈಸ್‌ರಾಯನಿಗೂ ಆನೆಗೂ ತಗಲಿತು. 
ವಿಪರೀತ ಗಾಯದಿಂದಾಗಿ ಹಾರ್ಡಿಂಜ್ 
ಮೂರ್ಛ ಹೋದ. ಜಮಾದಾರನೊಬ್ಬ 
ಕೊಲ್ಲಲ್ಪಟ್ಟ . ಮೆರವಣಿಗೆಯಲ್ಲಿದ್ದವರಿಗೆ 
ಭಯಾಕ್ರಾಂತಳಾದ ಅವನ ಹೆಂಡತಿಯನ್ನು 
ಆನೆಯಿಂದ ಕೆಳಗಿಳಿಸುವಲ್ಲಿ ಸಾಕು ಸಾಕಾಗಿ 
ಹೋಯಿತು. ಇದಾದ ಕೆಲವು ದಿನಗಳ ನಂತರ 
ಮೆರವಣಿಗೆಯಲ್ಲಿ ವೈಸರಾಯರನ್ನಾಗಲಿ , 
ಗವರ್ನರ್ ಜನರಲ್ಲರನ್ನಾಗಲಿ ಆನೆಯ ಮೇಲೆ 
ಕೂಡಿಸಕೂಡದೆಂದು ಆಗಿನ ಸರಕಾರ ಒಂದು 
ಫರ್ಮಾನನ್ನೇ ಹೊರಡಿಸಿತು . 
ಪ್ರಾಚೀನ ಭಾರತದಲ್ಲಿ ಆನೆಗಳ ಆರೋಗ್ಯ 
ಹಾಗೂ ಜೀವನ ವಿಧಾನಗಳಿಗೆ ಸಂಬಂಧಿಸಿ 
ದಂತೆ ಹಸ್ನಾಯುರ್ವೆದ ಹಾಗೂ ಮೇಘ 
ಲೀಲಾ ಎಂಬ ಎರಡು ಪಾಂಡಿತ್ಯ ಪೂರ್ಣ 
ಗ್ರಂಥಗಳು ಪ್ರಚಾರದಲ್ಲಿದ್ದವು. 
- ಇಂದ್ರನ ಆನೆಯ ಹೆಸರು ಐರಾವತ. ಈ 
ಹೆಸರಿನ ನಿಷ್ಪತ್ತಿಯೂ ಸ್ವಾರಸ್ಯಕರವಾಗಿದೆ. 
ಪಂಜಾಬಿನಲ್ಲಿ ಹರಿಯುವ ಐದು ನದಿಗಳ ಪೈಕಿ 
ಒಂದರ ಹೆಸರು ರಾಬಿ , ವೇದಗಳ ಕಾಲದಲ್ಲಿ 
ಅದಕ್ಕೆ ಐರಾವತಿ ಎಂಬ ಹೆಸರಿತ್ತು . ಸಂಸ್ಕೃತ 
ದಲ್ಲಿ ಇರಾ ಎಂದರೆ ನೀರು. ಹೀಗೆ ಆನೆ 


ಕಸ್ತೂರಿ 


92. 


ಗಳಿಗೂ ಮೋಡಕ್ಕೂ ಮಳೆಗೂ ಏನೋ 
ಒಂದು ಬಗೆಯಲ್ಲಿ ಸಂಬಂಧವು ಕಲ್ಪಿತ 
ವಾಯಿತು. ಬರಗಾಲ ಬಿದ್ದಾಗ ಅಥವಾ 
ಸಾಕಷ್ಟು ಮಳೆಬಾರದಿರುವಾಗ ಅದಕ್ಕುಪಾಯ 
ವಾಗಿ ಆನೆಗೆ ಗಂಧ ಬಳಿದುಸ್ತ್ರೀಯರು ವಸ್ರಾ 
ಲಂಕಾರ ಭೂಷಿತರಾಗಿ ಪ್ರೇಮಗೀತೆಗಳನ್ನು 
ಹಾಡುತ್ತಾ ಆ ಆನೆಯ ಸಮೇತ ಮೆರವಣಿಗೆ . 
ತೆಗೆಯಬೇಕೆಂದು ಹಸ್ನಾಯುರ್ವೆದ 
ಹೇಳುತ್ತದೆ. 
ಅದರ ಪ್ರಕಾರ ರಾಜ್ಯದ ಅಧಿಪತಿಯು 
ನಾಗರಿಕ ಹಾಗೂ ಮಿಲಿಟರಿ ಅಧಿಕಾರಿ 
ಗಳಿಂದೊಡಗೂಡಿ ಮಳೆ ಚೆನ್ನಾಗಿ ಬರಲೆಂಬ 
ಅಭೀಷ್ಟೆಯಿಂದ ಲಕ್ಷ್ಮಿಯ ಮಂದಿರದ 
ಹೊರಗೆ ಆನೆಯನ್ನು ಪೂಜಿಸಬೇಕು. 
ಹಸ್ತಿನಾಪುರ ಸ್ಥಾಪಿತವಾದ ಸಮಯದಲ್ಲಿ 
ನಡೆದ ಆನೆಗಳ ಮೆರವಣಿಗೆಯ ವರ್ಣನೆ 
ಮಹಾಭಾರತದಲ್ಲಿ ಬರುತ್ತದೆ. ಅದಕ್ಕೆ ಇಂದ್ರ 
ಪ್ರಸ್ಥವೆಂದು ಹೆಸರಿಡಬೇಕೆಂದು ನಿಶ್ಚಯಿಸ 
ಲಾಗಿದ್ದರಿಂದ ಮೆರಣಿಗೆಯ ನೇತೃತ್ವವನ್ನು 
ವಹಿಸಿದ ಕೃಷ್ಣನಿಗೆ ಇಂದ್ರನು ಐರಾವತವನ್ನು 
ಕಡವಾಗಿ ಕೊಡುತ್ತಾನೆ. ಯುಧಿಷ್ಠಿರನು 
ಅಭ್ರಮುವನ್ನೇರುತ್ತಾನೆ. ಮೆರವಣಿಗೆ ರಾಜ 
ಭವನದ ಹತ್ತಿರ ಬರುವಾಗ ಅವೆರಡೂ ಆನೆ 
ಗಳು ಒಮ್ಮಿಂದೊಮ್ಮೆಲೇ ನಿಂತುಬಿಡುತ್ತವೆ 
ಯಲ್ಲದೆ ಎಷ್ಟು ಓಲೈಸಿದರೂ ಒಂದು ಹೆಜ್ಜೆ 
ಯನ್ನೂ ಮುಂದಿಡುವುದಿಲ್ಲ . ಅಷ್ಟರಲ್ಲಿ ಗಜಾ 
ರೂಢನಾದ ಕೃಷ್ಣನಿಗೆ ಐದು ಗುಬ್ಬಿಯ 
ಮರಿಗಳು ಮಾರ್ಗ ಮಧ್ಯದಲ್ಲಿ ವಿಲವಿಲನೆ 
ಒದ್ದಾಡುತ್ತಾ ಬಿದಿರುವುದು ಗೋಚರಿಸುತ್ತದೆ. 
ಕೃಷ್ಣನುಕೂಡಲೆ ಕೆಳಗಿಳಿದು ಐರಾವತದ ಕುತಿ 
ಗೆಗೆ ಕಟ್ಟಿದ ಗಂಟೆಯನ್ನು ಬಿಚ್ಚಿ ಆ ಮರಿಗಳ 
ಮೇಲಿರಿಸುತ್ತಾನೆ. ಮೆರವಣಿಗೆ ಮುಂದು 
ವರಿಯುತ್ತದೆ. 
ರಾಜಾ ಪುರೂರವನು (ಗ್ರೀಕ್ ಭಾಷೆಯಲ್ಲಿ 
ಪೋರಸ್ ಕ್ರಿ . ಪೂ . 326ರಲ್ಲಿ ಅಲೆಕ್ಸಾಂಡರ 
ನೊಡನೆ ಕಾದಾಡುವಾಗ ಮೈತುಂಬಾ ಬಾಣ 
ಗಳು ನೆಟ್ಟಿದ್ದರೂ ಅಜಯನೆಂಬ ಆನೆ ತನ್ನ 
ಕರ್ತವ್ಯದಿಂದ ವಿಚಲಿತವಾಗುವುದಿಲ್ಲವಷ್ಟೆ, 
ಅಲ್ಲ , ಅಲೆಕ್ಸಾಂಡರನ ಕುದುರೆಗಳನ್ನು ಕೋರೆ 
ಯಿಂದ ಇರಿದು ಕೊಂದುಬಿಡುತ್ತದೆ. ಯುದ್ಧ 


ಮುಗಿದ ಮೇಲೆ ತನ್ನ ಹೆಸರನ್ನು ಆ ಆನೆಯ 
ಕೊರೆಯ ಮೇಲೆ ಕೆತ್ತಬೇಕೆಂದು ಅಲೆಕ್ಸಾಂಡ 
ರನು ಆದೇಶಿಸಿದಾಗ ಆ ಆನೆ ಸರ್ವವಿಧ 
ದಲ್ಲೂ ಪ್ರತಿಭಟಿಸುತ್ತದೆ. 
ಅಕಬರನ ಸುದರ್ಶನವೆಂಬ ಆನೆಯೂ 
ಕರ್ತವ್ಯಪ್ರಜೆಗೆ ಹಸರಾಗಿದೆ. ಅವನೊಮ್ಮೆ 
ದಿಲ್ಲಿಯಿಂದ ಆಗ್ರಾಕ್ಕೆ ಹೋಗುತ್ತಿದ್ದಾಗ ಸೈನಿಕ 
ನೊಬ್ಬ ಅಕಬರನತ್ತ ಬಾಣಬಿಟ್ಟಾಗ ಸುದರ್ಶನ 
ಕೂಡಲೆ ಅಲ್ಲಿಂದ ಸರಿದು ಅಕಬರನನ್ನು ರಕ್ಷಿಸಿ 
' ದಷ್ಟೇ ಅಲ್ಲದೆ ರಭಸದಿಂದ ಆ ಸೈನಿಕನತ 
ಸಾಗಿ ಸೊಂಡಿಲಿನಿಂದ ಅವನನ್ನು ಎತ್ತಿ 
ಹಿಡಿಯಿತು . 
_ 1576ರ ಜೂನ್‌ನಲ್ಲಿ ನಡೆದ ಹಳದಿಘಾಟ್ 
ಯುದ್ಧದ ಸಮಯದಲ್ಲಿ ರಾಣಾ ಪ್ರತಾಪನು 
ರಾಮ ಪ್ರಕಾಶ ಎಂಬ ಹೆಸರಿನ ಆನೆಯನ್ನೇ 
ರಿದ್ದ . ಮುಂದೆ ಒಂದು ಸಾವಿರ ಮೊಗಲ ಸೈನಿ 
ಕರು ಬಾಣದ ಮಳೆಗರೆಯುತ್ತಿದ್ದರೂ ಅದು 
ಮೊಗಲ ಸೈನ್ಯದ ಆಧಿಪತ್ಯವನ್ನು ವಹಿಸಿದ್ದ 
ಮಾನಸಿಂಗನತ್ತ ಮುನ್ನುಗ್ಗುತ್ತದೆ. ಮಹಾ 
ರಾಣಾ ಪ್ರತಾಪನನ್ನು ಬಂಧಿಸಬೇಕೆಂದು 
ಮೂರು ಸಲ ಮೊಗಲ ಸೈನಿಕರು ಅವನನ್ನು 
ಸುತ್ತುವರೆದಾಗಲೂ ಆನೆ ಅವನನ್ನು ರಕ್ಷಿಸು 
ತದೆ. ಯುದ್ಧ ಮುಗಿದ ನಂತರ ಮಾನಸಿಂಗನು 
ಅಕಬರನಿಗೆ ಪತ್ರ ಬರೆದು ಪ್ರತಾಪನನ್ನು 
ಬಂಧಿಸಲಾಗದಿದ್ದರೂ ಅವನ ಆನೆಯನ್ನು 
ಬಂಧಿಸಲಾಯಿತೆಂದೂ ಅಜಮೇರದಲ್ಲಿ 
ಉದಯಪುರದ ವಿರುದ್ದ ಸೈನಿಕ ಸಿದ್ಧತೆಗಳನ್ನು 
ನಡೆಸುತ್ತಿರುವ ಅವನಿಗೆ ಆ ಆನೆಯನ್ನು ಕಳಿಸ 
ಲಾಗುತ್ತಿದೆಯೆಂದೂ ತಿಳಿಸಿದ್ದ . ಆನೆಯ 
ಮೊದಲ ಒಡೆಯ ಇಂದ್ರನಾದುದರಿಂದ 
ರಾಜರು ಮಾತ್ರ ಆನೆಗಳನ್ನೇರಬಹುದೆಂಬ 
ಸಂಪ್ರದಾಯ ಭಾರತದಲ್ಲಿ ಬೆಳೆದುಕೊಂಡು 
ಬಂತು . ಮೊಗಲರ ಕಾಲದಲ್ಲಿ ರಾಜನಿಂದ, 
ಅನುಮತಿಯನ್ನು ಪಡೆಯದವರು ರಾಜಧಾನಿ 
ಯಲ್ಲಿ ಆನೆಸವಾರಿ ಮಾಡುವಂತಿರಲಿಲ್ಲ . 
ಅನುಮತಿ ಪಡೆದವರು ಕೂಡ ಆನೆ ಸವಾರಿ 
ಮಾಡುವಾಗ ಎದುರಿಗೆ ಅರಸನು ಬಂದರೆ 
ಅವನಿಗೆ ಗೌರವ ಸೂಚಿಸಲು ಆನೆಯಿಂದ 
ಕೆಳಗಿಳಿಯಬೇಕಾಗಿತ್ತು . 
ಇಂಥಾ ಆನೆಸವಾರಿಯ ಪ್ರಸಂಗಗಳು ವಿಪತ್ತಿ 


ಜುಲೈ 1989 


* 93 


ನಲ್ಲಿ ಪರಿಣಮಿಸುತ್ತಿದ್ದುದೂ ಉಂಟು. 1712 ಅಲ್ಲಿ ಉತ್ತಮವಾದ ಆನೆ ಬಂದಾಗ ಅದನ್ನು 
ರಲ್ಲೊಮ್ಮೆ ಬಹುದೂರಶಾಹನ ಪ್ರೇಯಸಿ ಕೊಳ್ಳುವ ಅಥವಾ ಅಲ್ಲಿನ ರಾಜರಿಂದ 
ಯಾದ ಲಾಲ್‌ಕುಮಾರಿಯು ಇಕ್ಕಟ್ಟಾದ ಓಣಿ ಉಂಬಳಿಯಾಗಿ ಪಡೆಯುವ ಅವಕಾಶವನ್ನು 
ಯಲ್ಲಿ ಆನೆಯನ್ನೇರಿ ಬರುತ್ತಿರುವಾಗ ಎದುರಿ ಶಾಹಜಹಾನನ ಪ್ರತಿನಿಧಿಗಳು ಎಂದಿಗೂ 
ನಿಂದ ಪ್ರಧಾನಮಂತ್ರಿಯಾದ ನಿಜಾಮ ಉಲ್ ಕಳೆದುಕೊಳ್ಳುತ್ತಿರಲಿಲ್ಲ . 
ಮುಲ್ಕನೂ ಬಂದ . ಇಬ್ಬರೂ ಆನೆಯನ್ನೇರಿ 1628ನೆಯ ಜೂನ್ ಆರರಂದು ಶಾಹಜಹಾ 
ಬಂದವರೆ , ಹಿಂದೆ ಸರಿದು ಮುಂದಿನವರಿಗೆ 

ನನು ಉದಯಪುರದ ರಾಣಾ ಕರಣನೊಡನೆ 
ದಾರಿಮಾಡಿಕೊಡುವ ಮನಸ್ಸು ಅವರಿಬ್ಬರಲ್ಲಿ 

ಒಂದು ಒಪ್ಪಂದವನ್ನು ಮಾಡಿಕೊಂಡ 
ಒಬ್ಬರಿಗೂ ಇಲ್ಲ . ಪ್ರತಿಷ್ಠೆಯ ಪ್ರಶ್ನೆಯಾಗಿ 

ಸಂದರ್ಭದಲ್ಲಿ ಸುಧಾಕರ ಹಾಗೂ ಸುರತ 
ಹುಟ್ಟಿಕೊಂಡ ಈ ಸಮಸ್ಯೆ ಅವರಿಬ್ಬರ ಬಣ ಸುಂದರವೆಂಬ ಎರಡು ಆನೆಗಳು ಶಾಹಜಹಾನ 
ಗಳಲ್ಲಿ ಜಗಳವಾಗಿ ಬೆಳೆದು, ಕ್ರಾಂತಿಯಾಗಿ * ನಿಗೆ ಉಡುಗೊರೆಯಾಗಿಕೊಡಲ್ಪಟ್ಟವು. ಅದೇ 
ಮಾರ್ಪಟ್ಟು ಕೊನೆಗೆ ಪ್ರಧಾನ ಮಂತ್ರಿಯು ವರ್ಷ ಶಾಹಜಹಾನನು ವಿಸರ್ಗ ಹಾಗೂ 
ದಕ್ಷಿಣ ಭಾರತಕ್ಕೆ ಓಡಿಹೋಗಬೇಕಾಯಿತಂತೆ . ಸಮುದ್ರ ಎಂಬ ಎರಡು ಪ್ರಸಿದ್ದ ಆನೆಗಳನ್ನು 
ಶಾಹಜಹಾನನು ತಾಜಮಹಲನ್ನು ಕಟ್ಟಿಸಿದ್ದು ಗೋವಳಕೊಂಡದಿಂದ ದೊರಕಿಸಿಕೊಂಡ. 
ಯಾರಿಗೆ ತಾನೆ ಗೊತ್ತಿಲ್ಲ ? ದಿಲ್ಲಿಯ ಕೆಂಪು 

ಇವೆಲ್ಲ ಆನೆಗಳ ಪೈಕಿ ' ರಾಜದಾತಾ' ಎಂಬ 
ಕೋಟೆ, ಮೋತಿ ಮಸೀದೆ, ಜಾಮಾ ಮಸೀದೆ, - ಆನೆ ಸರ್ವವಿಧದಲ್ಲೂ ಶ್ರೇಷ್ಠವಾಗಿತ್ತು . ಅದರ 
ಹಾಗೂ ದಿವಾನ್ ಇ ಖಾಸ್‌ಗಳನ್ನು ಕಟ್ಟಿಸಿ 

ಮೇಲಿನ ವಿಶೇಷ ಮಮತೆಯಿಂದಾಗಿ 
ದವನೂ ಅವನೆ . ಮಯೂರ ಸಿಂಹಾಸನದ 

ಶಾಹಜಹಾನ ಅದಕ್ಕೆ 'ಖಲಿಕ್ದಾದ ಎಂದು 
ಮೇಲೆ ಕುಳಿತುಕೊಳ್ಳುವುದೆಂದರೆ ಅವನಿಗೆ 

ಹೆಸರಿಟ್ಟ . ನಸುಗಪ್ಪು ಬಣ್ಣದ ಆ ಆನೆ 
ಇಷ್ಟ , ಜಗತ್ತಿನಲ್ಲಿಯೇ ದೊಡ್ಡದಾದ ಮುತ್ತು 

ಹನ್ನೆರಡು ಮಾರುಗಳಷ್ಟು ಎತ್ತರವಾಗಿತ್ತು . 
ರತ್ನಗಳ ವಜ್ರ ವೈಡೂರ್ಯಗಳ ಸಂಗ್ರಹ 

ಕೋರೆಗಳು ಆಗಲವಾಗಿ ಬೆಳೆದು ಅದಕ್ಕೆ 
ಅವನಲ್ಲಿತ್ತು . ದಿಲ್ಲಿಯಲ್ಲಿ ಲೆಕ್ಕವಿಲ್ಲದಷ್ಟು ವಿಶೇಷ ಶೋಭೆಯನ್ನುಂಟು ಮಾಡಿದವು. 
ಸೂಳೆಯರನ್ನು ಶಾಹಜಹಾನನು ಇಟ್ಟು 

ದಿಲ್ಲಿಯ ಲಾಹೋರಿಗೇಟಿನ ಮೂಲಕ ಸಾಗು 
ಕೊಂಡಿದ್ದನೆಂದೂ ರಾಜ ಬೊಕ್ಕಸದಿಂದ ಅವ ವಾಗ ಕೊರೆಗಳು ಗೋಡೆಗಳಿಗೆ ತಾಗಿ. 
ರಲರ ವೆಚ್ಚವನ್ನು ಅವನು ನಿಭಾಯಿಸುತ್ತಿದ 

ಮುರಿಯಬಹುದೆಂದು ಶಾಹಜಹಾನ 
ನೆಂದೂ ಔರಂಗಜೇಬನು ಶಾಹಜಹಾನನ್ನು 

ಕೋಟೆಯ ಬಾಗಿಲುಗಳನ್ನೇ ವಿಸ್ತರಿಸಿದ . 
ಬಂಧಿಸುವ ಮುನ್ನ ಬರೆದಿಟ್ಟಿದ್ದಾನೆ. 

ಖಲಿಕ್‌ದಾದನ ಬಗ್ಗೆ ಒಂದು ಕುತೂಹಲ 
ಆದರೆ ಅನೆಗಳೆಂದರೆ ಅವನಿಗೆ ಪಂಚಪ್ರಾಣ 

ಕರವಾದ ಘಟನೆ ಐತಿಹಾಸಿಕ ಗ್ರಂಥಗಳಲ್ಲಿ 
ವೆನ್ನುವುದು ಮಾತ್ರ ಬಹು ಜನರಿಗೆ ಬರೆದಿಡಲ್ಪಟ್ಟಿದೆ. ಅದನ್ನು ಕೆಂಪು ಕೋಟೆಗೆ 
ಗೊತ್ತಿದ್ದಂತಿಲ್ಲ . ಮೂರುಸಾವಿರ ಆನೆಗಳ 

ತಂದಾಗ ಸ್ವಾದಿಷ್ಟ ಭೋಜನವನ್ನಿಡಿಸಿ 
ನ್ಯಾತ ಸಾಕಿದ್ದ . ಪ್ರತಿದಿನ ಮುಂಜಾನೆ ಸಾರ್ವ ದಾಗಲೂ ಅದು ಆಹಾರವನ್ನು ಮುಟ್ಟಲಿಲ್ಲ 
ಜನಿಕ ರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ವಂತೆ. ಇದರ ಕಾರಣ ಯಾರಿಗೂ ತಿಳಿಯ 
ನಂತರ ಗಜಶಾಲೆಗೆ ಹೋಗಿ ಐನೂರು ಆನೆ ದಾಗ ಅವರ ಲೊಬ್ಬರು ಶಾಹಜಹಾನನ 
ಗಳನ್ನಾದರೂ ನೋಡಿ ಅವುಗಳ ಆರೋಗ್ಯದ 

ಬಳಿಗೆ ಹೋಗಿ ಆ ಬಗೆಗೆ ಸುದ್ದಿಯನ್ನು 
ಬಗೆಗೆ ಅಲ್ಲಿನ ಪಶುವೈದ್ಯರಲ್ಲಿ ವಿಚಾರಿಸಿ ತನಗೆ 

ಮುಟ್ಟಿಸಿದರಂತೆ . ' ಶಾಹಜಹಾನ ಕೂಡಲೆ 
ಸೂಕ್ತ ವೆನಿಸಿದ ಸಲಹೆ, ಸೂಚನೆಗಳನ್ನು ನೀಡು 

ಅಲ್ಲಿಗೆ ಧಡಬಡಿಸಿ ಕೊಂಡು ಬಂದ. ಆತನಿಗೂ 
ವುದು ಶಾಹಜಹಾನನ ಪರಿಪಾಠವಾಗಿತ್ತು . 

ಏನೂ ಹೊಳೆಯ ಲಿಲ್ಲ . ಇನ್ನೊಂದು ಆನೆಯ 
ಹದಿನಾಲ್ಕನೆಯ ಶತಮಾನದಿಂದಲೂ ಮೇಲೆ ತರಿಸಿದ ಆಹಾರವನ್ನು ಮಾತ್ರ ಸೇವಿ 
ಉದಯಪುರ ಹಾಗೂ ಗೋವಳಕೊಂಡಗಳು ಸುವ ಪರಿಪಾಠ ಶ್ರೇಷ್ಠ ದರ್ಜೆಯ ಆನೆಗಳಲ್ಲಿರು 
ಆನೆಯ ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿದ್ದವು. ವುದು ಶಾಹಜಹಾನನಿಗೆ ಜ್ಞಾಪಕಕ್ಕೆ ಬಂದು 


ಕಸ್ತೂರಿ 


94 


ಸews 


N / 


NNNNN 


She 


ಕೊಳ್ಳುವಾತ ಹೊರಟು ಹೋಗಿ ಹಳೆಯ 
ಮಾತಾಯಿತು. ಇನ್ನು ಸಂಜೆಯ ಮುಂದೆಯೇ 
ಆತ ಮರಳುವುದು ” ಎಂದು ಹೇಳಿದ. ಮಾತಿನ 
ಅಂತರಾರ್ಥವನ್ನು ಅರಿತ ಶಾಹಜಹಾನ 
ಗಹಗಹಿಸಿ ನಕ್ಕು ಅವನನ್ನು ಬೀಳ್ಕೊಟ್ಟ. 
ಶಾಹಜಹಾನನೊಮ್ಮೆ ಬೇನೆ ಬಿದ್ದ . 
ಆರೋಗ್ಯ ಸುಧಾರಿಸಲೆಂದು ಅವನನ್ನು 
ದಿಲ್ಲಿಯ ಹತ್ತಿರದಲ್ಲೇ ಗಂಗಾತಟದ ಮೇಲಿ 
ರುವ ಮುಕೇಶ್ವರಕ್ಕೆ ಸಾಗಿಸಲಾಯಿತು. 
ಅಲ್ಲಿಯೂ ಆರೋಗ್ಯ ಸುಧಾರಿಸದಾದಾಗ 
ಶಾಹಜಹಾನ ಮತ್ತೆ ದಿಲ್ಲಿಗೆ ಬಂದ. ಆರೋಗ್ಯ 
ಇನ್ನಷ್ಟು ವಿಷಮಿಸಿದಾಗ ಎಲ್ಲ ಅಧಿಕಾರವನ್ನು 
ಧಾರಾ ಶಿಕೋಹನಿಗೆ ಕೊಟ್ಟ . ದಕ್ಷಿಣದಿಂದ 
ಔರಂಗಜೇಬನೂ , ಪಂಜಾಬದಿಂದ 


ಅವನು ಇನ್ನೊಂದು ಆನೆಯ ಮೇಲೆ ಆಹಾರ 
ವನ್ನು ತರಿಸಿದ. ಖಲಿಕ್‌ದಾದ ಅತ್ಯಾನಂದ 
ದಿಂದ ಆಹಾರವನ್ನು ಸೇವಿಸಿತು . 
ಪ್ರತಿ ಹುಣ್ಣಿಮೆಯ ದಿನ ಆಸ್ಥಾನಿಕರು ಹಾಗೂ 
ರಾಜಪರಿವಾರದವರಿಂದೊಡಗೂಡಿ ಮೆರ 
ವಣಿಗೆ ತೆಗೆಯುವುದು ಶಾಹಜಹಾನನ ಹವಾ ಸ. 
ವಾಗಿತ್ತು . ಹೀಗೊಮ್ಮೆ ಸ್ವರ್ಣಭೂಷಿತವಾದ 
ಖಲಿಕ್ ದಾದನ ಮೇಲೆ ಅಂಬಾರಿಯಲ್ಲಿ 
ಕುಳಿತು ಅವನು ಸಾಗುತ್ತಿದ್ದಾಗ ಪ್ರೇಕ್ಷಕರ 
ಲೊಬ್ಬ ಒಂದುಕೈಯಲ್ಲಿ ಮದ್ಯದ ಬಟ್ಟಲನ್ನು 
ಇನ್ನೊಂದು ಕೈಯಲ್ಲಿ ಬಾಟಲಿಯನ್ನು ಹಿಡಿದು 
ಮದ್ಯಮ ಅಮಲಿನಲ್ಲಿ 'ಏಯ್ ನೀನು ಕುಳಿತ 
ಆನೆಯನ್ನು ಮಾರುತ್ತೀಯೇನೊ ? ಎಷ್ಟದರ 
ಬೆಲೆ?' ಎಂದು ಕೂಗಿದ .ಕೋಧದಿಂದ ಶಾಹ 
ಜಹಾನ ಅವನತ್ತ ನೋಡಿದಾಗ ಕುಡುಕನ 
ಬಾಯಿಯಿಂದ ಬಂದ ಮಾತುಗಳವು 
ಎಂಬುದು ಗೊತ್ತಾಗಿ ಕ್ರೋಧ ಮುಗುಳ್ಳಗೆ 
ಯಾಗಿ ಮಾರ್ಪಟ್ಟಿತು. ಮರುದಿನ ಮುಂಜಾನೆ 
ಎದ್ದವನೆ ಆ ಕೊಳ್ಳುವವನಿಗೆ' ಸೇವಕನ 
ಮೂಲಕ ಹೇಳಿಕಳುಹಿಸಿದ. ಅವನು ಬಂದ 
ಕೂಡಲೆ ಖಲಿಕ್‌ದಾದನನ್ನು ಅವನಿಗೆತೋರಿಸಿ 
“ನೋಡಪ್ಪಾ ನೀನು ಕೇಳಿದ ಆನೆ ಇಲ್ಲಿಯೇ 
ಇದೆ. ಅದನ್ನು ಕೊಳ್ಳುತ್ತೀಯಾ? ” ಎಂದು 
ಕೇಳಿದ. ಆತನೂ ಬಹು ಚೂಟಿ. “ ಅದನ್ನು 


ಜುಲೈ 1989 


95 


ಓಟ. 


ದಿನೇಶ 
ಸಾಲd . 


ಬೇಕಾಗುವುದೆಂದೂ ಔರಂಗಜೇಬ ಹೇಳಿದಾಗ 
ಖಲಿಕ್‌ದಾದನ ಮಾವುತರು ಒಂದು 
ಉಪಾಯವನ್ನು ಹೂಡಿದರು . ಆ ಪ್ರಕಾರ ಗಜ 
ಶಾಲೆಯಿಂದ ಕೆಂಪುಕೋಟೆಯವರೆಗಿನ ದಾರಿ 
ಯನ್ನು ತಳಿರು ತೋರಣಗಳಿಂದಲೂ ಟೊಂಗೆ 
ಕಬ್ಬುಗಳಿಂದಲೂ ಸಿಂಗರಿಸಲಾಯಿತು. ಬಳಿಕ 
ಎರಡು ಸುಂದರವಾದ ಹೆಣ್ಣಾನೆಗಳನ್ನು ಸ್ವಲ್ಪ 
ದೂರದಲ್ಲಿ ನಿಲ್ಲಿಸಲಾಯಿತು. ಉಪಾಯ 
ಫಲಿಸಿತು. ಹೆಣ್ಣಾನೆಗಳಿಂದ ಆಕರ್ಷಿತವಾದ 
ಖಲಿಕ್‌ದಾದ ಟೊಂಗೆಗಳನ್ನೂ , ಕಬ್ಬನ್ನೂ 
ತಿನ್ನುತ್ತಾ ಅವುಗಳ ಬೆನ್ನುಹತ್ತಿ ಕೆಂಪುಕೋಟೆಗೆ 
ಬಂತು . ಅಲ್ಲಿ ಔರಂಗಜೇಬನನ್ನು ಕಂಡ 
ಕೂಡಲೆ ತಾನು ಮೋಸ ಹೋದದ್ದು ಅದಕ್ಕೆ 
ಗೊತ್ತಾಯಿತೇನೋ , ಕೂಡಲೆ ಖಲಿಕ್‌ದಾದ 

ಸಿಟ್ಟಿಗೆದ್ದು ಆ ಹಣ್ಣಾನೆಗಳನ್ನು ಹೊಡೆ 
“ಹೋದ ಬಾರಿ ಕೊಟ್ಟ ಆಶ್ವಾಸನೆಗಳ ಜತೆಗೆ 

ದೋಡಿಸಿ ಗಜಶಾಲೆಯತ್ತ ಓಡತೊಡಗಿತು . 
ಬೋನಸ್ ಆಗಿ ಇನ್ನೂ ಕೆಲವು ಆಶ್ವಾಸನೆಗಳನ್ನು 

ಆಗ ದಾರಿಯಲ್ಲಿ ಎದುರಿಗೆ ಬರುತ್ತಿದ್ದ 
ಕೊಡ್ತಿದ್ದೇನೆ... ” 

ನಿಕೋಲೋ ಮನೂಸಿ ಎಂಬ ಇಟಾಲಿಯನ್ 
ಪ್ರವಾಸಿಗನಿಗೆ ಇದರಿಂದ ತಪ್ಪಿಸಿಕೊಳ್ಳ 

ಬೇಕೆಂದರೆ ಸಾಕುಸಾಕಾಯಿತು. 
ಮುರಾದನೂ , ಬಂಗಾಲದಿಂದ ಶುಜಾನೂ ಚಾಂದನಿಚೌಕದಲ್ಲಿ ಗೊಂದಲವೇ 
ತಮ್ಮ ತಮ್ಮ ಸೈನ್ಯಗಳನ್ನು ದಿಲ್ಲಿಯತ್ತ ಸಾಗಿಸಿದ ಗೊಂದಲ , ಆದರೆ ಖಲಿಕ್ ದಾದನ ಬಗೆಗೆ 
ದರು. ಅಧಿಕಾರಕ್ಕಾಗಿ ಹೊಡೆದಾಟ ಪ್ರಾರಂಭ - ಜನರಲ್ಲಿದ ಗೌರವ ಇದರಿಂದಾಗಿ ಹೆಚ್ಚಾ. 
ವಾಯಿತು. . 

ಯಿತೇ ಹೊರತು ಕಡಿಮೆಯಾಗಲಿಲ್ಲ . ' ಉಂಡ 
ಉಜ್ಜಯನಿ ಹಾಗೂ ಆಗ್ರಾಗಳ ಸಮೀಪ ಮನೆಗೆ ಎರಡು ಬಗೆಯುವ ಆಸ್ಥಾನಿಕರಿಗಿಂತ 
ನಡೆದ ಕಾಳಗಳಲ್ಲಿ ದಾರಾ ಶಿಕೋಹಸೋತ. ಈ ಆನೆಯೇ ಮೇಲು' ಎಂದು ಎಷ್ಟೋ ಜನರು 
ಈ ಸುದ್ದಿ ತಿಳಿದಕೊಡಲೆ ದಾರಾ ಶಿಕೋಹನ ಮಾತನಾಡಿಕೊಳ್ಳುತ್ತಿದ್ದರು. 
ಕೈಗೂಡಿಸಲೆಂದು ಶಾಹಜಹಾನ ವ್ಯಾಧಿಗ್ರಸ್ತ 

ಖಲಿಕ್‌ದಾದ ಏಕಾಕಿಯಾಗಿ ಆಗ್ರಾದತ್ತ ನಡೆ 
ಸ್ಥಿತಿಯಲ್ಲೇ ಆಗ್ರಾಕ್ಕೆ ಹೋಗಿ ಔರಂಗಜೇಬನ 

ಯಿತು. ಊರ ಒಳಗೆ ಹೋಗಬೇಕೆಂದರೆ 
ಕೈಲಿ ಬಂಧಿತನಾದ . ಔರಂಗಜೇಬ ದಿಲ್ಲಿಯ 

ಕೋಟೆಯ ಬಾಗಿಲು ಮುಚ್ಚಿತ್ತು. ಖಲಿಕ್ 
ಸಿಂಹಾಸನವನ್ನೇರಿದ ನಂತರ ಮಾಡಿದ 

ದಾದ ಸೀದಾ ತಾಜಮಹಲಿಗೆ ಹೋಗಿ 
ಮೊದಲ ಕೆಲಸವೆಂದರೆ ದಿಲ್ಲಿಯಲ್ಲಿದ್ದ ಆನೆಗಳ ಅಲ್ಲಿಯೇ ತಳವೂರಿತು . ಅದನ್ನು ಮರಳಿ 
ಬಗೆಗಿನ ದಾಖಲೆಗಳನ್ನು ತರಿಸಿಕೊಂಡದ್ದು . ದಿಲ್ಲಿಗೆ ಒಯ್ಯುವ ಯಾವ ಪ್ರಯತ್ನಗಳೂ 
ಅವುಗಳಲ್ಲಿ ಶಾಹಜಹಾನನು ಉಪಯೋಗಿಸು 

ಫಲಿಸಲಿಲ್ಲ . ಅನ್ನಾಹಾರಗಳನ್ನು ತ್ಯಜಿಸಿದ 
ತಿದ್ದ ಆನೆಗಳನ್ನೆಲ್ಲ ಕೆಂಪುಕೋಟೆಗೆ ತರ 

ಅದು ತನ್ನ ಒಡೆಯನಾದ ಶಾಹಜಹಾನನು 
ಬೇಕೆಂದು ಆಜ್ಞಾಪಿಸಿದ. 

ತೀರಿಕೊಂಡ ದಿನವೇ ಅವನ ಹಾಗೆಯೇ 
ಎಲ್ಲ ಆನೆಗಳು ಅಲ್ಲಿಗೆ ಬಂದರೂ ಖಲಿಕ್ ತಾಜಮಹಲನ್ನು ನೋಡುತ್ತಾ ಪ್ರಾಣ ಬಿಟ್ಟಿತು. 
ದಾದ ಮಾತ್ರ ಬರಲಿಲ್ಲ . ಹೇಗಾದರೂ ಮಾಡಿ 

ಕೆಲವು ವಿಷಯಗಳಲ್ಲಿ ಪ್ರಾಣಿಗಳು ಮನುಷ್ಕರಿ 
ಆ ಆನೆಯನ್ನು ಅಲ್ಲಿಗೆ ತರಬೇಕೆಂದೂ , ಗಿಂತಲೂ ಮೇಲು ಎನ್ನುವುದಕ್ಕೆ ಬೇರೆ 
ಇಲ್ಲದಿದ್ದರೆ ನೌಕರಿಯನ್ನು ಕಳೆದುಕೊಳ್ಳ 

ಉದಾಹರಣೆ ಬೇಕೆ? 


ಕಸ್ತೂರಿ 


96. 


- ಪುಸ್ತಕ ವಿಭಾಗ 


శ్రీరాణఆలనాపరి 
ಭುಜಂಗಯNS 
ದಶಾವತಾರಗಳು 


II 


UIII 


Ummat 


* * 


TV 


(MIUIL, 


III 


M 


III 


ಸಂಗ್ರಹ: 
ಹುಲಿವಾನ ಗಂಗಾಧರಯ್ಯ 


- ದಿ. ಶ್ರೀಕೃಷ್ಣ ಆಲನಹಳ್ಳಿಯವರ 
' ಭುಜಂಗಯ್ಯನ 
ದಶಾವತಾರಗಳು' 


ಎರಡನೆಯ ಕಂತು - 


ಅಧ್ಯಾಯ- 22 
ಮಕ್ಕಳೊಡಗೂಡಿ ಪಾರ್ವತಿ ಮನೆ ಬಿಟ್ಟು ಹೋಗಿ ವಾರವಾಗಿತ್ತು . ಅಂದಿನಿಂದ ಮನೆ ಸೂತಕದ 
ಮನೆಯಂತೆ ಬಣಗುಡುತ್ತಿತ್ತು . ಸದಾ ಮೊಮ್ಮಕ್ಕಳ ಅಳು , ನಗು ಕೇಕೆಗಳಿಂದ ತುಂಬಿ ಕಿಲ ಕಿಲ 
ಅನ್ನುತಿದ ಮನೆಗೆ ಮತ್ತೆ ಯಾವ ಶಾಪ ಬಡಿಯಿತೋ ದೇವರೇ ಅಂತ ವ್ಯಾಕುಲದಲ್ಲಿ ಮುಳುಗಿದ 
ದೇವೀರವ್ವ ಹಸುವಿನ ಕೆಚ್ಚಲಲ್ಲಿ ಹಾಲು ಮುಗಿದಿದ್ದರೂ ಹಿಂಡುತ್ತಲೇ ಇದ್ದು ಕಡೆಗೆ ಹಸು ಸ್ವಲ್ಪ 
ಕೊಸರಾಡಿ, ತುಂಬಿದ ಪಾತ್ರೆಯಿಂದ ಹಾಲು ತುಳುಕಿದಾಗಲೇ ಅವಳಿಗೆ ಎಚ್ಚರವಾದದ್ದು . 

ಕೊಟ್ಟಿಗೆಯಿಂದ ಹಜಾರಕ್ಕೆ ಬಂದರೆ ಯಾರೋ ಕಂಬ ಒರಗಿ ಕೂತಿದ್ದಾರೆ... ಮಿಸುಕಾಡದೆ 
ಕೂತ ವ್ಯಕ್ತಿ ತನ್ನ ಮಗ ಅನ್ನುವುದನ್ನು ದೇವೀರವ್ವ ಅವನ ಮೈ ವಾಸನೆಯಿಂದಲೇ ಕಂಡುಹಿಡಿದು 
ಬಿಟ್ಟವಳಂತೆ “ ಇದ್ಯಾಕ್ಷಾ ಮಗಾ, ಮಾಲೆದ್ದು ಮೊಕ ತೊಂಡು ಮೊದ್ದು ಸಿವಪೂಜೆ ಮಾಡು ” 
ಎನ್ನುತ್ತಾ ಅಡುಗೆ ಮನೆಯಿಂದ, ನೀರು ತಂದಳು , ಭುಜಂಗಯ್ಯನಿಗೆ ಯಾಕೋ ಮನೆಯೊಳಗೆ 
ಕಾಲಿಟ್ಟ ಕೂಡಲೆ ಕೈ ಕಾಲೇ ಸೋತುಹೋದಂತಾಗಿತ್ತು . ಹಜಾರದಲ್ಲಿ ಕೂತೇ ಇದ್ದ. ಮಗನ ರೀತಿ 
ದೇವೀರವ್ವನಿಗೂ ಪಾಪ ಅನ್ನಿಸಿತು . ಉಸಿರು ಬಿಗಿ ಹಿಡಿದು ಕೂತವನಂತೆ ಕೂತ ಮಗ ತಬ್ಬಲಿ 
ಯಂತೆ ಕಂಡ. ಮೌನವಾಗಿ ಮಗನ ಹತ್ತಿರಕೂತಳು. ಅವನ ಎದೆಗುದಿ ತನಗೂ ಮುಟ್ಟಿ ಸುಡು 
ತಿದ್ದರೂ ದೇವೀರವ್ವ ತೋರಿಸಿಕೊಳ್ಳದೆ “ ಯಾಕೆ ತಲೆನೋವಾ? ” ಎಂದು ಮಗನ ಹಣೆ ಮುಟ್ಟಿ 
ದಳು . ಬೆಚ್ಚಗಿತ್ತು . ತಕ್ಷಣ ಎದವಳೇ ದೇವರ ಪಟದ ಸ್ಕಾಂಡಿನಲ್ಲಿದ ನೀಲಗಿರಿ ಎಣ್ಣೆ ತಂದು 
ಮಗನ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ತಿಕ್ಕತೊಡಗಿದಳು. ಭುಜಂಗಯ್ಯನಿಗೆ ಕ್ಷಣ ಕಸಿ 
ವಿಸಿಯಾದರೂ ತಾನು ಇಷ್ಟು ದಿನ ಕಳೆದುಕೊಂಡಿದ್ದ ಒಂದು ಲೋಕ ಮತ್ತೆ ಪಡೆದುಕೊಂಡಂತೆ. 
ಚಿಕ್ಕಂದಿನಿಂದಲೂ ದೇವೀರವ್ವನಿಗೆ ಭುಜಂಗಯ್ಯನೇ ಸರ್ವಸ್ವ , ತನ್ನ ಮಗ ಹೀಗೆತೊಡೆಮೇಲೆತಲೆ 


ಕಸ್ತೂರಿ 


98 


ಯಿಟ್ಟು ಯಾವ ಕಾಲವಾಯಿತೋ ? ದೇವೀರವ್ವನ ವೃದ್ದಾಪ್ಯದ ಒಣ ದೇಹಕ್ಕೆ ಮತ್ತೆ ರಕ್ತಾಭಿಸರಣ 
- ವಾದಂತೆ ಅವಳ ಮೂಳೆ ಚಕ್ಕಳವಾದ ಹೃದಯದಲ್ಲಿ ಇನ್ನೊಮ್ಮೆ ಮಾತೃತ್ವದ ಹಾಲು ತುಂಬಿ 
ತುಳುಕಿದಂತೆ ಸುಮಾರು ಹೊತ್ತಾದರೂ ಮಗನ ಹಣೆಯನ್ನು ನೀವುತ್ತಲೇ ಇದ್ದಳು. ಭುಜಂಗಯ್ಯ 
ನಿಗೆ ಹಾಗೇ ಮಂಪರು.... ಮಂಪರು ಸೀ ನಿದ್ದೆ, ತಾಯಿ ಮಗನ ಈ ಪರಿಯ ವಾತ್ಸಲ್ಯಕ್ಕೆ ಬೆರಗಾಗಿ 
ನೋಡುತ್ತಾ ಕೂತ ಅಮಾಸೆ . 
- ಬೆಳಗ್ಗೆ ಎದ್ದ ಭುಜಂಗಯ್ಯ ಉಲ್ಲಾಸದಿಂದಿದ್ದ. ಉಳುಮೆಗೆ ಬೇಕಾದ ಇನ್ನೊಂದು ಆರು ಕಟ್ಟಲು 
ಅಮಾಸೆಗೆ ತಿಳಿಸಿದ. ಅವನು ತಿನ್ನುತ್ತಿದ್ದ ತಂಗಳು ಭುಜಂಗಯ್ಯನನ್ನು ಆಕರ್ಷಿಸಿತು. ಅವ್ವನನ್ನು 
ಕೇಳಿ ತಂಗಳಿಟ್ಟು , ಗಟ್ಟಿ ಮೊಸರು, ಈರುಳ್ಳಿಯನ್ನು ಕೇಳಿ ಪಡೆದು ಲೊಚ್ಚೆ ಹಾಕತೊಡಗಿದ. ಇದರ 
ಮುಂದೆ ಯಾವ ಇಡ್ಲಿ, ವಡೆಯೂ ಇಲ್ಲ ಅನ್ನಿಸಿತವನಿಗೆ. ಒಂದೂವರೆ ಮುದ್ದೆ ಮುಗಿಸಿದ. ಅವನ 
ಜೊತೆ ನಗುನಗುತ್ತಾ ಮಾತನಾಡಿದ . ಇದೇ ಸಮಯವೆಂದು ದೇವೀರವ್ವ ಮಗನಿಗೆ ವಿವೇಕ ಹೇಳಿ 
ಜಕ್ಕಳ್ಳಿಯಿಂದ ಹೆಂಡತಿ ಮಕ್ಕಳನ್ನು ಕರೆದು ತರಲು ಪುಸಲಾಯಿಸಿದಳು ... 

ಭುಜಂಗಯ್ಯ ಜಕ್ಕಿಯಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದ . ತನ್ನ ಮಾವನ ಮನೆಗೆ ಆಗಮಿಸಿ 
ದಾಗ ಮಕ್ಕಳೆಲ್ಲಾ ಸಂಭ್ರಮದಿಂದ ಮುತ್ತಿಕೊಂಡವಾದರೂ ದೊಡ್ಡವರಾರೂ ಬಂದು ' ಒಳಗೆ 
ಬನ್ನಿ ' ಅನ್ನಲಿಲ್ಲ . ಎಲ್ಲರೂ ಒಳಗೇ ಗುಸುಗುಡುತ್ತಿದ್ದರು. ಒಂದು ನಿಮಿಷ ಬಾಗಿಲಲ್ಲಿ ನಿಂತಿದು 
ಜಗಲೀ ಮೇಲೆಕೂತ ಭುಜಂಗಯ್ಯನಿಗೆ ಭಯಂಕರ ಅವಮಾನವಾದಂತಾಯಿತು. ಮಕ್ಕಳಾಗಲೇ 
ಮೈ ಮೇಲೆ ಹತ್ತಿ ಕುಳಿತಿದ್ದವು. ತನಗಾದ ಅವಮಾನವನ್ನು ಮಕ್ಕಳ ಜೊತೆ ಮುದ್ದಾಟವಾಡುತ್ತಾ 
ಕ್ಷಣ ಮರೆತಿದ್ದ ಭುಜಂಗಯ್ಯನಿಗೆ ಹೆಂಡತಿ ಬಾಗಿಲ ಹತ್ತಿರ ಬಂದು ಮಕ್ಕಳನ್ನು ವಾಚಾಮಗೋಚರ 
ಬೈಯುತ್ತ ಒಳಗೆ ಕರೆದಾಗ ಸಿಟ್ಟು ತಡೆದುಕೊಳ್ಳಲಾಗದ ಭುಜಂಗಯ್ಯ ಹಟ್ಟಿಯೊಳಗೆ ನುಗ್ಗಿ 
ಹೆಂಡತಿಯ ಕೂದಲನ್ನು ಹಿಡಿದು ಜಗ್ಗಿದನು. ಪಾರ್ವತಿ ಊರೆಲ್ಲ ಮುಳುಗುವಂತೆ ಬೊಬ್ಬೆ ಹೊಡೆ 
ದದ್ದೇ ಮನೆಯವರೆಲ್ಲ ಕ್ಷಣಾರ್ಧದಲ್ಲಿ ಭುಜಂಗಯ್ಯನನ್ನು ನಾಯಿಗಳಂತೆ ಅಮರಿದರು. 
ಭುಜಂಗಯ್ಯ ಹೇಸಿಗೆಯಿಂದ ಹೊರಗೆ ಬಂದಾಗ ಜನ ಸೇರಿಬಿಟ್ಟಿದ್ದರು.. ಪರ್ವತಪ್ಪನ ದಾಯಾದಿ 
ಗಳೇ ಬಂದು ಭುಜಂಗಯ್ಯನನ್ನು ತಮ್ಮ ಮನೆಗೆ ಕರೆದೊಯ್ದರು... 

ಮಾನ ಮರ್ಯಾದೆ ಏನೂ ಇಲ್ಲದವರಂತೆ ಮಾವನ ಮನೆಯವರು ತನ್ನನ್ನು ಸುತ್ತಿಕೊಂಡಿದು 
ನೆನಪಾಗಿ ಅವನ ಮೈ ಮತ್ತೆ ಬೆವರಿತು. ಇಂಥ ಹೊಲಸು ಮನೆಯ ಹೆಂಗಸಿನ ಜೊತೆ ಬದುಕುವುದ 
ಕ್ಕಿಂತ ಹಾಗೆ ಇರುವುದೇ ಉತ್ತಮ ಎಂದುಕೊಂಡ ಭುಜಂಗಯ್ಯನ ಮನಸ್ಸಿನಲ್ಲಿ ಪಾರ್ವತಿಯನ್ನು 
ಕರೆದೊಯ್ಯುವ ಆಸೆಯೇ ಇಂಗಿಹೋಯಿತು. ಆದರೆ ಊರಿನ ಯಜಮಾನರುಗಳನ್ನು ಸೇರಿಸಿಯಾ 
ದರೂ ತನ್ನ ಮಕ್ಕಳನ್ನು ಕರೆದೊಯ್ಯಲು ತೀರ್ಮಾನಿಸಿದ. 
ಊರಿಗೆ ಮರಳಿದ ಪರ್ವತಪ್ಪ ಮನೆಯಲ್ಲಿ ಅಳಿಯನ ಮೇಲೆ ಮಕ್ಕಳು ಕೈ ಮಾಡಿದ್ದು ಕೇಳಿ ಅಸ 
ಮಾಧಾನಗೊಂಡರು. ಅಳಿಯನನ್ನು ಕೂರಿಸಿಕೊಂಡು ಮಗಳಿಗೂ ಅವನಿಗೂ ಸಮಜಾಯಿಸಿ 
ಮಾಡಲು ಪ್ರಯತ್ನಿಸಿದರಾರೂ ಬಿಗುಮಾನದಿಂದಲೇ ಮಾತನಾಡಿದಾಗ ಭುಜಂಗಯ್ಯ ತನ್ನ ಮಕ್ಕ 
ಳನ್ನು ಕಳುಹಿಸಿಕೊಡುವಂತೆ ಕೇಳಿದ. ಪರ್ವತಪ್ಪನಿಗೂ ಸ್ವಲ್ಪ ಕೋಪ ಬಂದು “ ಕಳಿಸಿಕೊಡಲ್ಲ 
ಅಂದ್ರೆ ಏನ್ ಕಿತ್ಕಂಡಿ” ಅಂತ ಅಂದ ಕೂಡಲೇ ಭುಜಂಗಯ್ಯನಿಗೂ ರೇಗಿತು. “ ಸರಿ ಅವು ನಂಗು 
ಟಿಲ್ಲ ಅಂದಕನಿ” ಎಂದವನೇ ಹೊರಟೇ ಬಿಟ್ಟ . 


ಅಧ್ಯಾಯ - 23 
ಬಜಂಗಯನ ಗಾಯಗೊಂಡ ಮನಸ್ಸು ನೋವಿನಿಂದ ಮೀಟುತ್ತಿತ್ತು . ಕಳೆದ ದಿನ ಮಾವನ 
` ಮನೆಯಲ್ಲಿ ಅವನಿಗಾದ ಅವಮಾನ ಇಡೀ ಜೀವಮಾನ ಮರೆಯುವಂತದ್ದಾಗಿರಲಿಲ್ಲ . ಅದಕ್ಕೆ ಪ್ರತಿ 
ಯಾಗಿ ಸೇಡು ತೀರಿಸಿಕೊಳ್ಳಲು ಮನಸ್ಸು ತವಕಿಸುತ್ತಿತ್ತಾದರೂ ಹೇಗೆಂದು ಸಪ್ರವಾಗದೆ ಮತೆ 


ಜುಲೈ 1989 


99 


ಮತ್ತೆ ಆಗಿದ್ದನ್ನೇ ನೆನೆದು ಕುದಿಯತೊಡಗಿತ್ತು . ಸುಖ ದುಃಖಗಳನ್ನು ಹೇಳಿಕೊಳ್ಳಲು ತನಗಿದ ಆಪ್ತ 
ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೊರಟಾಗ ಅಜ್ಜಪ್ಪನು ಸಿಗಲಿಲ್ಲ . ಹುಂಡಿಗೆ ಬಂದಾಗ ಮುದೇ 
ಗೌಡರೂ ಇರಲಿಲ್ಲ . 

ನೆಲವೆಲ್ಲ ಸುಟ್ಟು ಕರಕಾಗಿದ್ದರೂ ಗಿಡ ಮರಗಳು ಹಸಿರು ಮುಕ್ಕಳಿಸುತ್ತಿದ್ದವು. ತಲೆ ಮೇಲೆಕೆಂಡ 
ತುಂಬಿಕೊಂಡ ಆಕಾಶ , ಕೆಳಗೆ ಸುಟ್ಟುಹೋದ ನೆಲ , ನಡುವೆ ನಗುವ ಗಿಡಮರಗಳು, ಭುಜಂಗಯ್ಯ 
ನಿಗೆ ದೇವರ ಸೃಷ್ಟಿ ವಿಚಿತ್ರವೆನಿಸಿತು. ಯಾವತ್ತೂ ಅವನು ಇದನ್ನು ಗಮನಿಸಿರಲಿಲ್ಲ . 

ಭುಜಂಗಯ್ಯ ಹೋಟೆಲಿಗೆ ಬರುವಷ್ಟರಲ್ಲಿ ಮೈಸೂರಿಂದ ಬಸ್ಸು ಬಂದು ಹೋಗಿತ್ತು . ಶಿವ 
ಯಜಮಾನರನ್ನು ಕಂಡದ್ದೆ ಚೆಡ್ಡಿ ಜೇಬಿನಲ್ಲಿದ್ದ ಚೀಟಿಯನ್ನು ಕೊಟ್ಟ. ಯಾರಿಗೂ ತೋರಿಸದೆ ನಿನ್ನ 
ಯಜಮಾನರ ಕೈಯಲ್ಲಿ ಮಾತ್ರ ಕೊಡು ಎಂದು ವಿಕ್ಟರ್ ಮೂರು ಸಲ ಪಿಸುಗುಟ್ಟಿ ಕೊಟ್ಟು, 
ಹೋಗಿದ . ಭುಜಂಗಯ್ಯ ರೂಮಿನೊಳಗೆ ಕೂತು ಬಾಗಿಲು ಮುಚ್ಚಿ ಓದತೊಡಗಿದ. ಅದು 
ಸುಶೀಲ ಬರೆದಿದ್ದ ಕಾಗದ , ಈ ಸಂಜೆಯೇ ಬರಬೇಕೆಂದು, ತಾನು ರಾಜನ ರೂಮಿನಲ್ಲಿ ಬಂದು 
ಕಾಯುವುದಾಗಿ ಬರೆದಿದ್ದಳು. ಕಾಗದದ ಕೆಳಗಿದ್ದ “ ಇತಿ ನಿಮ್ಮವಳೇ ಆದ ಸುಶೀಲ” ಎಂಬ 
ಸಾಲನ್ನು ಭುಜಂಗಯ್ಯ ಹತ್ತು ಸಲ ಓದಿದ . 

ತನಗೆ ಮಾವನ ಮನೆಯಲ್ಲಿ ಆದ ಅವಮಾನಕ್ಕೆ ಊರಿನ ಪಿರಕಿ ಜನರ ಹರಕುಬಾಯಿಗಳನ್ನು 
ಮುಚ್ಚಿಸುವುದಕ್ಕೆ ಈಗ ತಾನು ಮಾಡುತ್ತಿರುವುದೇ ಸರಿಯೆಂದು ಬಸ್ ಹತ್ತಿ ಡ್ರೈವರ್ ವಿಕ್ಟರ್ ಪಕ್ಕ 
ದಲ್ಲಿ ಕೂತ, ಭುಜಂಗಯ್ಯನಿಗೆ ದಾರಿಯುದ್ದಕ್ಕೂ ಹತ್ತು ಹಲವು ಯೋಚನೆಗಳು , ಸುಶೀಲ ಸದಾ 
ತನ್ನವಳೇ ಆಗುವುದು ನನ್ನ ಜನ್ಮ ಜನ್ಮದ ಭಾಗ್ಯ . ಹಾಗೆ ನೋಡಿದರೆ ಅವಳಿಗೂ ತನಗೂ ಎಲ್ಲಿ 
ಗೆಲ್ಲಿಯ ಸಾಮ ? ತಾನಾಗಲೇ ಮೂರು ಮಕ್ಕಳ ತಂದೆ. ಅವಳಿನ್ನೂ ಹೊಸ ಹರೆಯದ ಹೆಣ್ಣು , 
ಆದರೂ ತನ್ನನ್ನು ಇಷ್ಟಪಟ್ಟಿದ್ದಾಳೆ. ಅವಳ ಅಪ್ಪನ ಇಚ್ಛೆಗೆ ವಿರುದ್ದವಾಗಿ ಬದುಕಲು ನಿಶ್ಚಯಿಸಿ 
ದ್ದಾಳೆ. ಅವಳ ಮನಸ್ಸು ಇನ್ನಷ್ಟು ನೋಯಬಾರದು. ಯಾವ ಜನ್ಮದ ನಂಟೋ ಏನೋ ? ಎಲ್ಲಾ 
ಶಿವನ ಆಟ. ಆಗೀಗ ಪುಂಡ್ರಿಯ ಪರಸಂಗಗಳು ತನ್ನನ್ನು ಬಿಸಿಗೊಳಿಸುತ್ತಿದ್ದವಾದರೂ ತಾನು 
ಇನ್ನೊಂದು ಹೆಣ್ಣಿನ ಆಕೃತಿಯನ್ನು ಕಲ್ಪಿಸಿಕೊಂಡವನಲ್ಲ . ಯಾವ ಮಾಯೆಯೋ ? ಸುಶೀಲ ಕಂಡ 
ತಕ್ಷಣವೇ ನನ್ನನ್ನು ಮರಳು ಮಾಡಿಬಿಟ್ಟಳು. ಅವಳು ತನ್ನ ಕೈಯಲ್ಲಿದ್ದ ಹಾವು ಕಂಡು ಸೋಜಿಗ 
ಪಟ್ಟಂತೆ ತಾನೂ ಅವಳ ಅಂದಚೆಂದಕ್ಕೆ ಸೋಜಿಗಪಟ್ಟೆ , ತನ್ನ ಇಂದ್ರಿಯಗಳನ್ನು ಅಲ್ಲಾಡಿಸಿ 
ಬಿಟ್ಟಳು. ಅವಳ ಕಣ್ಣುಗಳು, ಮೃದುವಾದ ಮಾತುಗಳು ತನ್ನ ಕಲ್ಲು ಬಂಡೆಯಂಥ ವ್ಯಕ್ತಿತ್ವನ್ನೇ 
ನುಣುಪುಗೊಳಿಸಿದ ಅನುಭವ . ಯಾವುದೋ ಜನ್ಮದ ಋಣವಿರಬೇಕು. ಇಲ್ಲದಿದ್ದರೆ ಬಯಸಿ 
ಬಂದವನನ್ನು ಕಣ್ಣೆತ್ತಿ ಕೂಡ ನೋಡದವಳು ತನ್ನನ್ನು ಒಪ್ಪಿಕೊಳ್ಳುವುದೆಂದರೆ ? ಭುಜಂಗಯ್ಯ 
ತನ್ನೊಳಗೇ ಮುಳುಗಿಬಿಟ್ಟಿದ್ದ . ಬಸ್ಸು ಮೈಸೂರು ಮುಟ್ಟಿದಾಗಲೇ ಎಚ್ಚರ. ಬಸ್ಸಿನಿಂದಿಳಿದು ವಿಕ್ಟರ 
ನಿಗೆ ನಾಳೆ ಕಾಣುವುದಾಗಿ ಹೇಳಿ ಸರಸರನೆ ರಾಜನ ರೂಮಿಗೆ ನಡೆದ . ರಾಜ ಇದ್ದ ಮನೆಯವರು 
ತುಂಬಾ ಒಳ್ಳೆಯ ಜನ, ಮನೆಯಾಕೆಯ ಹೆಸರು ತಾಯವ್ವ, ಸುಶೀಲ ತಾಯವ್ವನಿಗೆ ಎಲ್ಲವನ್ನೂ 
ಮರೆ ಮಾಡದೆ ಹೇಳಿದ್ದಳು. 

ಕಳೆದೆರಡು ದಿನದಿಂದ ಅವಳ ಅಪ್ಪ ತನ್ನ ಕಡೆಯವನೊಬ್ಬನಿಗೆ ಸುಶೀಲಳನ್ನು ಕಟ್ಟಿ ಬಿಡಲು ಅವ 
ಸರದ ಸಿದ್ಧತೆಗೆ ತೊಡಗಿದ್ದ . ಅದರಿಂದಲೇ ಗಾಬರಿಯಾದ ಸುಶೀಲ ಓಡಿ ಬಂದು ವಿಕ್ಟರನ 
ಮೂಲಕ ಭುಜಂಗಯ್ಯನಿಗೆ ಕಾಗದ ಕಳಿಸಿದ್ದಳು. ನಂತರ ಸುಶೀಲ ತಾಯವ್ವನ ರಕ್ಷಣೆಯಲ್ಲಿಯೇ 
ಇದ್ದಳು . 

ತಪ್ಪಿಸಿಕೊಂಡು ಬಂದ ಹಕ್ಕಿಯ ಹಾಗೆ ತರುಗುಟ್ಟುತ್ತಿದ್ದ ಸುಶೀಲಳನ್ನು ಭುಜಂಗಯ್ಯ ರಾಜನ 
ರೂಮಿನಲ್ಲಿ ಭೇಟಿಯಾಗಿ, ತೀರ ಪಕ್ಕದಲ್ಲಿಯೇ ಕೂರಿಸಿಕೊಂಡು ತಾನು ಅವಳ ಕೈ ಬಿಡುವುದಿಲ್ಲ 
ವೆಂದು ಆಣೆ ಮಾಡಿ ಹೇಳಿದ . ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸುಶೀಲಳನ್ನು ಸಂತೈಸಿ, ಭುಜಂಗಯ್ಯ ಆ 
ಕೃಣವೇ ಅಲ್ಲಿಂದ ಹೊರಡಲು ನಿರ್ಧರಿಸಿದ . ರಾತ್ರಿ ಮೈಸೂರಿನಲ್ಲಿ ತಂಗುವುದು ಸರಿಯಲ್ಲವೆಂದು 
ನಿರ್ಧರಿಸಿ , ಶೆಟ್ಟರಿಂದ ತಪ್ಪಿಕೊಳ್ಳಲುಊರಾಚೆ ವಿಕ್ಟರನ ಬಸ್ಸು ಹತ್ತಿದ ಭುಜಂಗಯ್ಯ ಸುಶೀಲರು 


ಕಸ್ತೂರಿ 


100 


ನೇರವಾಗಿ ಗದ್ದಿಗೆಯಲ್ಲಿದ್ದ ಕೆಂಡಗಣ್ಣಸ್ವಾಮಿ ದೇವಸ್ಥಾನಕ್ಕೆ ಹೊರಟರು. 

ಗದ್ದಿಗೆಯಲ್ಲಿ ಬಸ್ಸಿನಿಂದಿಳಿದವರೇ ನೇರವಾಗಿ ದೇವಸ್ಥಾನಕ್ಕೆ ಹೋಗಿಪೂಜಾರಿಯ ನೇತೃತ್ವದಲ್ಲಿ 
ವಿಕ್ಟರನ ಸಹಾಕಾರದೊಂದಿಗೆ ಸುಶೀಲಳಿಗೆ ಮಾಲೆ ಹಾಕಿ, ಅರಿಶಿನದ ಕೊನೆಯನ್ನು ಕೊರಳಿಗೆ 
ಕಟ್ಟಿದ. ದೇವರ ಆಶೀರ್ವಾದ ಪಡೆದು ಸುಶೀಲಳನ್ನು ಮಾದಳ್ಳಿಗೆ ಕರೆದು ತಂದ. ತನ್ನ ಹೋಟೆಲಿ 
ನಲ್ಲಿಯೇ ಸುಶೀಲಳೊಂದಿಗೆ ಸಂಸಾರ ಹೂಡಿದ. 


ಅಧ್ಯಾಯ -24 
ಸುಶೀಲ ಭುಜಂಗಯ್ಯನನ್ನು ಒಪ್ಪಿಕೊಂಡಳು. ತನ್ನನ್ನು ಇಡಿಯಾಗಿ ಒಪ್ಪಿಸಿಕೊಂಡು ಬಿಟ್ಟಳು. 
ಯಾಕಾಗಿ ಏನು ಬೇಕಾಗಿ ಎಂಬ ಯಾವುದನ್ನೂ ಅವಳು ಯೋಚಿಸಲಿಲ್ಲ . ಕಣವೂ ತಾನು ಇಷ್ಟ 
ಪಟ್ಟವನನ್ನು ಅನುಮಾನಿಸಲಿಲ್ಲ . ಆದರ್ಶವೋ , ಪ್ರೀತಿಯೋ ಅಥವಾ ದೌರ್ಬಲ್ಯವೋ 
ಏನೊಂದೂ ಅವಳಿಗೆ ತಿಳಿಯಲಿಲ್ಲ . ಅವಳೊಳಗೆ ಭುಜಂಗಯ್ಯನೇ ಭರ್ತಿಯಾಗಿ 
ತುಂಬಿಕೊಂಡಿದ್ದ , ಅವನ ಹುಲ್ಲು ಜೋಪಡಿಯೇ ಅವಳಿಗೆ ಅರಮನೆಯೆನಿಸಿತು . 
- ಭುಜಂಗಯ್ಯ ಹೋಟೆಲಿನ ರೂಮಿನಲ್ಲಿ ಹೊಸ ಸಂಸಾರ ಹೂಡಿದ್ದು ಮಾದಳ್ಳಿಯ ವೀರಶೈವ 
ಸಮಾಜಕ್ಕೆ ಒಂದು ದೊಡ್ಡ ಸವಾಲಾಯಿತು. ಸುಶೀಲಳನ್ನು ದೇವರ ಸಮ್ಮುಖದಲ್ಲೇ ಮಾಲೆ ಹಾಕಿ 
ಕರೆದು ತಂದಿದ್ದರೂ ಊರವರ ದೃಷ್ಟಿಯಲ್ಲಿ ಅವಳು ಭುಜಂಗಯ್ಯ 'ಇಟ್ಟುಕೊಂಡವಳೇ ' ಆಗಿದ್ದಳು. 
ಮಾದಳ್ಳಿಯ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಈ ಘಟನೆ ನಾನಾ ಬಗೆಯ ಆಕ್ರೋಶಕ್ಕೆ , 
ಗುಸುಗುಟ್ಟುವಿಕೆಗೆ ಕಾರಣವಾಗುತ್ತಿದ್ದಂತೆ ಅತ್ತ ಜಕ್ಕಿಯಲ್ಲಿ ಪರ್ವತಪ್ಪನ ಮನೆಯಿಂದ ದೊಡ್ಡ 
ಕೋಲಾಹಲವೇ ನಡೆದಿತ್ತು . ಒಡೆದು ಹೋದ ಮಗಳ ಬದುಕನ್ನು ಕೂಡಿಸುವುದು ಹೇಗೆಂದು 
ಪರ್ವತಪ್ಪ ಮತ್ತೆ ಮತ್ತೆ ಒಳಗೇ ಚಿಂತಿಸಿದ . 

ಇತ್ತ ಮೈಸೂರಿನಲ್ಲಿ ಸುದ್ದಿ ಕೇಳಿದ ಶೆಟ್ಟರು ದಿಗ್ಗಾಂತರಾದರು. ಗಿಳಿಯಂತೆ ಸಾಕಿದ್ದ ಮಗಳನ್ನು 
ಕರೆದು ತರಲು ಮಾದಳ್ಳಿಗೆ ಹೊರಟರು: ಆದರೆ ಅವರ ಯಾವುದೇ ಜೋರಿಗಾಗಲಿ , ಕರುಣೆಯ 
ಮಾತಿಗಾಗಲಿ ಸುಶೀಲಸೋಲಲಿಲ್ಲ . 
- ಪರ್ವತಪ್ಪ ಮಾದಳ್ಳಿಗೆ ಬಂದವರೇ ಪಟೇಲ್ ರುದ್ರಪ್ಪ ಮತ್ತಿತರ ನಾಲೈದು ನ್ಯಾಯಗಾರ 
ರೆಂದು ಮೆರೆಯುತ್ತಿದ್ದವರನ್ನು ಭೇಟಿ ಮಾಡಿದ . ಜೊತೆಗೆ ಮಾದಳ್ಳಿಯ ವೀರಶೈವ ಮುಖಂಡರೂ 
ಸೇರಿ ಮಾತುಕತೆಯಾಡಿ ಚರ್ಚೆ ಬಿಸಿ ಬಿಸಿಯಾಗಿಯೇ ಸಾಗಿತು . ಭುಜಂಗಯ್ಯನನ್ನು ಬಲಿ ಹಾಕಿ 
ಬಿಡಲು ಇದೇ ಸಂದರ್ಭವೆಂದು ಅವನನ್ನು ಕಂಡರಾಗದ ಖದೀಮರು ನಾನಾ ಬಗೆಯ ದಾರಿ 
ಗಳನ್ನು ಹುಡುಕಿದರು. ಮಠದ ಗುರುಗಳನ್ನು ಕರೆಸಿ ಕುಲದಿಂದ ಹೊರಗೆ ಹಾಕುವ ಮಾತುಗಳೂ 
ಜೋರಾಗಿ ಬಂದವು. ಪರ್ವತಪ್ಪನ ಮನಸ್ಸು ಇದಕ್ಕೆ ಸಮ್ಮತಿಸಲಿಲ್ಲ . ಅವನು ಕೆಟ್ಟರೆ ತನ್ನ ಮಗಳೂ 
ಕೆಟ್ಟಂತಲ್ಲವೆ? 

ರಾತ್ರಿ ಪಟೇಲ್ ರುದ್ರಪ್ಪನ ಮನೆಯಲ್ಲಿ ವೀರಶೈವ ಮಹಾಸಭೆ ಸೇರಿತು. ಹೇಳಿ ಕಳುಹಿಸಲಾಗಿ 
ಭುಜಂಗಯನೂ ಬಂದ. ಮಾತುಕತೆ ಶುರುವಾದವು. ತಲೆಗೊಂದು ಮಾತಾಡಿ ಭುಜಂಗಯ್ಯನನ್ನು 
ತುಂಬಾ ನೋಯಿಸಿದರು. ಭಯಂಕರ ಸಹನೆಯಿಂದ ಭುಜಂಗಯ್ಯ ತಲೆ ಎತ್ತದೆ ಕೂತ. ಅವನ 
ಜೊತೆ ಬಂದಿದ್ದ ಪುಂಡ್ರ ಚನ್ನಮಲ್ಲ ಇತ್ಯಾದಿ ಆಪ್ತರುಊರಹಿರಿಯರ ಮುಂದೆ ಅಸಹಾಯಕರಾಗಿ 
ದರು. ಭುಜಂಗಯ್ಯ ಪರಿಪಾಲಿಸಲೇಬೇಕೆಂಬ ಗತ್ತಿನಿಂದ ರುದ್ರಪ್ಪ ಕಡೆಯ ಆಜ್ಞೆ ಎಂಬಂತೆ 
“ನೋಡು ಭುಜಂಗಯ್ಯ ಏನೋ ಆಗೋದು ಆಗೋಯ್ತು, ಈಗ ಕುಲದ ಸಭೆಗೆ ಕೈ ಮುಗಿದು 
ನಾಳಕ್ಕೆ ವೊತ್ತ ಮುಳುಗೋದರಲ್ಲಿ ಅವಳ ಬುಟ್ಟಬುಡ್ತೀನೀಂತ ಯೇಳು, ಇಲ್ಲಾಂದರೆ ಮುಂದೆನು 
ಮಾಡಬೇಕೋ ಮಾಡ್ತೀವಿ” ಅಂದ. ಭುಜಂಗಯ್ಯನಿಗೆ ಇನ್ನು ತಡೆದುಕೊಳ್ಳಲಾಗಲಿಲ್ಲ . ತಟ್ಟನೆ 
ಎದ್ದು “ನೀವು ಹೇಳಿದ್ದಂಗೆ ಕೇಳಕೆ ನಾನೇನು ಅನ್ನಾಡಿ ಮಗ ಅಲ್ಲ , ಅದೇನ್ ತರತೀರೋ ತರಳಿ ” 


* ಜುಲೈ 1989 


101 


ಎಂದು ಹೊರಡುವಷ್ಟರಲ್ಲಿ ರುದ್ರಪ್ಪ ಹುಲಿಯ ಹಾಗೆ ಹಾರಿ ಭುಜಂಗಯ್ಯನ ಮೇಲೆ ಬಿದ್ದ. ಕೈ ಕೈ 
ಮಿಲಾಯಿಸಿದರು. ಅಷ್ಟರಲ್ಲಿ ಹಿರಿಯರು ಜಗಳ ಬಿಡಿಸಿದರು. ಭುಜಂಗಯ್ಯ ತಬ್ಬಲಿಯಾಗಿಬಿಟ್ಟ, 
ಅನ್ನಿಸಿದರೂ ಹೋಗುವಾಗ ಅವನು ಪೋಲೀಸರ ಮಾತೆತ್ತಿದ್ದು ಅಲ್ಲಿದ್ದವರನ್ನು ನಡುಗಿಸದೆ ಇರ 


ರಾತ್ರಿ ನಡೆದಿದ್ದೇನೂ ತಿಳಿಯದ ಕರೀಗೌಡರನ್ನು ಭೇಟಿ ಮಾಡಿದ ಮುಖ್ಯಸ್ಥರು 
ಭುಜಂಗಯ್ಯನನ್ನು ರಾಜಿಗೆ ಒಪ್ಪಿಸುವಂತೆ ಕೇಳಿಕೊಂಡರು. ಗೌಡರು ಈ ಖದೀಮರಿಗೆ ಬುದ್ದಿ ಕಲಿ 
ಸಲು ಸಂಕಲ್ಪಿಸಿ ಭುಜಂಗಯ್ಯನೊಡಗೂಡಿಪೋಲೀಸರಿಗೆ ತಾಕೀತು ಮಾಡಿ ಖದೀಮರಿಂದ ದಂಡ 
ವಸೂಲಿ ಮಾಡಿದಾಗ ಪರ್ವತಪ್ಪ ಏನೂ ತೋಚದೆ ಮರಳಿ ಜಕ್ಕಿಗೆ ಬಂದಿದ್ದರು. 

ಈ ಘಟನೆ ಆದ ಮೂರೇ ದಿನದಲ್ಲಿ ಭುಜಂಗಯ್ಯ ತನಗೆ ಬೇಕಾದ ಅಜ್ಜಪ್ಪ ಪುಂಡ್ರ ಚನ್ನಮಲ್ಲ 
ರೊಡಗೂಡಿದೇವನೂರಿನ ದೊಡ್ಡ ಮಠಕ್ಕೆ ಬಂದು ಸುಶೀಲಳಿಗೆ ಲಿಂಗಧಾರಣೆಯನ್ನು ಮಾಡಿಸಿದ. 
ಸುಶೀಲಳ ಅನುಕೂಲಕ್ಕೆ ರೂಮನ್ನು ಇಟ್ಟಿಗೆಯಿಂದಲೇ ಕಟ್ಟಿಸಿದ . ಬದುಕು ಮತ್ತೆ ಸಲೀಸಾಯಿತು 
ಎನಿಸಿದ್ದರೂ ದಿನವೂ ಮಕ್ಕಳ ನೆನಪು ಒಳಗೇ ಕೊರೆಯುತ್ತಿತ್ತು . ಮಕ್ಕಳನ್ನ ಕರೆತರಲು ಜಕ್ಕಳಿಗೆ 
ಹೋಗಿದ್ದ ದೇವೀರವ್ವನೂ ನಿರಾಶೆಯಿಂದಲೇ ಮರಳಿದ್ದಳು. 


ಅಧ್ಯಾಯ- 25 
ಮಾದಳ್ಳಿಯಲ್ಲಿ ಒಂದು ಘನವಾದ ಮಳೆಬಿದ್ದಿತ್ತು . ಇನ್ನೂ ಬಿತ್ತನೆಗೆ ಸಮಯವಿದ್ದುದರಿಂದ 
ಕೂಳೆ ಹೋಲಗಳನ್ನು ಉಳುವುದು ಮುಂತಾದ ಕೆಲಸಗಳಲ್ಲಿ ತೊಡಗಿದ್ದ ಜನಗಳಿಗೆ ತಮ್ಮ ಕೆಲಸ 
ವಾಯಿತು ತಾವಾಯಿತು ಅನ್ನುವಂತಾಗಿತ್ತು . ಊರಿನ ಇಲ್ಲವೇ ಕುಲದ ಉಸಾಬರಿ ತಮಗೇಕೆ 
ಅನ್ನುವ ನಿರ್ಲಿಪ್ತತೆಯಿಂದ ಒಂದಲ್ಲ ಹತ್ತು ಸಲ ಹೇಳಿ ಕಳುಹಿಸಿದರೂ ಊರಿನ ತನ್ನ ಕುಲದ 
ಮುಖ್ಯಸ್ಥರ ಸಭೆ ಸೇರದೆ ಹೋಗಿದ್ದು ರುದ್ರಪ್ಪನಿಗೆ ತುಂಬಾ ವ್ಯಸನವನ್ನುಂಟು ಮಾಡಿತ್ತು . 

ಭುಜಂಗಯನ ಮನೆಯಲೀಗ ಇಬ್ಬರು ಆಳುಗಳಿದರು. ಅಮಾಸೆಯ ಜೊತೆಗೆ ನಾಯಿಸಿದನ 
ತಮ್ಮನ ಮಗ ಮರೀಕಾಳನೂ ಜೊತೆ ಸೇರಿದ್ದ . ಹೊಸದಾಗಿ ಕೊಂಡಿದ್ದ ಸಿಂಗಾರಿ ಹೊಲಕ್ಕೆ ಕರೀ 
ಗೌಡರ ಆದೇಶದಂತೆ ಪೂರ್ತಿ ಎಳ್ಳು ಬಿತ್ತಲು ನಿರ್ಧರಿಸಿದ್ದರು. ಬಿತ್ತನೆಗೆ ಇನ್ನೊಂದು ವಾರವಿತ್ತು . 
ಮಳೆ ಬಿದ್ದಿದ್ದುದು ದೇವೀರವ್ವನಿಗೆ ಉತ್ಸಾಹ ತುಂಬಿ ಬಂದು ತಾನೇ ಆಳುಕಾಳುಗಳ ಮೇಲ್ವಿಚಾರಣೆ 
ನೋಡಿಕೊಳ್ಳತೊಡಗಿದಳು. ಭುಜಂಗಯ್ಯನಿಗೂ ಈಗ ಹೋಟೆಲ್ ವ್ಯವಹಾರ ತಲೆ ತಿನ್ನುತ್ತಿರ 
ಲಿಲ್ಲ . ಸುಶೀಲ ಎಲ್ಲವನ್ನೂ ನಿರ್ವಹಿಸತೊಡಗಿದ್ದಳು. ಇದರಿಂದಾಗಿ ಭುಜಂಗಯ್ಯ ಈ ಬಾರಿಯೂ 
ಮುಂಗಾರಿನ ವ್ಯವಸಾಯದಲ್ಲಿ ಪೂರ್ಣವಾಗಿ ಮಗ್ನನಾದ . 

ತನ್ನ ಹೋಟೆಲಿನ ಸಾಮಾನಿನ ಜೊತೆಗೆ ವ್ಯವಸಾಯಕ್ಕೆ ಬೇಕಿದ್ದ ಸಾಮಾನನ್ನೂ ತರಲು 
ಮೈಸೂರಿಗೆ ಹೋಗಿದ್ದ ; ಬಸ್ಸಿನ ತೊಂದರೆಯಿಂದಾಗಿ ತಡವಾಗಿ ಮಾದಳ್ಳಿಗೆ ಹಿಂತಿರುಗಿದ. ಒಂದು 
ದಿನ .. . ಬಸ್ಸು ಮಾದಳ್ಳಿ ಮುಟ್ಟಿದಕೂಡಲೇ ಏಳೆಂಟು ಜನ ಭುಜಂಗಯ್ಯನಿಗಾಗಿ ಪರದಾಡಿದರು. 
ಅವರ ಮಾತು ಭುಜಂಗಯ್ಯನಿಗೂ ಕೇಳಿಸಿ ಅವನು ಗಾಬರಿಯಿಂದಲೇ ಡ್ರೈವರ್ ಸೀಟಿನ ಬಾಗಿಲಿ 
ನಿಂದ ಕೆಳಗೆ ಧುಮುಕಿದವನೇ ನೇರವಾಗಿ ಮನೆಗೆ ಹೋಗಿಸೂರಿಗೆ ಕಟ್ಟಿದ ಸೋರೆ ಬುರುಡೆ ತೆಗೆದು 
ಕೊಂಡು ಗೌಡರ ಹಟ್ಟಿಗೆ ಧಾವಿಸಿದ . ಮನೆ ಮುಂದೆ ದೊಡ್ಡ ಜಾತ್ರೆಯೇ ನೆರೆದಿತ್ತು . ಹಾವು ಕಚ್ಚಿದ 
ಕರೀಗೌಡರು ಆಗಲೇ ನೆಲ ಕಚ್ಚಿಬಿಟ್ಟಿದ್ದರು. ಭುಜಂಗಯ್ಯ ಬಂದವನೇ ಗೌಡರ ಕಾಲನ್ನು ಎತ್ತಿ 
ಹಾವುಕಚ್ಚಿದ ಭಾಗವನ್ನು ನೋಡಿದ . ಹಾವು ಚೆನ್ನಾಗಿ ಹಲ್ಲು ಬಿಟ್ಟಿತ್ತು . ಭುಜಂಗಯ್ಯನೂ ಗಾಬರಿ 
ಯಾಗಿದ್ದನಾದರೂ ಬೇಡು ತರಿಸಿ ತಂಬಾಳೆಯನ್ನು ತರ ಹೇಳಿದ. ನಾರಾಯಣ ತಂದು ಕೊಟ್ಟ. 
ದೇವರನ್ನು ನೆನೆದು, ಬೇಡಿನಿಂದ ಕಾಲಿನ ಒಂದೆರಡು ಕಡೆ ಗಾಯ ಮಾಡಿ ಗಾಯದ ಜಾಗದಲ್ಲಿ 
ಬಾಯಿಟ್ಟು ವಿಷವನ್ನು ಎಳೆದು ತಂಬಾಳೆಗೆ ಉಗಿಯತೊಡಗಿದ . ಅಲ್ಲಿದ್ದವರ ಪಾಲಿಗಂತೂ 


102 


ಭುಜಂಗಯ್ಯ ಸಾಕ್ಷಾತ್ ದೇವರೇ ಆಗಿದ್ದ . ಊರಲ್ಲಿ ಯಾವತ್ತೂ ಯಾರಿಗೆ ಹಾವುಕಚ್ಚಿದಾಗಲೂ 
ಅವನು ತಮ್ಮ ಜಾತಿಯವರನ್ನು ಬಿಟ್ಟು ಹೀಗೆ ಬಾಯಿ ಹಚ್ಚಿ ವಿಷ ತೆಗೆದಿರಲಿಲ್ಲ . ಇವತ್ತು ಮಾತ್ರ 
ಕ್ಷಣವೂ ಹಿಂದೆ ಮುಂದೆ ನೋಡದೆ ಬಾಯಿ ಹಾಕಿದ್ದ . 

ಇನ್ನು ಭಯವಿಲ್ಲವೆನಿಸಿದ್ದ ಸೋರೆ ಬುರುಡೆಯಲ್ಲಿದ್ದ ಹಸಿರು ಔಷಧಿಯಿಂದ ಮೊದಲು ತನ್ನ 
ಬಾಯಿ ತೊಳೆದುಕೊಂಡು ಬಂದು ಒಂದು ಲೋಟದಲ್ಲಿ ಔಷಧಿ ಕಲಸಿ ಗೌಡರಿಗೆ ತಾನೇ ಕುಡಿಸಿದ. 
ವೀಳೆದೆಲೆ ತರಸಿ ಸುರುಳಿ ಮಾಡಿ ಗೌಡರ ಗಂಟಲಲ್ಲಿ ಅದನ್ನು ತಿರುಗಿಸಿ ವಾಂತಿ ಮಾಡಿಸಿದ. 
ಹೋದಜೀವವನ್ನು ಮತ್ತೆ ತುಂಬುತ್ತಿರುವವನಂತೆ ತನ್ಮಯತೆಯಿಂದ ಗೌಡರನ್ನು ಉಪಚರಿಸುತ್ತಿದ್ದ 
ಭುಜಂಗಯ್ಯನಿಗೆ ತಾವು ಇಡೀ ಜನ್ಮ ಋಣಿಯಾಗಿರಬೇಕೆನಿಸಿತು - ಕಾಳವ್ವನಿಗೆ ಹಾಗೂ ಅವಳ 
ಮಕ್ಕಳಿಗೆ, 

ಭುಜಂಗಯ್ಯ ತನ್ನ ಮನೆಗೆ ಬಂದಾಗ ದೇವೀರಪ್ಪ ಗೌಡರ ಹಟ್ಟಿಯಲ್ಲಿಯೇ ಇದ್ದಳು. 
ಭುಜಂಗಯ್ಯ ಕೈಕಾಲು ಮುಖ ತೊಳೆದುಕೊಂಡು ದೇವರ ಪಟಗಳ ಮುಂದೆ ದೀಪ ಹಚ್ಚಿ ಶಿವ 
ಪೂಜೆಗೆ ಕೂತ. ಗೌಡರು ಉಳಿದದ್ದು ಅವನಿಗೇ ಸೋಜಿಗವಾಗಿತ್ತು . ಗೌಡರು ತನಗೆಮಾತ್ರ ಆಪ್ತ 
ರಲ್ಲ . ಊರಿಗೆ ಧರ್ಮರಾಯ ಇದ್ದಂತೆ... . ಎಂದು ಅವನ ಅವನೇ ಹತ್ತು ಸಲ ಆಡುವುದನ್ನು 
ಕೇಳಿದ್ದ ಭುಜಂಗಯ್ಯನಿಗೆ ಊರಲ್ಲಿ ತನಗೆ ಏನೇ ಕಷ್ಟ ಬಂದರೂ ಆಗುವ ಮನೆ ಗೌಡರದೇ ಅನ್ನುವ 
ವಿಶ್ವಾಸವಿತ್ತು . ದೇವೀರಮ್ಮ ಮನೆಗೆ ಬಂದಾಗ ದೀಪ ಹಚ್ಚಿ ಶಿವಪೂಜೆ ಮಣೆ ಮೇಲೆ ಪೂಜೆಯಲ್ಲಿ 
ತನ್ನನ್ನೇ ಮರೆತು ಕೂತಿದ್ದ ಮಗನನ್ನು ಕಂಡು ಅವಳಿಗೆ ಅಭಿಮಾನವಾಯಿತು. ಸುಶೀಲಳ 
ಪ್ರಕರಣದಿಂದಾಗಿ ಮಗನ ಮೇಲೆ ಉಂಟಾಗಿದ್ದ ವೈಮನಸ್ಸೆಲ್ಲ ತೊಳೆದು ಈಗ ಶುಭ್ರವಾಗಿತ್ತು . 

ಮನೆಯಲ್ಲಿ ಅವ್ವನೊಡಗೂಡಿಊಟ ಮುಗಿಸಿದವನೇ ಭುಜಂಗಯ್ಯ ಗೌಡರ ಹಟ್ಟಿಗೆ ಬಂದ- . 
ಹಂಪಾಪುರದ ಅಯೋರು ಬಂದರು. ಗೌಡರು ನಿದ್ದೆ ಹೋಗದಂತೆ ಕಾಯಬೇಕಾಗಿದ್ದುದರಿಂದ 
ಇಡೀ ರಾತ್ರಿ ಎಲ್ಲರೂ ಅಯ್ಯನವರ ಪದಗಳು ಹಾಗು ಶಿವ ಪುರಾಣ ಹೇಳುತ್ತಾ ಕಾಲ ಕಳೆದರು. 
ಅಯ್ಯೋರ ಹಾಡುಗಳಲ್ಲಿ ಪ್ರತಿಯೊಂದು ಭುಜಂಗಯ್ಯನ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದ್ದವು. 
ತಾನು ಪಾಪಿ , ನಿಜ, ದುರಾಶೆ ಪೀಡಿತನಾಗಿ ಧರ್ಮವನ್ನು ಮರೆತೆ. ತಾನು ಗಳಿಸುವುದು ಪಾಪದ 
ಧನ . ಮಾಡಿದ್ದೆಲ್ಲ ತನ್ನ ಮೈಸುಖಕ್ಕೆ , ಕಾಮ ಮತ್ತು ಹಣ- ತಾನು ಅದಕ್ಕೆ ವಶನಾದೆ. ಅಣ್ಣನವರು 
ಹೇಳಿದಂತೆ ತನ್ನ ಬಯಕೆಗಳು ಮುಂದಾದರೂ ಸರಿಯಾಗಬೇಕೆಂದು ಯೋಚಿಸುತ್ತ ಕುಲವನ್ನು 
ಕುರಿತ ಅಣ್ಣನವರ ಪದಗಳಂತೂ ತುಂಬಾ ಮಾರ್ಮಿಕವೆನಿಸಿದವು.. ... 

ಸುಶೀಲ ಶೆಟ್ಟರ ಕುಲದವಳೆಂದು ಇವರೆಲ್ಲ ಎಷ್ಟು ಹೊಲಸಾಗಿ ನಡೆದುಕೊಂಡರು . 
ಭುಜಂಗಯ್ಯ ಸುಶೀಲಳಾ ಅಭಿಮಾನದಿಂದಲೇ ನೋಡಿದ . ಅವಳ ಹಣೆಯಲ್ಲಿ ವಿಭೂತಿ ಥಳಥಳಿ 
ಸುತ್ತಿತ್ತು . 

ಗೌಡರನ್ನು ಕಬಳಿಸಲು ಕಾದಿದ್ದ ಸಾವು ಅಲ್ಲಿಂದ ಕಾಲು ತೆಗೆದಿತ್ತು . ಊರ ತುಂಬಾ 
ಭುಜಂಗಯ್ಯ , ಗೌಡರ ಕಾಲಿಗೆ ಹಾವು ಕಚ್ಚಿದ ಗಾಯಕ್ಕೆ ಬಾಯಿಟ್ಟು ವಿಷ ಹೀರಿ ಪ್ರಾಣ ಉಳಿಸಿದ 
ಎಂಬ ಸುದ್ದಿ ಹರಡಿತ್ತು . ಮಡಿವಂತ ಲಿಂಗಾಯಿತ ಮಂದಿಗೆ ಇದು ಸರಿಯೇ ಅನ್ನುವ ಪ್ರಶ್ನೆ 
ಎದುರಾದರೂ ಯಾಕೊ ಯಾರೂ ಬಾಯಿಬಿಡಲೇ ಇಲ . 


ಅಧ್ಯಾಯ - 26 
ಮುಂಗಾರು ಮಳೆ ಮುಸಲಧಾರೆಯಾಗಿ ಸುರಿಯತೊಡಗಿತ್ತು . ಒಂದು ದಿನ ದೆವ್ವದ ಮಳೆಗೆ ಸಿಕ್ಕಿ 
ಚೆನಾಗಿ ನೆನೆದು ಬಂದ ದೇವೀರಪ್ಪ ಮೂಲೆಹಿಡಿದು ಕುಳಿತುಬಿಟ್ಟಳು. ಹಿಡಿದ ಹಠ ಬಿಡದೆ 
ಪಾರ್ವತಿ ಅತೆ ಹೇಳಿ ಕಳಿಸಿದ ಯಾವುದೇ ಮಾತಿಗೂ ಬೆಲೆ ಕೊಡದೆ ತೌರಿನಲ್ಲೇ ಇದ್ದು ಬಿಟ್ಟಿದ್ದಳು. 


ಜುಲೈ 1989 


103 


ಔಷಧಿ ಕೊಟ್ಟರೂ ದೇವೀರವ್ವನಿಗೆ ಹಿಡಿದ ಜ್ವರ ಬಿಟ್ಟಿರಲಿಲ್ಲ . ಅವಳಿಗಿದ್ದ ಒಂದೇಆಸೆ ಮೊಮ್ಮಕ್ಕ 
ಳನ್ನು ನೋಡುತ್ತಾ ಕಣ್ಣು ಮುಚ್ಚುವುದೇ ಆಗಿತ್ತು . 

ಭುಜಂಗಯ್ಯನ ಪರವಾಗಿ ಖುದ್ದಾಗಿ ಮುದ್ದೇಗೌಡರೆ ಮಾದಳ್ಳಿಯ ಇನ್ನಿಬ್ಬರ ಜೊತೆ ಮಾದಾ 
ಪುರದ ಮಠಕ್ಕೆ ಬಂದು ಸ್ವಾಮಿಗಳ ಸನ್ನಿಧಿಯಲ್ಲಿ ಭುಜಂಗಯ್ಯನ ಪ್ರಕರಣವನ್ನು ನಿವೇದಿಸಿದಾಗ, 
ಲಿಂಗಧಾರಣೆಯಾದ ಮೇಲೆ ಇನ್ನೇನುಳಿದಿದೆ ಎಂದು ಸ್ವಾಮಿಗಳು ಪರ್ವತಪ್ಪನನ್ನು ಕರೆಸಿದರು. ಆ 
ಸಂಜೆ ಮಠದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದು ಕಡೆಗೆ ಪರ್ವತಪ್ಪನ ಹಠವೇ ಗೆದ್ದಿತು. ಸ್ವಯಾರ್ಜಿತ 
ಆಸ್ತಿಯಾಗಿದ್ದ ಸಿಂಗಾರಿ ಹೊಲವನ್ನು ಬಿಟ್ಟು ಉಳಿದುದನ್ನೆಲ್ಲ ಪಾರ್ವತಿ ಮತ್ತು ಅವಳ ಮಕ್ಕಳ ಹೆಸ 
ರಿಗೆ ಬರೆದುಕೊಡಬೇಕೆಂದು ಸ್ವಾಮಿಗಳ ಸಮಕ್ಷಮದಲ್ಲಿ ಇತ್ಯರ್ಥವಾಯಿತು. ಮಕ್ಕಳನ್ನು ಬಿಟ್ಟಿರ 
ಲಾಗದ ಸಂಕಟಕ್ಕೆ ಭುಜಂಗಯ್ಯನೂ ಎಲ್ಲಾ ಶರತ್ತುಗಳನ್ನು ಒಪ್ಪಿದ. ಮರು ದಿನವೇ ಕೋಟೆಗೆ 
ಹೋಗಿ ಎಲ್ಲರ ಸಮಕ್ಷಮದಲ್ಲಿ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಕೊಟ್ಟ . ಸಿಂಗಾರಿ ಹೋಲ ಮತ್ತು 
ಹೋಟೆಲ್ ಮಾತ್ರ ಭುಜಂಗಯ್ಯನಿಗೆ ಉಳಿದಿತ್ತು . 

ಊರಿಗೆ ಮರಳಿದ ಭುಜಂಗಯ್ಯ ಸುಶೀಲಳಿಗೆ ಎಲ್ಲವನ್ನೂ ವಿವರಿಸಿದ . ಅವಳಿಗೆ ಭುಜಂಗಯ್ಯನ 
ಪ್ರೀತಿ ಬಿಟ್ಟು ಬೇರೆ ಯಾವುದರ ಆಸೆಯೂ ಇರಲಿಲ್ಲ . ಅವನು ಎಲ್ಲವನ್ನೂ ಬರೆದುಕೊಟ್ಟಿದ್ದರೂ 
ಅವಳು ವಿಚಲಿತಳಾಗುತ್ತಿರಲಿಲ್ಲ . . 

ಮಾತು ಕೊಟ್ಟಂತೆ ಪರ್ವತಪ್ಪ ಮಕ್ಕಳನ್ನು ಕರೆಧುಕೊಂಡು ಮಾದಳ್ಳಿಗೆ ಬಂದ . ಪಾರ್ವತಿ 
ಅಂದುಕೊಂಡಂತೆ ಯಾವುದೇ ಕೆಲಸವು ಆಗದೇ ಉಳಿದಿರಲಿಲ್ಲ . ದೇವೀರವ್ವ ಆಳು ಕಾಳುಗಳ ನೆರವಿ 
ನಿಂದ ಮನೆಯ ವ್ಯವಸ್ಥೆ ಹದಗೆಡದಂತೆ ನೋಡಿಕೊಂಡಿದ್ದಳು. ಮತ್ತೆ ಮನೆಯಲ್ಲಿ ಬೆಳಕು 
ತುಂಬಿತು. ಮಕ್ಕಳ ಸಡಗರ, ಸಂಭ್ರಮ , “ ದೇವರೇ ಹೀಗೆ ಇರುವಂತೆ ಮಾಡು ನನ್ನಪ್ಪ, ನಿನಗೆ 


ಸುವರ್ಣ ಸುಸಂಧಿ! ಅತಿ ಶೀಘ್ರ ಪರಿಹಾರ !! 

ದಾಂಪತ್ಯ ಸಮಸ್ಯೆಗೆ ನಂಬುಗೆಯ ಚಿಕಿತ್ಸೆ 
ವಿವಾಹದ ಮೊದಲು ಹಾಗೂ ನಂತರದ ನಿಶ್ಯಕ್ತಿಗೆ ಉತೃಷ್ಟ ಪರಿಹಾರ 

ಸ್ವಪ್ನದೋಷ, ಶೀಘ್ರಸ್ಕಲನ, ನರಗಳ ದೌರ್ಬಲ್ಯತೆ, ಚರ್ಮರೋಗ, ಹೊಟ್ಟೆ 
ನೋವು, ಬಿಳಿತೊನ್ನು, ಬಿಳಿಸೆರಗು ಮುಟ್ಟುದೋಷ, ಲೈಂಗಿಕ ವ್ಯಾಧಿ ಹಾಗೂ 
ಮೂಲವ್ಯಾಧಿಗೆ ಇಂದೇ ತಜ್ಞರಾದ, ಡಾ || ಎಸ್ . ಎಂ , ಯಾದಗೀರ 
( Govt. Regd) ಇವರನ್ನು ಭೆಟ್ಟಿಯಾಗಿ, 
ಭೆಟ್ಟಿಯ ವೇಳೆ: ಮುಂ . 8 ರಿಂದ ರಾತ್ರಿ 8 . 
- ಬೆಂಗಳೂರು: ಪ್ರತಿ ತಿಂಗಳು 1 -2 ರಂದು ಹೊಟೇಲ್ ಬ್ರಾಡ್‌ವೇ , ಕೆಂಪೇ 
ಗೌಡರೋಡ್, ಮೈಸೂರು: ಪ್ರತಿ ತಿಂಗಳು 3 ರಂದು ಇಂದ್ರಭವನ, ಧನವಂತ್ರಿ 
ರೋಡ್, ಹಾಸನ : ಪ್ರತಿ ತಿಂಗಳು 4 ರಂದು ಹೊಟೇಲ್ ಹರ್ಷಮಹಲ್ . 

ಶಿವಮೊಗ್ಗ: ಪ್ರತಿ ತಿಂಗಳು 5 ರಂದು ಹೊಟೇಲ್ ಸತ್ಕಾರ, ಉಡುಪಿ: ಪ್ರತಿ 
ತಿಂಗಳು 6 ರಂದು ಹೊಟೇಲ್ ಅಶೋಕ, ಮಂಗಳೂರು: ಪ್ರತಿ ತಿಂಗಳು 7 ರಂದು ಉಡ್ಲ್ಯಾಂಡ್ 
ಹೊಟೇಲ್, ಬೆಳಗಾಂವ: ಪ್ರತಿ ತಿಂಗಳು 9 ರಂದು ಸತ್ಕಾರ ಹೊಟೇಲ್ , ಮಾರುತಿಗಲ್ಲಿ . ವಿಜಾಪುರ: ಪ್ರತಿ 
ತಿಂಗಳು 10 ರಂದು ಟೂರಿಸ್ಟ್ ಹೊಟೇಲ್ , ಗುಲ್ಬರ್ಗಾ: ಪ್ರತಿ ತಿಂಗಳು 11 ರಂದು ಮೋಹನ್ ಲಾಡ್ಸ್ . 
ಹೊಸಪೇಟೆ: ಪ್ರತಿ ತಿಂಗಳು 12 ರಂದು ಮಲ್ಲಿಗೆ ಟೂರಿಸ್ಟ್ ಹೋಮ್, ದಾವಣಗೆರೆ : ಪ್ರತಿ ತಿಂಗಳು 13 
ರಂದು ಸರ್ಕಲ್ ರೆಸ್ಟೋರೆಂಟ್ . ಹುಬ್ಬಳ್ಳಿ : ಪ್ರತಿ ತಿಂಗಳು 21 ರಿಂದ 31ರ ವರೆಗೆ ಹೊಟೇಲ್ ಗೋವನ್ 
ಟವರ್ , ರೂಮ್ ನಂ . 17 . ಫೋನ್: 65099 ಮನೆ ಫೋನ್: 66676 ಸಮಕ್ಷಮ ಭೆಯಾಗದವರು 
50 ಪೈಸೆ ಸ್ಟಾಂಪಿಟ್ಟು ಬರೆಯಿರಿ. 

ಡಾ || ಎಸ್ . ಎಂ , ಯಾದಗೀರ ಆದರ್ಶ 
* ಕಾರ್ಪೊರೇಶನ್ ಬಿಲ್ಲಿಂಗ್ ಎದುರಿಗೆ ಗಣೇಶ ಪೇಟೆ, ಹುಬ್ಬಳ್ಳಿ-580 020 


ಕಸ್ತೂರಿ 


104 


ನೂರು ಇಡುಗಾಯಿ ಒಡೆಸುತ್ತೇನೆ” ಅಂದು ಹರಕೆ ಹೊತ್ತ ಮುದುಕಿಯ ಜೀವ ರಾತ್ರಿ ಮಲಗಿದ್ದು 
ಬೆಳಗ್ಗೆ ಏಳದೆ ಈ ಲೋಕದಿಂದಲೇ ದೂರವಾಗಿತ್ತು . 

ತನ್ನ ಪಾಲಿಗೆ ಅವ್ವ ಅಪ್ಪ ಇಬ್ಬರೂ ಆಗಿದ್ದ ಅವ್ವನನ್ನು ಕಳೆದುಕೊಂಡ ದುಃಖ ಭುಜಂಗಯ್ಯ 
ನನ್ನು ಸುಮಾರು ದಿನ ನೋಯಿತು. ಕಾಲ ಎಲ್ಲವನ್ನೂ ಮಾಯಿಸಬಲ್ಲದು. ಸುಶೀಲಳ ಸಾಮೀಪ್ಯ 
ದಲ್ಲಿ ಅವನನ್ನು ನಿಶ್ಚಿಂತನನ್ನಾಗಿಸಿತ್ತು . ಅವನಿಗೆ ನಿಜವಾಗಿಯೂ ಹೆಣ್ಣೆಂದರೆ ಅವಳೇ ಅನ್ನಿಸಿತು . 
ಯಾವುದೇ ಕಾರಣಕ್ಕೂ ಗಂಡನ ಮನಸ್ಸು ನೋಯಬಾರದೆಂದು, ಅವನ ಇಚ್ಛೆಗೆ ಅನುವಾಗಿ ಸದಾ 
ಅವನ ದೇಹಕ್ಕೆ ನೆರಳಾಗಿ , ತ್ರಿಕರಣಪೂರ್ವಕವಾಗಿ ಪತಿ ಸೇವೆಯಲ್ಲಿ ನಿರತಳಾದ ಸುಶೀಲ ತನ್ನ 
ಗಂಡನನ್ನು ಬಿಟ್ಟು ಲೋಕದಲ್ಲಿ ಬೇರೆ ಏನೂ ಇಲ್ಲವೇನೋ ಅನ್ನುವಂತಿದ್ದಳು. ಸುಶೀಲಳ ಸಂಗ 
ಭುಜಂಗಯ್ಯನಿಗೂ ಪರಮಪ್ರಿಯವೆನಿಸಿತು. ತಾನು ಇದೆಂಥ ಮಾಯೆಗೆ ಒಳಗಾದೆ ? ಅಯ್ಯೋರು 
ಹೇಳಿದಂತೆ ಹೊನ್ನು, ಹೆಣ್ಣುಗಳ ಮಾಯೆಯು ತನ್ನನ್ನು ಮುಳುಗಿಸಿಬಿಡುತ್ತವೆ. ತಾನು ಇದ್ದೂ ಇಲ್ಲ 
ದಂತಿರಬೇಕು. ತನಗೆ ಸಂಸಾರ ಸುಖವೇ ಸರ್ವಸ್ವವಲ್ಲ . ಅಣ್ಣನವರ ಮಾತುಗಳು ಜ್ಞಾಪಕ 
ವಾದಂತೆಲ್ಲ ಭುಜಂಗಯ್ಯ ಅಂತರ್ಮುಖಿಯಾಗುತ್ತಿದ್ದ . ಆದರೆ ಸುಶೀಲಳ ಪಕ್ಕ ಇದ್ದಾಗ ಎಲ್ಲಾ 
ಮರೆತುಹೋಗುತ್ತಿತ್ತು . 

ಸಾಕ್ಷಾತ್ ಶಿವನೇ ಆದ ಬಸವಣ್ಣನವರನ್ನು ಕೊಂಡಾಡುವ ಅಯ್ಯೋರುಕೂಡ ಯಾಕೆ ಇದನ್ನು 
ಪಾಲಿಸುತ್ತಿಲ್ಲ ಎಂಬ ಪ್ರಶ್ನೆಯೊಂದು ಭುಜಂಗಯ್ಯನಿಗೆ ಮುಖಾಮುಖಿಯಾಯಿತು. ಹಾರವರ 
ಜಾತಿಯಲ್ಲಿ ಹುಟ್ಟಿದ ಬಸವಣ್ಣನವರು ನಮ್ಮ ಕುಲದ ಸ್ಥಾಪಕರಾಗಿ ಸಕಲೆಂಟು ಜಾತಿಯವರಿಗೂ 
ಲಿಂಗ ಕಟ್ಟಿ ನಮ್ಮ ವೀರಶೈವ ಕುಲದ ನಿರ್ಮಾಣ ಮಾಡಿದ್ದನ್ನು ಅಯೋರೇ ಹೇಳುತ್ತಾರೆ. ಆದರೆ 
ಅವರಿಗೇ ತಾನು ಸುಶೀಲಳನ್ನು ಕಟ್ಟಿಕೊಂಡಿದ್ದು ಸಮ್ಮತವಾಗಲಿಲ್ಲ ಯಾಕೆ ? ಅವಳು ಕೀಳೆಂದೆ. 
ಇಲ್ಲ ಅವಳೀಗಕೀಳಲ್ಲ . ಯಾವ ಶರಣೆಗೂ ಕಡಿಮೆಯಿಲ್ಲ . ಶರಣನಾದವನು ಮುಗ್ಧನಾಗಿ ಮಾಡಿ 
ದೆಲ್ಲ ಶಿವನಿಗೆ ಪ್ರಿಯವಾದುದೆ. ಅವನ ದೃಷ್ಟಿಗೆ ಯಾವುದೂ ಹೊಲಸಲ್ಲ - ಮನಃಶುದ್ಧಿಯಿಂದ 
ಮಾಡಿದರೆ , ಭುಜಂಗಯ್ಯನ ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಪ್ರಶ್ನೆ ಹೊರಬಂದಾಗ ಅಯ್ಯೋರಿಗೆ 
ಸಿಡಿಲು ಬಡಿದಂತಾಯಿತು. ಧರ್ಮದ ನಿಯಮಗಳನ್ನ ನಿಷ್ಠೆಯಿಂದ ಪಾಲಿಸಿದ ತಮಗೇ ಇಂಥ 
ಪ್ರಶ್ನೆಯೇ .... ಎಂದು ಯೋಚಿಸಿದರು. ಭುಜಂಗಯ್ಯ ಹೇಳುವುದರಲ್ಲಿ ಅರ್ಥವಿದೆ. ತಾನೇಕೆ ಅವ 
ಳನ್ನು ಕೀಳು ಜಾತಿಯವಳೆಂದು ಕಂಡೆ, ಶರಣನಾದವನಿಗೆ ತಾರತಮ್ಯ ಭಾವವಿರಬಾರದು. 
ತನ್ನಲ್ಲೇಕೆ ಈ ಸಣ್ಣತನ ? ಇಲ್ಲ ... ಇಲ್ಲ ತಾನಿನ್ನು ಭವಿಯೇ ಭವ ಗೆಲ್ಲುವತನಕ ತಾನು ಶರಣನಲ್ಲ . 
ಶರಣತನ ತನಗಿದ್ದರೆ ತಾನು ಸುಶೀಲಳನ್ನು ಕೀಳಾಗಿ ಕಾಣುತ್ತಲೇ ಇರಲಿಲ್ಲ ಎಂದು ಯೋಚಿಸುತ್ತಾ 
ಅವರ ತಲೆ ವಿಚಾರಗಳ ಕುದಿಮಡಿಕೆಯಾದಾಗ ಏನೂ ಸ್ಪಷ್ಟವಾಗದೆ ತಮಗೆ ತಾವೇ ಹಾಡಿಕೊಳ್ಳ 
ತೊಡಗಿದ್ದರು. 


ಅಧ್ಯಾಯ - 27 
ದಿನ ಕಳೆದಂತೆ ಎಲ್ಲಾ ಸರಿಯಾಗುತ್ತದೆ ಅಂದುಕೊಂಡಿದ್ದ ಭುಜಂಗಯ್ಯನಿಗೆ ಪಾರ್ವತಿಯ ನಡತೆ 
ತುಂಬಾ ಅಸಹನೀಯವಾಗತೊಡಗಿತ್ತು . ಭುಜಂಗಯ್ಯನ ಪಾಲಿಗೆ ಮನೆಯನ್ನು ನರಕವಾಗಿಸುತ್ತಿ 
ದಳು. ದಿನಕ್ಕೊಂದು ಸಲವಾದರೂ ಮನೆಗೆ ಬಂದು ಏನು ಎತ್ತ ಅಂತ ಆಳು ಕಾಳುಗಳನ್ನು ವಿಚಾ 
ರಿಸಿ ಮಕ್ಕಳನ್ನು ಮುದ್ದಾಡಿ ಹೋಗುತ್ತಿದ್ದ ಅವನ ಸಹನೆಗೆ ಪರೀಕ್ಷೆಯನ್ನೊಡ್ಡುತ್ತಿದ್ದಳು. ಅವಳ 
ಮನಸ್ಸಿನಲ್ಲಿ ಸುಶೀಲಳ ಮೇಲಿನಕ್ರೋಧದ ಕಿಡಿ ಆರಿರಲಿಲ್ಲ . 

ಎಲಿನ ಪಸಲು ಈ ಸಲ ಚೆನ್ನಾಗಿಯೇ ಬಂದಿತ್ತು . ಸಿಂಗಾರಿ ಹೋಲ ಕೊಳ್ಳಲು ಮುದೇಗೌಡ 
ಸಂಗಡವಾಗಿ ತೆಗೆದುಕೊಂಡಿದ್ದ ಸಾಲ ತೀರಿಸಲು ನಿರ್ಧರಿಸಿದ. ಅಜಪ್ರನದೂ ಹಾಗೆ ಉಳಿ 
ರಿತು ಈ ಸಾರಿ ಎಲ ಚುಕ್ಕ ಮಾಡಿಬಿಡಬೇಕೆಂದು ಎಳ್ಳನ್ನು ಉದುರಿಸಿದ ದಿನವೇ ಮೈಸೂರಿಗೆ 
ತುಂಬಿಸಿದ . ಒಳ್ಳೆಯ ಬೆಲೆಯೂ ಸಿಕ್ಕಿತು. ಅವರ ಸಾಲದ ಹಣ ಲೆಕ್ಕ ಹಾಕಿ ಉಳಿದಿದ್ದರಲ್ಲಿ ಉಟ್ಟ 


ಜುಲೈ 1989 


105 


ಬಟ್ಟೆಯಲ್ಲಿಯೇ ತನ್ನಿಂದ ತಾಳಿ ಕಟ್ಟಿಸಿಕೊಂಡ ಸುಶೀಲಳಿಗೆ ಒಂದು ಕಾಸಿನ ಸರ ಮಾಡಿಸಿದ. 

“ ಭುಜಂಗಯ್ಯ ಇಟ್ಟುಕೊಂಡವಳಿಗೆ ಕಾಸಿನ ಸರ ಮಾಡಿಸಿದ ” ಎನ್ನುವ ಸುದ್ದಿ ಕಿವಿಯಿಂದ ಕಿವಿಗೆ 
ಹಬ್ಬಿ ಅದು ಪಾರ್ವತಿಗೂ ಮುಟ್ಟಿತು. ಪಾರ್ವತಿಯ ಕತ್ತಿನಲ್ಲಿಯೂ ಒಂದು ಕಾಸಿನ ಸರ ಇತ್ತು . 
ಆದರೂ ಅವಳಿಗೆ ಮತ್ಸರದ ಕಿಚ್ಚು ಭುಗಿಲ್ಲೆಂದಿತು. ಹೆಂಡತಿಯ ಪಿರಿಪಿರಿಗೆ ಬೇಸತ್ತಿದ್ದರೂ 
ಭುಜಂಗಯ್ಯ ವಾರವಾರವೂ ತಪ್ಪದೆ ಮನೆಯಲ್ಲೇ ಸ್ನಾನ ಮಾಡಿ ವಿಶೇಷ ಪೂಜೆ ಮಾಡುತ್ತಿದ್ದ . 
ಪಾರ್ವತಿಯೂ ಅಡ್ಡಿಪಡಿಸಿರಲಿಲ್ಲ. ಇವತ್ತು ವಾರದ ದಿನ. ಯಥಾ ಪ್ರಕಾರ ಮನೆಗೆ ಬಂದು ಸ್ನಾನ 
ಮಾಡಿ, ಪೂಜೆ ಮುಗಿಸಿ ಮಕ್ಕಳೊಂದಿಗೆಊಟಕ್ಕೆ ಕೂತ. ಊಟ ಮುಗಿಸಿ ಇನ್ನೇನು ಹೊರಡುವಷ್ಟ 
ರಲ್ಲೇ ಗಂಡನ ಮುಂದೆ “ ಎಳ್ಳಿನ ದುಡ್ಡೆಸ್ನಾಯ್ತು” ಅಂತ ರಾಗವೆಳೆದಳು . ಇಷ್ಟು ದಿನಕ್ಕೆ ಇವತ್ತೇ 
ಪಾರ್ವತಿ ಮುಖಾಮುಖಿ ಕೇಳಿದ್ದು , ಭುಜಂಗಯ್ಯನಿಗೆ ಕಸಿವಿಸಿಯಾದರೂ “ ಅದೆಲ್ಲ ನಿಂಗ್ಯಾಕೆ? ” 
ಎನ್ನುತ್ತದ್ದಂತೆ “ ನಾ ಕೇಳಬ್ಯಾಡದ ? ನಾನೇನು ಬೀದಿಲಿ ಬಿದ್ದಿದ್ದು ಓಡಿ ಬಂದಿರೋಳಲ್ಲ . ಊರೆಲ್ಲ 
ಒಪ್ಪಂಗೆ ಕಂಡು ಬಂದಿದ್ದಿ ನಂಗೂ ಕೇಳಾಕೆ ಅಕ್ಕದೆ” ಅಂದಳು .ಕೋಪಬಂದರೂ ಭುಜಂಗಯ್ಯ 
ತಡೆದುಕೊಂಡು “ ಓಡ ಬಂದಿರೋಳ್ಳಿರೋ ನಿಯತ್ತು ವಸಿಯಾದೂ ನಿಂಗಿದ್ದಿದೆ ” ಅಂದಾಗ 
ಪಾರ್ವತಿಗೆ ಕಿರುಚಿಕೊಂಡು ಬಿಡುವಂತಾಯಿತು. ಬುಸುಗುಡುತ್ತಲೇ ಭುಜಂಗಯ್ಯನಿಗೆ ಹಿಡಿಹಿಡಿ 
ಶಾಪ ಹಾಕಿದಳು . ಬೇಸತ್ತ ಭುಜಂಗಯ್ಯ ಮಾತಾಡುವುದೂ ಅಸಹ್ಯ ಅನ್ನಿಸಿ ಹೋಟೆಲಿಗೆ ಹೊರಟ. 

ಭುಜಂಗಯ್ಯನ ಮುಖ ಕಂಗೆಟ್ಟಿರುವುದನ್ನು ಗಮನಿಸಿದ ಸುಶೀಲ ಕಾರಣವನ್ನು ಕೆದಕಿ ಕೇಳದೆ 
ಹಂಪಾಪುರದ ಅಯ್ಯೋರುಬಂದು ತನ್ನ ರೂಮಿನಲ್ಲಿಯೇ ಕೂತು ತನ್ನ ಕೈಯಿಂದಲೇ ನೀರು ತರಿಸಿ 
ಕುಡಿದದ್ದು , ತನ್ನ ಜೊತೆ ಆಪ್ತವಾಗಿ ಕಷ್ಟಸುಖ ಮಾತನಾಡಿ ಹೋದುದನ್ನು ಸುಶೀಲ ತುಂಬಾ 
ಸಂತೋಷದಿಂದ ಹೇಳಿದಳು . ಎಲ್ಲವನ್ನೂ ಕೇಳಿದ ಭುಜಂಗಯ್ಯನಿಗೆ ಅಯೋರ ಬದಲಾವಣೆ 
ವಿಸ್ಮಯ ತಂದಿತ್ತು . ಆ ದಿನ ಭಿಕ್ಷೆ ಮುಗಿಸಿ ಮರಳಿದ ಅಯ್ಯೋರು ರಾತ್ರಿ ಬಹಳ ಹೊತ್ತಿನ ತನಕ 
ಪದ ಗಳನ್ನು ಹಾಡುತ್ತಿದ್ದರು. ಶಿವಶರಣೆ ಅಕ್ಕನ ಕಥೆಯನ್ನು ಹೇಳಿದರು . ಸುಶೀಲಳ ತನ್ಮಯತೆ, 
ಭಕ್ತಿ ಭಾವಗಳನ್ನು ಅರಿತ ಅಯ್ಯೋರಿಗೂ ಅಮಿತಾನಂದವಾಯಿತು. ಇಂಥ ಶುದ್ದ ಹೃದಯದ 
ಹೆಣ್ಣನ್ನು ತಾನೇಕೆ ಕೀಳೆಂದು ಭಾವಿಸಿದೆ? ಇಲ್ಲ ಇಲ್ಲಿ ಇನ್ನಿವಳು ಕೀಳಲ್ಲ ಎಂದುಕೊಂಡರು. 
- ಮದುವೆಯಾಗಿ ಇಷ್ಟು ದಿನದ ಮೇಲೆ ಇವತ್ತೇ ಭುಜಂಗಯ್ಯ ಸುಶೀಲಳ ಜೊತೆ ಮೈಸೂರಿಗೆ 
ಹೊರಟಿದ್ದು , ಬಸ್ಸಿನಿಂದಿಳಿದು ರಾಜನ ರೂಮಿಗೆ ಹೋದರು. ರಾಜನೊಡಗೂಡಿ ಎಲ್ಲರೂ 
ಸಿನಿಮಾ ನೋಡಿದರು. ಅವತ್ತಿನಿಂದ ಭುಜಂಗಯ್ಯನಿಗೆ ರಾಜನ ರೂಮು ತನ್ನ ಇನ್ನೊಂದು 
ಮನೆಯೇ ಅನ್ನುವಷ್ಟು ಪ್ರಿಯವಾಯಿತು. ಮಾದಳ್ಳಿಯಲ್ಲಿ ಬೇಜಾರಾದಾಗಲೆಲ್ಲ ಇಲ್ಲಿ ಒಂದು 
ರಾತ್ರಿ ತಂಗಿದ್ದು ಹೋಗತೊಡಗಿದರು. ರಾಜನಿಗೂ ಅವರೂ ತನ್ನ ಸಂಬಂಧಿಕರೇ ಅನ್ನುವಂತಾ 
ಗಿತ್ತು . ಒಂದೊಂದು ಸಲ ಭುಜಂಗಯ್ಯನಿಗೆ ತುಂಬಾ ಕೆಲಸವಿದ್ದು ಸುಶೀಲ ಒಬ್ಬಳೇ ಮೈಸೂರಿಗೆ 
ಸಾಮಾನು ತರಲು ಬರುತ್ತಿದ್ದಳು. ರಾಜನ ರೂಮಿನಲ್ಲೇ ಉಳಿಯಬೇಕಾಗಿ ಬಂದಾಗ ಯಾವ 
ಸಂಕೋಚವೂ ಇಲ್ಲದೆ ಉಳಿಯುತ್ತಿದ್ದಳು. ಸುಶೀಲಳ ಜೊತೆ ಮಲಗಲು ಯಾಕೋ ಕಸಿವಿಸಿಯಾಗಿ 
ರಾಜ “ ಮನೆಯೊಳಗೆ ಮಲಗುತ್ತೇನೆ” ಎಂದಾಗ ಸುಶೀಲ ತಾನು ತುಂಬಾ ವಯಸ್ಸಾದವಳಂತೆ 
“ ಭಾಳಾ ದೊಡ್ಡ ಗಂಡು ನೋಡು, ನಂಜೊತೆ ಮಲಗಾಕೆ ನಾಚಿಕೆ ಅಲ್ವಾ ? ” ಎಂದು ತಮಾಷೆ 
ಮಾಡಿ ರಾಜನನ್ನು ತನ್ನ ಪಕ್ಕವೇ ಮಲಗಿಸಿಕೊಳ್ಳುತ್ತಿದ್ದಳು. ಅವಳ ಪಾಲಿಗೆ ಅವನು ಮಗುವಾ 
ಗಿಯೇ ಇದ್ದ . 

ಈ ಬಾರಿಯು ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗಿದ್ದರಿಂದ ಭುಜಂಗಯ್ಯನ ಹೊಲಗಳಲ್ಲಿ 
ಫಸಲು ಚೆನ್ನಾಗಿತ್ತು . ಆದರೆ ದುಡಿದದ್ದನ್ನೆಲ್ಲ ಓಡಿ ಬಂದವಳಿಗೆ ಮಾಡಿಬಿಡುತ್ತಾನೆಂಬ ಭಯ 
ಪಾರ್ವತಿಗೆ ಕಾಡುತ್ತಿತ್ತು . ಸುಶೀಲಳಿಗೂ ಮುಟ್ಟು ನಿಂತಿರುವ ಸುದ್ದಿ ಕೇಳಿದಾಗಿನಿಂದ ಅವಳಲ್ಲಿ 
ಕಿಚ್ಚು ಹೆಚ್ಚಾಗಿತ್ತು. ಸಣ್ಣಪ್ಪ ಮನೆ ಮುರುಕ ಎಂದು ಗೊತ್ತಿದ್ದರೂ ಅವನ ಮಾತಿನಂತೆ ದವಸ 
ಧಾನ್ಯವನ್ನೆಲ್ಲ ತಾನೇ ಮಾರಿಕೊಂಡು ಹಣಕಾಸನ್ನು ತಾನೇ ಇಟ್ಟುಕೊಳ್ಳಲು ತೀರ್ಮಾನಿಸಿದಳು . 
ಪಾರ್ವತಿಯ ಸಣ್ಣ ಮನಸ್ಸಿಗೆ ಸಣ್ಣಪ್ಪ ಸಾಕಷ್ಟು ವಿಷ ಬೀಜಗಳನ್ನು ಬಿತ್ತಿದ್ದು ಒಂದೊಂದೇ ಅವೀಗ 
ಮೊಳಕೆ ಒಡೆಯತೊಡಗಿದ್ದವು. 
106 

ಕಸ್ತೂರಿ 


ಅಧ್ಯಾಯ -28 
ಕ್ಯಾತನಹಳ್ಳಿಯ ಮಿಡಲ್ ಸ್ಕೂಲಿನ ಮುಖ್ಯ ಉಪಾಧ್ಯಾಯರು, ನಾಟಕದ ಮೇಷ್ಟು ಆಗಿದ್ದ 
ಗೋವಿಂದರಾಜು ಅವರಿಗೆ ಇಸ್ಪೀಟಾಟದ ಚಟವಿದ್ದರೂ ಗಾಂಧೀವಾದಿಗಳಾಗಿದ್ದರು, ಭುಜಂಗ 
ಯ್ಯನ ಹೋಟೆಲಿಂದ ಗಡೀಪಾರಾಗಿದ್ದ ಈ ಆಟದ ತವಲು ಹತ್ತಿದವರು ಈಗ ಮಾದಳ್ಳಿಯ 
ಫಾರೆಸ್ಟ್ ಗೇಟಿನಲ್ಲಿದ ಷೆಡ್ಡಿನಲ್ಲಿ ಸೇರತೊಡಗಿದ್ದರೂ , ಗೋವಿಂದರಾಜು ಮೇಷ್ಟು ಮಾತ್ರ 
ಭುಜಂಗಯ್ಯನ ಸ್ನೇಹ ಬಿಟ್ಟಿರಲಿಲ್ಲ . ಗಾಂಧೀ ಬಗ್ಗೆ ಭುಜಂಗಯ್ಯ ಪುಳಕಗೊಳ್ಳುವಂತೆ ಮಾಡಿ 
ದ್ದರು. ಒಂದು ದಿನ ಜಾತಿಯ ಬಗ್ಗೆ ಹಂಪಾಪುರದ ಅಯ್ಯೋರಿಗೂ ಮತ್ತು ಮೇಷ್ಟಿಗೂ ವಾಗ್ವಾದ 
ನಡೆದಾಗ ಭುಜಂಗಯ್ಯ “ ಅಯೋ ಬುಡಿ, ಎಲ್ಲಾರ ಮೇಯಲೂ ಇರೋದು ರಕಾನೆ ತಾನೆ ? ” 
ಎಂದು ಸಮಜಾಯಿಸಿ ಹೇಳಿದಾಗ ಪುಂಡ್ರಿ “ ಅಂಗಾರ ನಿನ್ನೊಟ್ಟಲ್ಲಿ ಮೊಲೇರ ಒಳಿಕ್ಕೆ ಬಿಟ್ಟು 
ಬುಡ್ತೀಯಾ? ” ಅಂದಾಗ ಭುಜಂಗಯ್ಯನಿಗೆ ಕ್ಷಣ ಯಾರೋ ಉಸಿರು ಹಿಡಿದು ನಿಲ್ಲಿಸಿದಂತಾ 
ಯಿತು. 

ಮಾದಳ್ಳಿಯ ಲಿಂಗಾಯಿತ ಮುಖಂಡರ ಹಸಿದ ಹಲ್ಲಿಗೆ ಭುಜಂಗಯ್ಯನ ಬಗ್ಗೆ ಆಡಿಕೊಳ್ಳಲು, 
ಏನಾದರೂ ಆರೋಪ ಹೊರಿಸಲು ಹೊಸದೇನೂ ಸಿಕ್ಕದೆ ದಿನ ಗತಿಸತೊಡಗಿದವು. ಆದರೆ ಅವನ 
ಗೃಹ ಕಲಹ ಮಾತ್ರ ಇನ್ನಷ್ಟು ತೀವ್ರವಾಗಲು ಆಗೀಗ ಸಣ್ಣಪ್ಪ ಮತ್ತು ರುದ್ರಪ್ಪ ಪಾರ್ವತಿಗೆ ನೇರ 
ವಾಗಿಲ್ಲದಿದ್ದರೂ ಸುತ್ತಿ ಬಳಸಿ ಕುಮ್ಮಕ್ಕು ಕೊಡುತ್ತಿದ್ದರು. ಪಾರ್ವತಿಯ ಮನಸ್ಸಿನಲ್ಲೂ ಗಂಡನ 
ಬಗ್ಗೆ ದಿನದಿನವೂ ವಿಷ ತುಂಬಿಕೊಳ್ಳತೊಡಗಿತು. ಗಂಡನ ಜೊತೆ ಮಾತಾಡಿ ಸುಮಾರು ದಿನಗಳೇ 
ಆಗಿದ್ದರೂ ಸೋಮನನ್ನು ಹೋಟೆಲಿಗೆ ಕಳಿಸಿ ಬೇಕಾದಾಗಲೆಲ್ಲ ದುಡ್ಡು ತರಿಸುತ್ತಿದ್ದಳು. 

ಸುಶೀಲಳಿಗೆ ದಿನ ತುಂಬಿ ಬಂದಿತ್ತು . ಚೊಚ್ಚಲ ಹೆರಿಗೆಗೆ ತೌರಿನ ಕನಸು ಕಾಣುತ್ತಿದ್ದ ಅವಳು 
ಮೈಸೂರಿಂದ ಬಂದಿದ್ದ ರಾಜನ ಮೂಲಕ ಅಪ್ಪನಿಗೆ ಹೇಳಿ ಕಳಿಸಿದ್ದಳು. “ ಅವಳು ನಮ್ಮ ಪಾಲಿಗೆ 
ಯಾವೊತ್ತೂ ಸತ್ತೋದ್ದು... ” ಎಂದು ಹೇಳಿ ಕಳಿಸಿದ್ದ ಶೆಟ್ಟರ ಮಾತುಗಳಿಂದ ಸುಶೀಲ ತೌರನ್ನು 
ಮರೆಯತೊಡಗಿದ್ದಳು. . 

ಸಂಕ್ರಾಂತಿ ಸಮೀಪಿಸುತ್ತಿದ್ದಂತೆ ಊರೆಲ್ಲ ಸಡಗರದಿಂದ ಒಕ್ಕಣಿಗೆ ತೊಡಗಿತ್ತು . 
ಭುಜಂಗಯ್ಯನೂ ಕಣಿ ಮಾಡಿಸತೊಡಗಿದ್ದ . ಎರಡು ಭಾರಿ ರಾಗಿ ಮೆದೆಗಳು ಭುಜಂಗಯ್ಯನ ಬಹು 
ದಿನದ ಬಯಕೆಯೂ ತುಂಬಿ ಬಂದಂತೆ ರಾರಾಜಿಸುತ್ತಿದ್ದವು. ರುದ್ರಪ್ಪ , ಸಣ್ಣಪ್ಪ ಮುಂತಾದ ಆಗ 
ದವರ ಗಾಯಕ್ಕೆ ಇದು ಉಪ್ಪು ಸವರಿದಂತಾಗಿತ್ತು . ಒಟ್ಟು ಹಾಕುವ ತನಕ ಏನೂ ತಿಳಿಯದವ 
ಳಂತಿದ್ದ ಪಾರ್ವತಿ ರಾಗಿಯನ್ನು ತೂರಿ ' ಹೆಚ್ಚು ಮಾಡಿ ಗುಳಿಗೆ ತುಂಬುವ ದಿನ ಅಪ್ಪನ ಜೊತೆ 
ಕಣಕ್ಕೆ ಬಂದುಕೂತಳು . ಪರ್ವತಪ್ಪ ರಾಗಿಯನ್ನು ಗುಳಿಗೆ ತುಂಬುವುದರ ಬಗೆಗೆ ತಕರಾರು ತೆಗೆದು 
ಅಡ್ಡ ಬಂದ. ಸಿಂಗಾರಿ ಹೊಲ ಬಿಟ್ಟು ಉಳಿದುದರಲ್ಲಿ ಆದುದೆಲ್ಲ ತನ್ನ ಮಗಳಿಗೆ ಸೇರಬೇಕೆಂದೂ , 
ಅವಳೇ ತನ್ನ ಸುಪರ್ದಿನಲ್ಲಿ ಮನೆಯಲ್ಲಿಯೇ ತುಂಬಿಕೊಳ್ಳುವುದಾಗಿಯೂ ಹೇಳಿದಾಗ 
ಭುಜಂಗಯ್ಯನಿಗೆ ಆಕಾಶವೇ ಕಳಚಿ ಬಿದಂತಾಯಿತು. ಭುಜಂಗಯ್ಯನ ಬದಲು ಕರೀಗೌಡರೇ 
ಖುದಾಗಿ ಬಂದು ಕೇಳಿಕೊಂಡರೂ ಪಾರ್ವತಿ ರಾಗಿಯ ರಾಶಿ ಬಿಟ್ಟು ಅಲುಗಾಡಲಿಲ್ಲ . ಭದ್ರ 
ಕಾಳಿಯ ಹಾಗೆ ಕೂತೇ ಬಿಟ್ಟಳು. ಇಷ್ಟರಲ್ಲಿ ಪರ್ವತಪ್ಪ ಈ ಎಲ್ಲದರ ಹಿಂದೆ ಶಾಮೀಲಾಗಿದವ 
ರನ್ನೂ ಕರೆತಂದ. ಗೌಡರು ನಿಷ್ಟುರವಾಗಿ “ ಇದೆಲ್ಲ ಸರಿಯಲ್ಲ , ಮನೆ ಒಡೆಯುವ ಕೆಲಸ ಮಾಡಿ 
ಯಾರೂ ಲೋಕ್ಷ ಉದ್ದಾರಾಗಿಲ್ಲ ಅಂದಾಗ ಅವರೆಲ್ಲ ಕೆರಳಿ ..... “ ಗೌಡ್ರೆ ಇದೆಲ್ಲ ನಮ್ಮ ಕುಲ 
ದಲ್ಲಿ ಇತ್ಯರ್ಥ ಆಗೋ ಇಚಾರಾ , ನಿಮಗ್ಯಾಕೆ?'' ಅಂದರು . “ ಭುಜಂಗಯ್ಯ ನಿಮ್ಮ ಕುಲಕ್ಕೆ ಎಷ್ಟು, 
ಸೇರಿದವನೋ , ಅದಕ್ಕಿಂತ ಯೆಚ್ಚಾಗೇ ಊರೂ ಸೇರದವ್ರು ಅನ್ನೋದನ್ನು ಮರೀಬ್ಯಾಡಿ, ನಮ್ಮೂರಿ 
ಗಿಂತ ನಿಮ್ಮ ಕುಲ ದೊಡ್ಡದಲ್ಲ ' ಎಂದು ಗೌಡರೂ ಅಷ್ಟೇ ಗತ್ತಿನಿಂದ ಉತ್ತರಿಸಿದಾಗ ಪರ್ವತಪ 
ನಿಗೆ ಆ ಮಾತು ನಿಜವೆನಿಸಿತಾದರೂ ಸೋಲದೆ ವಾದಿಸತೊಡಗಿದರು. ಅವರ ಮನೆಹಾಳುತನದ 
ವಾದಕೆ ರೋಸಿದ ಗೌಡರು ಭುಜಂಗಯ್ಯನಿಗೆ ಅವರ ಪಾಲನ್ನು ಹಂಚಿಕೊಡಲು ಹೇಳಿದಾಗ 
ಅವನಿಗೆ ದಿಕ್ಕೇ ತೋಚದಂತಾಯಿತು. ಅವನ ಕಣ್ಣಲ್ಲಿ ನೀರು ತುಂಬಿತು . “ ನಂಗೊಂದು ಕಾಳೂ 


ಜುಲೈ 1989 


107 


ಬ್ಯಾಡ, ಎಲ್ಲಾ ನೀವೇ ತಕ್ಕಿ ” ಎಂದವನೆ ಅಲ್ಲಿಂದ ನೇರವಾಗಿ ಹೊರಟೇ ಬಿಟ್ಟ . ಈ ಎಲ್ಲಾ ದಶ. 
ವನ್ನು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡುತ್ತಿದ್ದ ಕೂಲಿಯವರು ಹೆಚ್ಚು ಮಾಡಿದ ರಾಗಿಗಾಗಿ 
ಕಾದಿದ್ದವರು ಬೇಜಾರಾಗಿ ಜಾಗ ಖಾಲಿ ಮಾಡಿದರು. ಭುಜಂಗಯ್ಯನಿಗೆ ಆಗದವರು ಗೆದ್ದ ದೊಡ್ಡ 
ಸ್ವಿಕೆಯಿಂದ ಮೀಸೆ ತಿರುವಿದರು . 

ಇದರಿಂದಾಗಿ ಭುಜಂಗಯ್ಯನಿಗೆ ತಲೆ ತಲಾಂತರ ಮನೆಯ ಋಣವೇ ಇನ್ನಿಲ್ಲವೆಂಬಷ್ಟು ದುಃಖ 
ವಾಯಿತು. ತನ್ನನ್ನು ತಾನು ಸಂತೈಸಿಕೊಂಡನಾದರೂ ಅವನೊಳಗಿನ ಕುದಿ ತಣ್ಣಗಾಗಲಿಲ್ಲ . 
ಪಾರ್ವತಿಗೂ ತನ್ನ ಗಂಡನ ಅಸ್ವಸ್ಥ ಸ್ಥಿತಿ ಅರಿವಾಗಿ ಅವಳೂ ಎಲ್ಲಾ ತನ್ನಿಂದಾಗಿಯೇ ಎಂಬ ಒಳ 
ನೋವಿಗೆ ತುತ್ತಾದಳು . ಆಡಲೇನೂ ತೋಚದೆ ಬರಿದೇ ನಿಟ್ಟುಸಿರು ಬಿಟ್ಟಳು. ಇತ್ತೀಚೆಗೆ 
ಭುಜಂಗಯ್ಯನಿಗೂ ಹೋಟೆಲು ಮೇಲೆ ಬರಬೇಕೆಂಬ ಉತ್ಕಟತೆ ಕಡಿಮೆಯಾಗತೊಡಗಿತ್ತು . 
ಯಾವುದರಲ್ಲೂ ಅಷ್ಟಾಗಿ ಆಸಕ್ತಿ ಇರದವನಂತಾದ . ಗಂಟೆಗಟ್ಟಲೆ ಅಯ್ಯೋರ ಪದ ಕೇಳುತ್ತ 
ಅವನ್ನೇ ಮೆಲುಕು ಹಾಕುತ್ತಾ ಅನಾಸಕ್ತಿಯಿಂದ ದಿನ ಕಳೆಯತೊಡಗಿದ . 

ತಮ್ಮ ಜಾತಿಗೇ ದೊಡ್ಡ ಹಬ್ಬವಾದ ಶಿವರಾತ್ರಿ ಈ ಸಲವೂ ಬಂತು . ಇಷ್ಟು ಸಲದ ಹಾಗೆ ಯಾವ 
ಸಡಗರ , ಸಂಭ್ರಮವೂ ಇಲ್ಲದೆ ಹೊಸ ವಸ್ತ್ರ ಧರಿಸಿದ. ಮೈಸೂರಿಂದ ಮಕ್ಕಳಿಗೂ ಹೊಸ ಬಟ್ಟೆ 
ತಂದಿದ್ದ . ಶಿವನ ಮೂಲಕ ಮನೆಗೆ ಕಳಿಸಿದಾಗ ಪಾರ್ವತಿ ಅದನ್ನು ವಾಪಸ್ಸು ಕಳಿಸಿದ್ದಳು. ಅವ 
ಮಾನ ಹಾಗೂ ರೋಷದಿಂದ ಬಟ್ಟೆ ಸಮೇತ ಮನೆಗೆ ಬಂದವನೇ ಮಕ್ಕಳು ತೊಟ್ಟಿದ್ದ ಬಟ್ಟೆಯನ್ನು 
ಕಿತ್ತೆಸೆದು ತಾನು ತಂದಿದ್ದ ಹೊಸ ಬಟ್ಟೆಗಳನ್ನು ತೊಡಿಸಿದ. ಅವನ ಕೋಪನೋಡಿದ ಪಾರ್ವತಿ 
ಕಿಂಚಿತ್ತೂ ಮಿಸುಕಾಡದೆ ಕುಳಿತು ಬಿಟ್ಟಳು. 


ಅಧ್ಯಾಯ - 29 
ಭುಜಂಗಯ್ಯನನ್ನು ಆಳವಾಗಿ ಕಲಕುತ್ತಿದ್ದ ಅಯ್ಯೋರಪದವೆಂದರೆ ಯಾರಿಗೆ ಯಾರುಂಟು? ” 
ಎಂಬುದು. ಅವರು ಈ ಪದವನ್ನು ಹಾಡುವಾಗಲೆಲ್ಲ ಭುಜಂಗಯ್ಯ ಅಂತುರ್ಮುಖಿಯಾಗಿ ಬಿಡು 
ತಿದ್ದ . ಆದರೆ ಭುಜಂಗಯ್ಯನಿಗೆ ತನ್ನನ್ನು ಜೀವ ತುಂಬಿ ಪ್ರೀತಿಸುವ ಜೀವವೊಂದು ಇನ್ನೂ ಇದೆ 
ಅನ್ನಿಸಿತು. ತಾನು ಯಾರೂ ಇಲ್ಲದವನಲ್ಲ . ಸುಶೀಲ ಓಡಿ ಬಂದವಳಾದರೂ ನಾಕು ಜನರೆದುರು 
ಕೈ ಹಿಡಿದವಳಿಗಿಂತ ನೂರು ಪಾಲು ಮೇಲು. ಅವಳು ತಟ್ಟನೆ ದೂರವಾಗಿಬಿಟ್ಟರೂ ತನ್ನವಳೂಂತ 
ಇವಳಿದ್ದಾಳೆ. ತನಗಾಗಿ ಜೀವ ಬೇಕಾದರೂ ಬಿಡುವ ಸುಶೀಲ ಇದು ತಾನೇಕೆ ದುಃಖಿಸಬೇಕು? 
ತಾನು ಬದುಕಬೇಕು. ಜಾತಿ ಜಾತೀಂತ ಬೊಗಳುವ ನಾಯಿಗಳಿಗೆ ನಾನೇಕೆ ಹೆದರಬೇಕು? ಎಂದು 
ಯೋಚಿಸಿದವನಿಗೆ ಸುಶೀಲಳ ಬಾಣಂತಿತನದ ಪ್ರಶ್ನೆ ಧುತ್ತೆಂದು ಎದುರಾಗಿತ್ತು . ಸಹಕಾರಕ್ಕೆ ಬರ 
ಬಹುದೆಂದು ನಂಬಿದ್ದ ತಂಗಿಯೂ ಬರಲೊಪ್ಪಲಿಲ್ಲ . ಹೋಟೆಲಿನ ಶಿವನೇ ತನ್ನ ತಂಗಿಯನ್ನು ಕರೆ 
ತರುವುದಾಗಿ ಹೇಳಿ ಕರೆ ತಂದಿದ್ದ . 

ತನ್ನವರೆಲ್ಲರೂ ಕೈಬಿಟ್ಟರೂ ದೇವರು ಕೈಬಿಡುವುದಿಲ್ಲ . ತಾನು ಎಂದೋ , ಯಾವ ಜನ್ಮದಲ್ಲೋ 
ಏನಾದರೂ ಧರ್ಮವಾಗಿ ನಡೆದುಕೊಂಡಿದ್ದರೆ ಅದೀಗ ತನ್ನ ಕೈ ಹಿಡಿದು ಕಾಪಾಡುತ್ತದೆ ಎಂದು 
ದೃಢವಾಗಿ ನಂಬಿದ್ದ ಭುಜಂಗಯ್ಯನ ಸತ್ವಪರೀಕ್ಷೆಯೋ ಅನ್ನುವಂತೆ ಅತಿ ಸಾಮಾನ್ಯ ಘಟನೆ 
ಯೋಂದು ಅಸಾಮಾನ್ಯ ಅನ್ನುವಂತೆ ಆಗಿದ್ದು . ಅದೆಂದರೆ ಕ್ಯಾತನಹಳ್ಳಿ ಗೋವಿಂದರಾಜು ಮೇಷ 
ಜೊತೆ ಆ ಶಾಲೆಗೆ ಹೊಸದಾಗಿ ಬಂದ ಇನ್ನೊಬ್ಬ ಮೇಷ್ಟು ಭುಜಂಗಯ್ಯನ ಹೋಟೆಲಲ್ಲಿ ಟೀ 
ಕುಡಿದು ಹೋದವಿಚಾರ. ಇದನ್ನು ಗಮನಿಸಿದ ಹಳ್ಳಿಗನೊಬ್ಬ, ಆ ಮೇಷ್ಟು ಹರಿಜನರವನೆಂದು, 
ಅವನು ತಿಂದು ಕುಡಿದು ಹೋದ ತಟ್ಟೆ, ಲೋಟಗಳನ್ನು ಎಲ್ಲದರ ಜೊತೆಗೂ ಬೆರಸಿ ಇಟ್ಟುದಾ 
ಗಿಯೂ ಬೊಬ್ಬೆ ಹೊಡೆಯುತ್ತಾ ಸುದ್ದಿಯನ್ನು ಮಾದಳ್ಳಿಯ ಲಿಂಗಾಯಿತ ಕೇರಿಯುದ ಕ್ಕೂ 
ಸಾರಿದ . ರಾತ್ರಿಯೇ ಮುಖಂಡರೆಲ್ಲರೂ ಸೇರಿದರು . ಸಭೆ ನಡೆದು ಊರ ಲಿಂಗಾಯಿತ ಹೋಟೆಲಿಗೆ 


ಕಸ್ತೂರಿ 


108 


ಕಾಲಿಡದಂತೆ ಕಟ್ಟಪ್ಪಣೆ ಮಾಡಿಸಿದರು . ಅಲ್ಲಿ ಕೆಲಸಕ್ಕಿದ್ದ ಉರುಪನಿಗೂ ಎಚ್ಚರಿಕೆ ಕೊಟ್ಟರು. 
ನಂತರ ಬೆಳಗ್ಗೆ ಎದ್ದವರೇ ಸುಮಾರು ಜನ ದಂಡೆತ್ತಿ ಹೊರಟವರಂತೆ ಹೋಟೆಲತ್ತ ನಡೆದರು . 
ಹೀಗೆ ಇವರೆಲ್ಲ ಹೊರಟ ಸುದ್ದಿ ಕೇಳಿ ಕರೀಗೌಡರೂ ಹೊರಟರು. ಹೋಟೆಲಿನ ಮುಂದೆ ನಿಂತ 
ಗುಂಪನ್ನು ಕಂಡು ಭುಜಂಗಯ್ಯ ಕ್ಷಣ ತಲ್ಲಣಿಸಿದ. ಸುಶೀಲ ಭಯದಿಂದ ರೂಮಿನ ಬಾಗಿಲು 
ಮುಚ್ಚಿ ಉಸಿರು ಬಿಗಿಹಿಡಿದು ಕೂತಳು. ಸಣ್ಣಪ್ಪನೇ ಭುಜಂಗಯ್ಯನನ್ನು ಹೊರಗೆ ಬರುವಂತೆ 
ಕೂಗಿದ. ಹೊರಗೆ ಬಂದ ಭುಜಂಗಯ್ಯನಿಗೂ ರುದ್ರಪ್ಪನಿಗೂ ವಾಗ್ವಾದ ನಡೆದು ರುದ್ರಪ್ಪ 
ಭಯಂಕರ ರೋಷದಿಂದ ಹೋಟೆಲಿಗೆ ನುಗುವಂತೆ ಗುಂಪಿಗೆ ಆಜ್ಞಾಪಿಸಿದ. ಆದರೆ ಯಾರೂ 
ನುಗ್ಗಲಿಲ್ಲ . ರುದ್ರಪ್ಪನ ಅಣ್ಣನ ಮಗ ಮಾತ್ರ ಪಟಗಳನ್ನು ಕೀಳಬೇಕೆಂದುಕೊಂಡು ನೋಡಿದರೆ 
ಅವೆಲ್ಲ ತಮ್ಮ ದೇವರ ಪಟಗಳೇ ಆಗಿದ್ದವು. ಅವುಗಳ ಮಧ್ಯೆ ಇದ್ದ ಗಾಂಧಿ ಪಟವನ್ನು ಕಿತ್ತು ಕೆಳಗೆ 
ಹಾಕಿದಾಗ ಗಾಜೆಲ್ಲ ಚೂರಾಯಿತು. ಅಲ್ಲಿಗೆ ಧಾವಿಸಿ ಬಂದ ಕರೀಗೌಡರಿಗೆ “ ಇದೇನಿದು ನಮಾತಿ 
ವಿಚಾರ, ಇದ್ರೆ ನೀವು ಬಂದು ಬಾಯಾಕಬ್ಯಾಡಿ” ಅಂದ ರುದ್ರಪ್ಪನ ಮಾತಿಗೆ ನಿಮ್ಮ ಜಾತಿ ಕಟ್ಟು, 
ಗಿಟ್ಟು ಎಲ್ಲನೂ ನಿಮ್ಮ ಕೇರಿ ವಳೆ ಮಾಡ್ಕಳ್ಳಿ , ವೋಟ್ಟನ್ನೇ ಮುಚ್ಚಿಸ್ತೀನಿಂದರೆ ಯಾವ ನ್ಯಾಯ ? ” 
ಎಂದು ಮರು ಪ್ರಶ್ನಿಸಿದಾಗ ಕರೀಗೌಡರಿಗೂ ರುದ್ರಪ್ಪನಿಗೂ ಮಾರಾಮಾರಿಯಾಗಿ ಗೌಡರ ಹಣೆ 
ಯಲ್ಲಿ ರಕ್ತ ಸುರಿಯಿತು. ಈ ಸುದ್ದಿ ಗೌಡರ ಕೇರಿಗೆ ಕುದಿಯುವ ನೀರನ್ನು ಎರಚಿದಂತಾಯಿತು. 
ಗೌಡರ ಮಕ್ಕಳು ಓಡಿ ಬಂದವರೆ ತಪ್ಪಿಸಿಕೊಳ್ಳುತ್ತಿದ್ದ ಸಣ್ಣಪ್ಪನಿಗೂ ರುದ್ರಪ್ಪನಿಗೂ ಒದ್ದರು. 
ಎರಡೂ ಕಡೆಯವರಿಗೂ ದೊಡ್ಡ ಹೊಡೆದಾಟವೇ ನಡೆಯುವ ಸೂಚನೆಗಳು ಕಂಡು ಬಂದು ಇಡೀ 
ಊರಿನಲ್ಲಿ ಭಯದ ವಾತಾವರಣವುಂಟಾಗಿತ್ತು . ಆದರೆ ರುದ್ರಪ್ಪನ ಕಡೆಯ ಬಹಳಷ್ಟು ಜನ 
“ ರುದ್ರಪ್ಪಂಗೆ ಕೊಟ್ಟೆಚ್ಚಾಗಿ ಚಚ್ಚಿಸ್ಕಂಡರೆ ನಾವ್ಯಾಕೆ ಹೋಗಬೇಕು? ” ಎಂದು ತಟಸ್ಥರಾಗಿದ್ದರೂ 
ಕೆಲವರ ಜಾತಿ ಅಭಿಮಾನವನ್ನು ಕೆರಳಿಸುವಂಥ ಮಾತುಗಳಿಗೂ ಅವರು ಮರುಳಾಗಲಿಲ್ಲ . 
ರುದ್ರಪ್ಪನಿಗೆ ತನ್ನ ಕೇರಿಯ ಜನ ಹೀಗೆ ತೆಪ್ಪಗಾಗಿದ್ದು ಇನ್ನಷ್ಟು ಗಾಯಗೊಂಡಂತಾಗಿತ್ತು . 

ಗೌಡರನ್ನು ಉಪಚರಿಸಿದ ಸುಶೀಲಳ ಕಣ್ಣಲ್ಲಿ ನೀರು ಬಂತು. ಒಡೆದಿದ್ದ ಗಾಂಧಿ ಪಟವನ್ನು ಶಿವ 
ತಂದು ರೂಮಿನಲ್ಲಿಟ್ಟ . ಗಾಜು ಚೂರು ಚೂರಾಗಿದ್ದರೂ ಗಾಂಧಿಯ ನಗು ಮಾತ್ರ ಕೊಂಚವೂ 
ಮಾಸಿರಲಿಲ್ಲ . 


ಅಧ್ಯಾಯ - 30 
ತನ್ನಿಂದಾಗಿ ಯಾವುದು ಸಂಭವಿಸಬಾರದೆಂದು ಭುಜಂಗಯ್ಯ ಇಚ್ಚಿಸಿದನೋ ಊರಲ್ಲಿ ಅದೇ 
ಸಂಭವಿಸಿತ್ತು . ತಾನುಊರು ಬಿಟ್ಟರೂ ತನ್ನನ್ನು ಬಿಡದಿರುವ ಊರು, ತನ್ನಷ್ಟಕ್ಕೆ ಬದುಕಲು ಬಿಡದೆ 
ಏನೋ ಒಳ ಸಂಚು, ಪಿತೂರಿ, ಇಲ್ಲದ ಆರೋಪಗಳಿಂದ ತನ್ನನ್ನೇಕೆ ಹೀಗೆ ಕಾಡುತ್ತಿದೆ. ಈ ಊರಿಗೆ 
ತಾನು ಮಾಡಿದ ಪಾಪವಾದರೂ ಏನು? ತಾನು ಯಾರಿಗೂ ಕೆಟ್ಟದೇನನ್ನು ಮಾಡುವುದಿರಲಿ 
ಯೋಚಿಸಲೂ ಇಲ್ಲ . ಆದರೂ ತನ್ನ ಮೇಲೆ ಇವರಿಗೇಕೆ ಇಂಥ ಹಗೆತನ ? ಮೊದಲಿನಿಂದಲೂ 
ಇವರು ಕೊಟ್ಟ ಸತತ ಕಿರುಕುಳಗಳ ಪ್ರವಾಹದ ರಭಸವನ್ನು ಎದುರಿಸಿ ಇದೀಗ ಒಂದು ದಡವನ್ನು 
ಮುಟ್ಟಿದೆ ಅಂದುಕೊಳ್ಳುತ್ತಿದ್ದಂತೆ ಮತ್ತೊಂದು ಆಘಾತ , ರುದ್ರಪ್ಪ ಊರಿಗೆ ಪೊಲೀಸರನ್ನು ಕರೆದು 
ತಂದಿದ್ದಾನೆ. ಊರಿನ ಶಾಂತಿ ಕದಡಿದೆ . ಊರ ಜನ ಭಯಗೊಂಡಿದ್ದಾರೆ. ಯಾವ ಕ್ಷಣಕ್ಕೆ ಏನೋ 
ಎಂಬ ಆತಂಕ , ಸ್ಫೋಟಗೊಳ್ಳುವ ಅಪಾಯ . 

ಭುಜಂಗಯ್ಯ ಹೋಟೆಲಲ್ಲಿ ತುಂಬು ಬಸುರಿ ಸುಶೀಲಳನ್ನು ಇಟ್ಟುಕೊಂಡು ಇರುವುದು ಬೇಡ 
ಎಂದು ಅಂದೇ ಸುಶೀಲಳ ಜೊತೆ ಮೈಸೂರಿಗೆ ಹೊರಟ . ಶಿವನ ತಂಗಿಯನ್ನು ಜೊತೆಗೆ ಕರೆ 
ದೊಯ. ಊರವರು ಹಾಕಿದ್ದ ಕಟ್ಟಳೆಯನ್ನು ಕಿತ್ತೆಸೆದಿದ್ದ . ಉರುಪ ಹೋಟೆಲಲ್ಲಿ ಆಗಲೇ ಹಾಜಿ , 
ರಾಗಿದ್ದ . 

ತಂಬರಿ ಅಯೋರಿಗೆ ಮಾದಳ್ಳಿಯಲ್ಲಿ ಇದ್ದ ಒಂದೊಂದು ಕ್ಷಣವೂ , ಕೇಳಿದ ಒಂದೊಂದು 
ವಿನಮಾನಗಳೂ ಮುಳ್ಳು ಹಾಸಿಗೆಯ ಮೇಲೆ ನಿಂತಂತೆ ಅನ್ನಿಸಿದವು. ಎರಡೂ ಕೇರಿಯವರಿಗೂ 


ಜುಲೈ 1989 


109. 


ಅರಿವಾಗುವ ಪದಗಳನ್ನೇ ಹಾಡಿದರು. ಅದಾಗಲೇ ಛಿದ್ರಿಸಲ್ಪಟ್ಟಿದ್ದ ಹೃದಯಗಳನ್ನು ಈ ಬಡ 
ಶರಣರ ಪದಗಳು ಕೂಡಿಸಬಲ್ಲವೆ? ಅವರವರ ಅವಿವೇಕದಿಂದ ಅವರು ಹಾಳಾಗದಂತೆ ತಡೆಯಲು 
ಬುದ್ದಿ ಹೇಳಬಹುದಾದ ಮಠದ ಸ್ವಾಮಿಗಳನ್ನು ಕರೆದು ತರಲು ಮಠಕ್ಕೆ ಹೊರಟರು..... ಆದರೆ 
ಅವರು ಮಾದಳ್ಳಿಯನ್ನು ಮತ್ತೆ ಮುಟ್ಟುವಷ್ಟರಲ್ಲಿ ಏನಾಗಬಾರದಿತ್ತೋ ಅದು ಆಗಿಯೇ ಬಿಟ್ಟಿತ್ತು . 
ಊರಲ್ಲಿ ಜನ ರಾಕ್ಷಸರಂತ ಬಡಿದಾಡಿದ್ದರು. ಮತ್ತೆ ಭುಜಂಗಯ್ಯನ ಹೋಟೆಲು ಅಗ್ನಿಗೆ ಆಹುತಿ 

ಯಾಗಿತ್ತು . ಇಡೀ ಹೋಟೆಲು ಸುಟ್ಟು ಭಸ್ಮವಾಗಿ ಮೋಟುಗೋಡೆಗಳು ಮಾತ್ರ ನಿಂತಿದ್ದವು. 
ಅಯ್ಯೋರಒಡಲಿಗೆ ಬೆಂಕಿ ಬಿದ್ದಂತಾಯಿತು. ಊರ ಜನ ಭಯದಿಂದ ದೂರವೇ ನಿಂತು ನೋಡು 
ತಿದ್ದರು. ಮಾತ್ಸರ್ಯ ಅನ್ನುವುದು ಜನರನ್ನೇ ಏನು ಇಡೀ ಊರನ್ನೇ ನುಂಗಿ ನೊಣೆದುಬಿಡುವ 
ಬೆಂಕಿಯಾಗಿ ಶತಶತಮಾನಗಳ ಮೌಢದಿಂದ ಕಿಲುಬುಗುಟ್ಟಿಯೇ ಇರುವ ಮಾದಳ್ಳಿಯಲ್ಲಿ ತನ್ನ 
ಪಾತ್ರವನ್ನು ಸಮರ್ಪಕವಾಗಿಯೇ ನಿರ್ವಹಿಸಿತ್ತು . ಯಾವುದು ಸರಿ ? ಯಾವುದು ತಪ್ಪು ? 
ಮಾದಳ್ಳಿಯ ಮನೆ ಮನೆಗಳಲ್ಲಿ ಶಾಂತಿ ಇಲ್ಲ . ಬೀದಿಗಳಲ್ಲಿ ಶಾಂತಿಯಿಲ್ಲ . ಜನಕ್ಕೆ ಭಯ , ನೆಲವೇ 
ನಿಟ್ಟುಸಿರು ಬಿಡುತ್ತಿರುವಂತೆ, ಊರ ಬದುಕಿನ ಚಕ್ರ ಉರುಳುವುದನ್ನ ಯಾರೋ ನಿಲ್ಲಿಸಿ ಬಿಟ್ಟಂತೆ 
ಅನಿಶ್ಚಿತ ಭೀತಿಗಳು . 

ಪಾರ್ವತಿಗೆ ಗಂಡನ ಮೇಲೆ ಏನೆಲ್ಲ ಕೋಪವಿದ್ದರೂ ತಾನು ರುದ್ರಪ್ಪನಂಥ ನೀಚನ ಮಾತಿಗೆ 
ಮರುಳಾಗಿದ್ದು ಮಹಾಪಾಪವೆಂಬ ಭಾವನೆಗೆ ಒಳಗಾದಳು . ಕೋಟೆಯಿಂದ ದೊಡ್ಡ ಪೊಲೀಸರ 
ಗುಂಪೇ ಆಗಮಿಸಿತ್ತು . ಆಸ್ಪತ್ರೆಯಲ್ಲಿದ್ದ ಭುಜಂಗಯ್ಯನಿಗೆ ಸುದ್ದಿ ಮುಟ್ಟಿಸಿದ್ದ ಮುದ್ದೇಗೌಡರೇ 
ಅರ್ಜಿಯೊಂದಕ್ಕೆ ರುಜು ಹಾಕಿಸಿಕೊಂಡು ನೇರ ಕೋಟೆಗೆ ಹೋಗಿದೂರುಕೊಟ್ಟು ಬಂದಿದ್ದರು. 
ಬಂದ ಪೊಲೀಸಿನವರು ಯಾವ ಪ್ರಲೋಭನೆಗೂ ಒಳಗಾಗದೆ ರುದ್ರಪ್ಪ ಮತ್ತು ಸಣ್ಣಪ್ಪನ ಕೈಗೆ 
ಕೋಳ ಹಾಕಿಯೇ ಬಿಟ್ಟರು. 

ಇತ್ತ ಭುಜಂಗಯ್ಯನಿಗೆ ತನ್ನ ಸರ್ವಸ್ವವೆನಿಸಿದ್ದ ಸುಶೀಲಳದೆ ದೊಡ್ಡ ಚಿಂತೆಯಾಗಿತ್ತು . ಯಾಕೋ 
ಇನ್ನೂ ಹೆರಿಗೆಯಾಗದೆ ಕೊನೆಗೆ ಆಪರೇಷನ್ ಮಾಡಿ ಮಗು ತೆಗೆದಾಗ , ಮಗು ಸತ್ತು , ತಾಯಿ 
ಬದುಕುಳಿದಳು. ಸೋತು ಸೊರಗಿದ್ದ ಸುಶೀಲಳನ್ನು ಭುಜಂಗಯ್ಯ ಸಮಾಧಾನಪಡಿಸಿದ. ಅವಳು 
ಆಸ್ಪತ್ರೆಯಲ್ಲಿ ಇನ್ನೂ ಹತ್ತು ದಿನವಾದರೂ ಇರಬೇಕೆಂದು ಹೇಳಿದರು. 

ಆ ರಾತ್ರಿ ರಾಜನ ಅಪ್ಪ ಬಂದರು. ಭುಜಂಗಯ್ಯನ ಹೋಟೆಲಿನ ಮಹಜರು ಮಾಡಿ, 
ಪೊಲೀಸರು ರುದ್ರಪ್ಪ ಮತ್ತು ಸಣ್ಣಪ್ಪನವರಿಗೆಕೋಳ ಹಾಕಿ ಕರೆದುಕೊಂಡು ಹೋದವಿಚಾರ ಹೇಳಿ 
ದಾಗ ಭುಜಂಗಯ್ಯನಿಗೆ ಯಾಕೋ ಅದು ಪ್ರಿಯವಾಗಲಿಲ್ಲ . ಎಲ್ಲವನ್ನೂ ಮೊದಲ ಹೆಂಡತಿಯ 
ಹೆಸರಿಗೆ ಮಾಡಿದ್ದಲ್ಲದೆ ಈಗ ಇದ್ದ ಹೋಟೆಲು ಸುಟ್ಟ ಮೇಲೆಊರಿಗೆ ಮರಳಿದರೆ ನಿಲ್ಲಲು ನೆಲೆ 
ಇಲ್ಲದ್ದರ ಬಗ್ಗೆ ಚಿಂತಿಸತೊಡಗಿದ. 

ಸುಶೀಲ ಹುಷಾರಾದ ಮೇಲೆ ಮಾದಳ್ಳಿಗೆಕರೆದು ತಂದ ಭುಜಂಗಯ್ಯ ಗೌಡರ ಹೊಸ ಹಟ್ಟಿಯ 
ಒಪ್ಪಾರಿನಲ್ಲೇ ತನ್ನ ಸಂಸಾರ ಹೂಡಿದ, ಹೊಸ ಸಂಸಾರಕ್ಕೆ ಬೇಕಾದ ಸಾಮಾನುಗಳನ್ನೆಲ್ಲಾ 
ಕೊಂಡು ತಂದಿದ್ದ , ಊರಾಚೆ ಇದ್ದ ಭುಜಂಗಯ್ಯ ಈಗ ಸುಶೀಲಳ ಜೊತೆಊರು ನಡು ಮಧ್ಯದ 
ಲ್ಲಿಯೇ ಬಂದು ಸಂಸಾರ ಹೂಡಿದು ಅವನ ಕುಲದ ಜನಕ್ಕೆ ಉಬ್ಬಸಪಡುವಂತಾಗಿತ್ತು . ಅವನ 
ಕಣ್ಣು ತಪ್ಪಿಸಿ ಮಕ್ಕಳು ಓಡಿ ಬಂದಿದ್ದವು. ಅಪ್ಪನನ್ನು ತಬ್ಬಿಕೊಂಡು ಅತ್ತು ಬಿಟ್ಟವು. ಭುಜಂಗಯ್ಯ 
ಸುಮಾರು ಹೊತ್ತು ಮಕ್ಕಳನ್ನು ಮುದ್ದಾಡಿ ಕಳಿಸಿದ್ದ . 

ಇಡೀ ದಿನ ಕೆಲಸವಿಲ್ಲದೆ ಕೂರುವುದು ಭುಜಂಗಯ್ಯನಿಗೆ ಭಯಂಕರ ಹಿಂಸೆಯೆನಿಸಿತು. ಅಜಪ . 
ಮತ್ತು ಪುಂಡ್ರಿ ಮತ್ತೆ ಹೋಟೆಲಿಡುವಂತೆ ಪುಸಲಾಯಿಸಿದರು. ಆದರೆ ಅದಕ್ಕೆ ಗೌಡರು ಸಮ್ಮತಿಸ 
ಲಿಲ್ಲ . ಗೌಡರ ಹಟ್ಟಿಯ ಜಗಲಿಗೇ ಸೇರಿದಂತೆ ಒಂದು ಅಂಗಡಿಯ ರೂಮು ಕಟ್ಟಿಸಿದರು. 
ಭುಜಂಗಯ್ಯ ಅಲ್ಲೇ ಅಂಗಡಿ ಇಡುವುದೆಂದು ತೀರ್ಮಾನಿಸಿದರು. ಮರುದಿನವೇ ಭುಜಂಗಯ್ಯ 
ಅಂಗಡಿಗೆ ಬೇಕಾದ ಮರದ ಸಾಮಾನುಗಳನ್ನು ಮಾಡಿಸಲು ತೊಡಗಿಯೇ ಬಿಟ್ಟ . 
- ಸಣ್ಣಪ್ಪ ಮತ್ತು ರುದ್ರಪ್ಪ ಕೋರ್ಟಿಗೆ ಅಲೆದು ಸಾಕಾಗಿದ್ದರು. ಸಣ್ಣಪ್ಪನಾಗಲೇ ರಾಜಿಗೆ ಜಾಗ 
ಮಾಡತೊಡಗಿದ್ದ . 

ಕಸ್ತೂರಿ 
110 . 


ಅಧ್ಯಾಯ -31 
ಮೋಡನಂಬಿ ಬದುಕುವ ಮಾದಳ್ಳಿಯ ಜನಕ್ಕೆ ಕಳೆದೆರಡು ಸಾಲಿನ ಸುದ್ದಿಗಳು ಸಮೃದ್ಧಿಯವೇ 
ಆಗಿದ್ದವು. ಆದರೆ ಈ ಸಲ ಬೇಸಿಗೆ ಕಾಲು ತೆಗೆಯದೆ ಝಂಡ ಹಾಕಿದೆ . ಉತ್ತ ಭೂಮಿಯ ಧೂಳ 
ಇಷ್ಟೇ ತುಂಬಿಕೊಂಡು ಬೀಸುವ ಗಾಳಿ ನೆಲದ ದಾಹವನ್ನು ತಣಿಸುವ ಮಳೆ ಮೋಡೆಗಳನ್ನು ಹೊತ್ತು. 
ತರುವುದನ್ನೇ ಮರೆತು ಬಿಟ್ಟಂತಿದೆ . ಮಾದಳ್ಳಿಯ ಜನರಲ್ಲಿ ಮರೆತು ಹೋಗಿದ್ದ ಬವಣೆಯ ದಿನ 
ಗಳು ನೆನಪಾಗತೊಡಗಿದವು. ಬೆಂಕಿಯನ್ನೇ ಕಕ್ಕುತ್ತಿರುವ ಬಿಸಿಲು, ಮಾದಳ್ಳಿಯ ಜೀವಸಲೆಯಾ 
ಗಿದ್ದ ಕೆರೆ ಪೂರ್ತ ಬತ್ತಿ ಹೋಗಿ ಒಳಗೆರೆಯ ತುಂಬ ಬಿರುಕು ಬಿದ್ದು ಮುಪ್ಪು ಕವಿದ ಮುದುಕನ 
ಸುಕ್ಕುಗಟ್ಟಿದ ಮುಖದಂತಾಗಿದೆ. ದನಕರುಗಳಿಗೆ ಕುಡಿಯಲು ನೀರು, ತಿನ್ನಲು ಮೇವಿಲ್ಲದೆ ಜನ 
ಅವುಗಳನ್ನು ಚಾಟಿ ಸಾಬಿಗೆ ಮಾರತೊಡಗಿದರು. 

ಭುಜಂಗಯ್ಯನಿಗೆ ಮಾತ್ರ ಈ ಯಾವ ಜಂಜಾಟವೂ ಇಲ್ಲ . ನಿತ್ಯ ಕರ್ಮದಂತೆ ಬೆಳಗೆದ್ದು ತಾಯಿ 
ನಾಡು' ಪತ್ರಿಕೆ ಓದುವುದು, ಖರ್ಚಾದ ಸಾಮಾನನ್ನು ಮೈಸೂರಿನಿಂದ ತರುವುದು, ಮಾರುವುದು. 
ಆದರೆ ಇತ್ತೀಚೆಗೆ ಸಾಲದವರ ಪಟ್ಟಿ ಉದ್ದವಾಗುತ್ತಿದೆ. ಸಾಲ ತೆಗೆದುಕೊಂಡವರು ತಪ್ಪಿಸಿಕೊಂಡು 
ತಿರುಗುತ್ತಾರೆ . ಹೀಗಾಗಿ ಇದ್ದ ಹಣವನ್ನೆಲ್ಲ ಅಂಗಡಿಗೆ ಹಾಕಿದ . ಕಡೆಗೆ ಸುಶೀಲಳ ಕಾಸಿನ ಸರವನ್ನು 
ಅಡವಿಟ್ಟು ಸಾಮಾನು ತಂದ, ಮಾದಳ್ಳಿಯ ಬದುಕು ಮತ್ತೆ ಕಂಗೆಟ್ಟು ಹೋಗುತ್ತಿರುವುದನ್ನು 
ಕಂಡು ಭುಜಂಗಯ್ಯ ನಿಟ್ಟುಸಿರುಬಿಟ್ಟ . ಭುಜಂಗಯ್ಯ ಓದುತ್ತಿದ್ದ ಪತ್ರಿಕೆಯಲ್ಲೂ ಮಳೆಯಾಗದೆ 
ಬಹಳಷ್ಟು ಕಡೆ ಬರಗಾಲ ಬಂದಿದೆ ಅಂತ ಅಚ್ಚಾಗುತ್ತಿತ್ತು. ಅಲ್ಲೆಲ್ಲ ಪರಿಹಾರಕ್ಕೆ ಸರ್ಕಾರ 
ಕೈಗೊಳ್ಳುತ್ತಿದ್ದ ಕ್ರಮಗಳನ್ನು ಓದಿದ ಭುಜಂಗಯ್ಯ ತಾನಾಗಿಯೇ ಊರವರನ್ನು ಕರೆದುಕೊಂಡು 


ತಮ್ಮಣ್ಣ 
ಬೀಗರ 
“ಇವರು ವರದಕ್ಷಿಣೆ ಕಡು ವಿರೋಧಿಗಳು . ವರದಕ್ಷಿಣೆ ತಂದದ್ದಕ್ಕಾಗಿ ತಮ್ಮ ಹೆಂಡತಿಯನ್ನೇ ಸುಟ್ಟು, 
ಹಾಕಿದ್ದಾರೆ ...” 


ಜುಲೈ 1989 


111 


ಅಧಿಕಾರಿಗಳನ್ನು ಕಂಡ. ಮುಂದಿನ ವಾರವೇ ಅಜಮಾಯಿಷಿ ಮಾಡಿ ಪರಿಹಾರ ಕ್ರಮ ಕೈಗೊಳ್ಳುವು 
ದಾಗಿ ಭರವಸೆ ಕೊಟ್ಟ ಅಧಿಕಾರಿಗಳು “ನೀವು ಬರೀ ಮಳೆ ನೆಚ್ಚುವ ಬದಲು ಬಾವಿ ತೆಗೆಸಿ ಪಂಪ್ 
ಸೆಟ್ಟು ಇಟ್ಟುಕೊಂಡರೆ ಏನಾದರೂ ಉದ್ದಾರವಾಗಲು ಸಾಧ್ಯ ” ಅನ್ನುವ ಮಾತನ್ನು ಒತ್ತಿ 
ಹೇಳಿದರು . ಅದಕ್ಕೆ ಬೇಕಾದ ಸಾಲ ವಗೈರೆ ಬ್ಯಾಂಕಿನಲ್ಲಿ ಕೊಡುತ್ತಾರೆ ಅಂದಾಗ ಭುಜಂಗಯ್ಯನಿಗೆ 
ಅದರದೇ ಹುಚ್ಚು ಹಿಡಿಯಿತು. 

ಅಂಗಡಿಯ ವ್ಯಾಪಾರವೂ ದಿನೇ ದಿನೇ ಇಳಿಮುಖವಾಗುತ್ತಿತ್ತು. ಸರ್ಕಾರ ಪರಿಹಾರ ಕಾರ್ಯ 
ವಾಗಿ ಮಾದಳ್ಳಿಯ ಜನತೆಗೆ ಕಾಮಗಾರಿ ಕೆಲಸವನ್ನು ಕೈಗೊಂಡಿತು . ಕಂಟ್ರಾಕ್ಟ್ ಹಿಡಿದಿದ್ದ 
ನರಸಿಂಹಯ್ಯ ಮಾದಳ್ಳಿಯಲ್ಲಿ ಮೊಕ್ಕಾಂ ಮಾಡಿದ ದಿನವೇ ಭುಜಂಗಯ್ಯನಿಗೆ ಬೇಕಾದವನಾದ . 
ಭುಜಂಗಯ್ಯನ ನಡೆ ನುಡಿಯ ಜೊತೆಗೆ ಸುಶೀಲ ಮಾಡಿಕೊಟ್ಟ ಟೀ ರುಚಿ ನರಸಿಂಹಯ್ಯನಿಗೆ 
ಭುಜಂಗಯ್ಯನಿದ್ದ ಗೌಡರ ಮನೆಯ ಜಗಲಿಯೇ ಹಂಗಾಮಿ ಆಫೀಸಾಯಿತು. ಭುಜಂಗಯ್ಯ 
ನರಸಿಂಹಯ್ಯರ ಸಖ್ಯ ಬೆಳೆದು ನಿಕಟವಾಯಿತು. ಅವನ ಆಳುಗಳು ಭುಜಂಗಯ್ಯನ ಅಂಗಡಿಯ 
ಲ್ಲಿಯೇ ಕಡ ತೆಗೆದುಕೊಂಡುದುದನ್ನ ವಾರದ ಬಟವಾಡೆಯಲ್ಲಿ ನರಸಿಂಹಯ್ಯ ಚುಕ್ಕಾ ಮಾಡಿಸು 
ತಿದ್ದ . ಇದರಿಂದಾಗಿ ಭುಜಂಗಯ್ಯನ ಅಂಗಡಿ ವ್ಯಾಪಾರಕ್ಕೂ ಒಳ್ಳೆ ಖದರ್ ಬಂದು ಭುಜಂಗಯ್ಯ 
ಖುಷಿಯಾದ. 

ತನ್ನ ಸುಟ್ಟುಹೋದ ಮನೆಯನ್ನು ಮತ್ತೆ ಕಟ್ಟುವ ಕನಸು ಹೊತ್ತಿದ್ದು ತಾನಾಯಿತು ತನ್ನ ವಗತನ 
ವಾಯಿತೆಂದು ಕೊಂಡಿದ್ದ ಸುಶೀಲ ಆದರೆ ಊರ ಹೆಂಗಸರು ನರಸಿಂಹಯ್ಯನ ಜೊತೆ ತನ್ನ ಹೆಸರನ್ನು 
ಸೇರಿಸಿದ್ದು ಅವಳ ಕಿವಿಗೂ ಬಿದ್ದಾಗ ಸಂಕಟದಲ್ಲಿ ನರಳಿದಳು. 

ನರಸಿಂಹಯ್ಯನ ಕಂಟ್ರಾಕ್ಟ್ ಕೆಲಸವೂ ಮುಗಿಯುತ್ತ ಬಂದಿತ್ತು . ಅವನಿಗೂ ಭುಜಂಗಯ್ಯ 
ತನ್ನನ್ನು ಅನಾದರಿಸುತ್ತಿರುವುದರ ಸುಳಿವು ಸಿಕ್ಕಿ ತಾನಾಗಿಯೇ ದೂರವಾಗಿದ್ದನಾದರೂ ಇವತ್ತು 
ಹೊರಡುವ ದಿನ ಅವನು ಭುಜಂಗಯ್ಯನ ಮನಸ್ಸು ಕರಗಿ ನಾಚಿಕೆಯಾಗುವಷ್ಟು ಆಪ್ತನಾಗಿ ಮಾತ 
ನಾಡಿ ಹೋಗಿದ್ದ . 


ಅಧ್ಯಾಯ- 32 
ಮಾದಳ್ಳಿಯ ಪರಿಸ್ಥಿತಿ ಸುಧಾರಿಸಲಿಲ್ಲ . ಮಳೆಗಾಲ ಮುಗಿದೇ ಹೋಗಿತ್ತು . ಭೀಕರ ಬರಗಾಲ 
ದಿಂದಾಗಿ ಜನ ತತ್ತರಿಸತೊಡಗಿದರು. ನಾಳೆಯೇನು ಅನ್ನುವ ಭಯ , ಉದ್ವೇಗ ಮತ್ತು ಕಾತರಗಳು 
ಹೆಪ್ಪುಗಟ್ಟಿವೆ. 

ಭುಜಂಗಯ್ಯನ ಮನಸ್ಸಿಗೆ ಕತ್ತಲಲ್ಲಿ ಬೆಳಕಿನ ಗೆರೆಯೊಂದನ್ನು ಕೊರೆದಂತೆ ಹೊಳೆದಿದ್ದ ಬಾವಿ 
ತೆಗೆಸುವ ಯೋಜನೆಗೆ ಈಗಕೈಕಾಲು ಮೂಡತೊಡಗಿದವು. ಅವನಿಗೆ ಊರಲ್ಲಿ ನಾಕು ಜನ ಬದುಕಿ 
ದಂತೆ ಸಾಮಾಜಿಕ ಕಟ್ಟುಕಟ್ಟಳೆಗಳನ್ನು , ನೀತಿ ನಿಯಮಗಳನ್ನು ಅನುಸರಿಸಿಕೊಂಡೇ ಬದುಕ 
ಬೇಕೆಂಬುದು ಇಲ್ಲವಾಗಿತ್ತು . ಅವರಿವರು ಏನನ್ನುತ್ತಾರೆ ಎಂಬ ಅಳುಕಿನಿಂದಲೂ ದೂರವಾಗಿದ್ದ . 
ಅಂತೆಯೇ ವಿಷಯವನ್ನು ಮುದ್ದೇಗೌಡರಲ್ಲಿ ಪ್ರಸ್ತಾಪಿಸಿದ್ದ . ಅವರಿಂದಲೂ ಸರಿಯಾದ 
ಪ್ರೋತ್ಸಾಹ ದೊರೆಯಲಿಲ್ಲ . 

ಭುಜಂಗಯ್ಯನಿಗೆ ಊರಲ್ಲಿ ಹೊತ್ತು ಕಳೆಯುವುದೇ ಕಷ್ಟವೆನಿಸಿ ಫಾರೆಸ್ಟ್ ಶೆಡ್ಡಿನಲ್ಲಿ ಗೆಳೆಯರು 
ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದ ಇಸ್ಪೀಟ್ ಕಂಪನಿಗೆ ಹಾಜರಾಗತೊಡಗಿದ. ಇದು 
ಸುಶೀಲಳಿಗೆ ಗೊತ್ತಾಗಲು ಬಹಳ ಕಾಲ ಬೇಕಾಗಿಲ್ಲ . ಪರಿಪರಿಯಾಗಿ ಬೇಡಿಕೊಂಡರೂ 
ಭುಜಂಗಯ್ಯನ ಈ ಚಟ ಮಾತ್ರ ದೂರವಾಗಿರಲಿಲ್ಲ . 

ಊರಿನ ಪರಿಸ್ಥಿತಿಯಂತೂ ಕೇಳುವುದೇ ಬೇಡವಾದಾಗ ಮಾತ್ರ ಭುಜಂಗಯ್ಯ ನೇರವಾಗಿ 
ಹೋಗಿ ತಾಲ್ಲೂಕ್ ಅಧಿಕಾರಿಗಳನ್ನು ಮತ್ತೆ ಕಂಡು ಎಲ್ಲವನ್ನೂ ನಿವೇದಿಸಿದ ಅಧಿಕಾರಿಗಳು 


ಕಸ್ತೂರಿ 


112 


ಆಗಲೇ ತಾವು ಮಾದಳ್ಳಿಯಲ್ಲಿ ಮಾಡಬೇಕಾಗಿರುವ ಕಾಮಗಾರಿ ಕೆಲಸಕ್ಕೆ ಮಂಜೂರಾತಿ ನೀಡಿರು 
ವುದಾಗಿಯೂ ಆದರೆ ಎಲ್ಲಾ ಊರಿನಲ್ಲೂ ಇದೇ ಪರಿಸ್ಥಿತಿ ಇರುವುದರಿಂದ ಇರುವ ಕಂಟ್ರಾಕ್ಟ್ಗಳು 
ಸಾಕಾಗುತ್ತಿಲ್ಲ . ಅದರಿಂದಲೆ ಕೆಲಸ ನಿಧಾನವಾಗುತ್ತಿದೆ ಎಂದರು . ತಕ್ಷಣ ಭುಜಂಗನ್ನು 
ನರಸಿಂಹಯ್ಯನ ಮನೆಗೆ ಹೊರಟು ಅವನನ್ನು ಭೇಟಿ ಮಾಡಿದ , ತಮ್ಮ ಊರಿನ ಕೆಲಸಗಳ ಕಂಟ್ರಾಕ್ 
ವಿಷಯ ಎತ್ತಿದ. ಆಗ ನರಸಿಂಹಯ್ಯ “ ಅರೀಸ್ ಆಗಾಕಿಲ್ಲ ನನ್ನ ಸಕ್ತಿ ಮೀರಿ ಒಪ್ಪಿಕೊಂಡು 
ಬಿಟ್ಟಿನ್ನಿ , ಅಪ್ಪೆ ಮಾಡಿ ಮುಗಿಸಿದರೆ ಸಾಕಾಗಿದೆ ” ಅಂದುಬಿಟ್ಟ . ಕಡೆಗೆ ಭುಜಂಗಯ್ಯನೇ ಆಳುಗಳ 
ಮೇಲೆ ನಿಂತು ಮೇಸ್ತಿಯಾಗಿ ಕೆಲಸ ಮಾಡುವಂತೆಯೂ ಅದರಿಂದ ಬರುವ ಲಾಭದಲ್ಲಿ ಅರ್ಧ 
ಕೊಡುವುದಾಗಿಯೂ ನರಸಿಂಹಯ್ಯ ಹೇಳಿದಾಗ ಭುಜಂಗಯ್ಯ ಮರುಮಾತಾಡದೆ ಒಪ್ಪಿಕೊಂಡ. 
ತಕ್ಷಣ ಬೇಕಾದ ಕೆಲಸ ಶುರು ಮಾಡಿಸಲು ಬೇಕಾದ ಬಂಡವಾಳವನ್ನು ನರಸಿಂಹಯ್ಯನೇ ಕೊಡು 
ವುದಾಗಿ ಹೇಳಿ ಅಧಿಕಾರಿಗಳನ್ನು ಕಾಣಲು ಭುಜಂಗಯ್ಯನ ಜೊತೆಗೇ ಹೊರಟ. 

ಊರಿನ ಜನ ಭುಜಂಗಯ್ಯನನ್ನು ನರಸಿಂಹಯ್ಯನಿಗೆ ಮೇಸ್ತ್ರಿಯಾಗಿದ್ದಾನೆ ಎಂದು ಆಡಿ 
ಕೊಂಡರೂ ಭುಜಂಗಯ್ಯ ಅದು ಯಾವುದಕ್ಕೂ ಕಿವಿಗೊಡಲಿಲ್ಲ . ಒಂದೇ ಒಂದು ಕಾಸು 
ನರಸಿಂಹಯ್ಯನಿಗೆ ವಂಚನೆ ಮಾಡದೆ ನಿಯತ್ತಿನಿಂದ ಕೆಲಸ ಮಾಡಿದ . ಒಂದು ದಿನ ಇಂಜಿನಿಯರ್ 
ಶಾಮಣ್ಣನವರೇ ನರಸಿಂಹಯ್ಯನೆದುರೇ ತಾರೀಪು ಮಾಡಿದರು. ಹಾಗೆಯೇ ಭುಜಂಗಯ್ಯನಿಗೆ 
“ನೀವೇ ಯಾಕೆ ಕಂಟ್ರಾಕ್ಟ್ ಮಾಡಬಾರದು ? ” ಎಂದರು. ಒಂದು ಕೈ ನೋಡಿಯೇ ಬಿಡುವ ಆಸೆ 
ಯಿಂದ ' ಹೂಂ ' ಎಂದ ಭುಜಂಗಯ್ಯ , ಅವರ ಜೊತೆಗೇ ಒಂದು ದಿನ ಕೋಟೆಗೆ ಹೋಗಿ 
ತಾಲ್ಲೂಕ್ ಬೋರ್ಡಿನ ಕೆಲಸ ಮಾಡಿಸುವ ಕಂಟ್ರಾಕ್ಟರ್ ಪಟ್ಟಿಗೆ ತನ್ನ ಹೆಸರು ಸೇರಿಸಿ ಬಂದ. 
- ಆ ರಾತ್ರಿಯೇ ತನ್ನ ಯೋಜನೆಯ ಕರಡು ಪ್ರತಿಯನ್ನು ಸುಶೀಲಳಿಗೆ ವಿವರಿಸಿದ . ಮುಂದುವರಿ 
ಯುವ ದಾರಿಯನ್ನು ಗಂಡ ತಿಳಿಸಿದಾಗ ಸುಶೀಲ ಅದೆಲ್ಲದರ ಆಗು ಹೋಗುಗಳೇನೆಂಬುದು ಅರ್ಥ 
ವಾಗಿದ್ದರೂ ಖುಷಿಯಿಂದಲೇ ಗಂಡನಿಗೆ ಕುಮ್ಮಕ್ಕು ಕೊಟ್ಟಳು. ಅವಳಿಗೆ ಇವನನ್ನು ಕಟ್ಟಿಕೊಂಡು 
ಹೇಳಿಕೊಳ್ಳುವಂಥ ಸುಖವನ್ನೇನನ್ನ ಅನುಭವಿಸಲಾಗದಿದ್ದರೂ ಒಂದೇ ಒಂದು ದಿನ ಅದಕ್ಕಾಗಿ 
ಅವಳು ಕೊರಗುವುದಿರಲಿ , ತಾನು ಮಾಡಿದ್ದು ಸರಿ ಅಲ್ಲ ಅಂತಕೂಡ ಅವಳು ಯೋಚಿಸಿರಲಿಲ್ಲ . 
ಬರುವುದನ್ನೆಲ್ಲ ನಗುನಗುತ್ತಲೇ ಸ್ವೀಕರಿಸುತ್ತಿದ್ದ ಸುಶೀಲಳ ಕಿವಿಗೆ ಆಗದವರು ಅವಳ ಜೊತೆ 
ನರಸಿಂಹಯ್ಯನ ಇಲ್ಲದ ಸಂಬಂಧವನ್ನು ಗಂಟು ಹಾಕಿ ಗುಸುಗುಟ್ಟುತ್ತಿದ್ದುದು ಕಿವಿಗೆ ಬಿದ್ದಾಗೆಲ್ಲ 
ಚೂರಿಯಿಂದ ಇರಿದಂತಾಗುತ್ತಿತ್ತು . ಗಂಡನಿಗೆ ಸುತ್ತಿ ಬಳಸಿ ಒಂದು ದಿನ ಹೇಳಿದಾಗ ಅವನು ನಗು 
ತಲೇ , “ ಜನ ಮೆಟ್ಟೋ ಅಂಗೆ ಬಟ್ಟೋಕೆ ನಾವುಟ್ಟಿಲ್ಲ , ದೇವು ಮೆಚ್ಚಿದ್ರೆ ಸಾಕುಡು” ಎಂದು 
ಸುಶೀಲಳ ಮನಸ್ಸಿನಲ್ಲಿದ್ದುದನ್ನು ತೊಡೆದು ಹಾಕಿದ್ದ . 

ಮಾದಳ್ಳಿಯಲ್ಲಿ ಒಪ್ಪಿಕೊಂಡಿದ್ದ ಕೆಲಸ ಮುಗಿದ ಒಂದು ವಾರದಲ್ಲಿ ನರಸಿಂಹಯ್ಯ ತಾನೇ 
ಬಂದು ಭುಜಂಗಯ್ಯನಿಗೆ ಅವನ ಪಾಲಿಗೆ ಬಂದ ಲಾಭವನ್ನು ಲೆಹಾಕಿ ಕೊಟ್ಟು ಹೋಗಿದ್ದ . 
ನರಸಿಂಹಯ್ಯನ ನಿಯತ್ತಿಗೆ ಭುಜಂಗಯ್ಯ ಬೆರಗಾಗಿ ಇನ್ನೂ ಇಂಥವರಿದ್ದಾರಲ್ಲ ಅಂದುಕೊಂಡ. 
ಭುಜಂಗಯ್ಯನಿಗೆ ಮೇಸ್ತ್ರಿ ಕೆಲಸದಿಂದ ಸಿಕ್ಕಿದ ಹಣ ಎಷ್ಟು ಎಂಬುದು ಸುಶೀಲಳನ್ನು ಬಿಟ್ಟರೆ 
ಊರಲ್ಲಿ ಸರಿಯಾಗಿ ಗೊತ್ತಾಗಿದ್ದು ಮುದ್ದೇಗೌಡರಿಗೆ ಮಾತ್ರ . 


ಅಧ್ಯಾಯ - 33 
ಹೊಸ ವರ್ಷದ ಮೊದಲ ಮಳೆ ಅಶ್ವಿನಿ ಎರಡನೆ ಪಾದ ಹುಟ್ಟಿದಾಗಷ್ಟೇ ಮಾದಳ್ಳಿಯ ತಲೆ 
ಮೇಲೆ ಮಳೆಮೋಡಗಳ ನೆರಳು ಬೀಳತೊಡಗಿತ್ತು . ಆದರೆ ಭರಣಿ ಹುಟ್ಟಿದ್ದೇ ಕಳೆದ ವರ್ಷದಿಂದ 
ತಡೆದುಕೊಂಡಿದ್ದನ್ನೆಲ್ಲ ಒಮ್ಮೆಲೇ ಕಕ್ಕಿಬಿಟ್ಟಂತೆ ಬಗ್ಗಿಸತೊಡಗಿತ್ತು . ಹೊಟ್ಟೆಗಿರಲಿ, ಇಲ್ಲದಿರಲಿ 
ಮಳೆ ಬಿದ್ದರೆ ಸಾಕು ಮಣ್ಣಿನ ಮಕ್ಕಳ ಜೀವ ತಂಪಾಗಿಬಿಡುತ್ತದೆ. ಅದಲ್ಲದೆ ಈ ಬಾರಿ ಮಾದಳ್ಳಿಗೆ 


ಜುಲೈ 1989 


113 


ಬರಗಾಲದ ಜೊತೆಗೆ ಕಾಲರಾಕೂಡ ಅಪ್ಪಳಿಸಿತ್ತು . ಬರಗಾಲ ಹೊಟ್ಟೆಗಿಲ್ಲದವರನ್ನು ಪೀಡಿಸಿದರೆ 
ಕಾಲರಾ ತಾರತಮ್ಯವಿಲ್ಲದೆ ತನ್ನ ತೋಳೆಕ್ಕೆಗೆ ಸಿಕ್ಕಿದವರನ್ನು ಅಪ್ಪಿಕೊಂಡಿತ್ತು . ಗೌಡರ ಹೆಂಡತಿ 
ಕಾಳವ್ವನನ್ನೂ ಬಿಟ್ಟಿರಲಿಲ್ಲ . ಊರಿನ ಈ ಧರ್ಮದೇವತೆಯ ಸಾವು ಭುಜಂಗಯ್ಯನನ್ನು ಅಲ್ಲಾಡಿಸಿ 
ಬಿಟ್ಟಿತ್ತು . ಬರಗಾಲ , ಕಾಲರಾ ಬೇನೆಯ ಕ್ರೂರ ಹಿಡಿತಕ್ಕೆ ಸಿಕ್ಕಿ ಹಿಂಡಿ ಸಿಪ್ಪೆಯಾಗಿದ್ದ ಜನರು 
ಇನ್ನೊಮ್ಮೆ ರಸ ತುಂಬಿಕೊಂಡು ಉತ್ಸಾಹದಿಂದ ಈ ಕ್ಷಣದ ಹಸಿವನ್ನು , ನೋವನ್ನು ಮರೆತು 
ನಾಳಿನ ಸುಖಕ್ಕೆ ಹಂಬಲಿಸುತ್ತಾ ಇದ್ದ ಪ್ರಾಣವನ್ನೇ ಪಣವಿಟ್ಟು ದುಡಿಮೆಗೆ ಒಡ್ಡಿಕೊಂಡು ಬಿಡು 
ತ್ತಾರೆ. 
* ಭುಜಂಗಯ್ಯನೂ ಹೇಗೋ ಒಂದು ಜೊತೆ ಎತ್ತು , ನೇಗಿಲು, ನೊಗ ಇತ್ಯಾದಿ ವ್ಯವಸಾಯಕ್ಕೆ 
ಅತ್ಯಗತ್ಯವಾದ ಸಾಮಾನುಗಳನ್ನು ಜೊತೆ ಮಾಡಿಕೊಂಡಿದ್ದ , ಮಾದಳ್ಳಿಯಲ್ಲಿ ನಾಕು ಜನರೆದುರು 
ಮತ್ತೆ ತಲೆಯೆತ್ತಿ ಬದುಕುವ ಹಠತೊಟ್ಟು ಹಗಲು ರಾತ್ರಿ ದುಡಿಯತೊಡಗಿದ. ಊರಲ್ಲಿ ಇಲ್ಲವಾ 
ಗಿದ್ದ ಸಡಗರ , ಸಂಭ್ರಮ ಮತ್ತೆ ಶುರುವಾದವು. ಈಗ ಹೆಚ್ಚು ಕಡಿಮೆ ಅಂಗಡಿಯ ಭಾರವನ್ನೆಲ್ಲ 
ಸುಶೀಲಳೇ ನಿಭಾಯಿಸುತ್ತಿದ್ದಳು. ಒಂದೊಂದು ಕಾಸನ್ನೂ ಜೋಪಾನವಾಗಿ ಕೂಡಿಸುತ್ತಿದ್ದ ಅವಳಿ 
ಗಿದ್ದ ಆಸೆ ತಮ್ಮದೇ ಆದ ಒಂದು ಮನೆ ಮಾಡಬೇಕೆಂಬುದು, ಭುಜಂಗಯ್ಯನಿಗೂ ಆಗದವರ ಕಣ್ಣು 
ಉರಿದಂತೆ ಊರನಡುವೆ ಮನೆ ಕಟ್ಟಿ ಸುಶೀಲಳ ಜೊತೆ ಸ್ವಂತ ಮನೆಯಲ್ಲೇ ಸಂಸಾರ ನಡೆಸುವ 
ಬಯಕೆ ಅದಮ್ಯವಾಗಿದ್ದರೂ ಅದಕ್ಕೂ ಮುಂಚೆ ಬಾವಿ ತೆಗೆಸಿ ಪಂಪ್‌ಸೆಟ್ ಇಡಬೇಕೆಂದು ನಿರ್ಧರಿ 
ಸಿದ್ದ . ಅದಕ್ಕಾಗಿ ಅಡಮಾನ ಬ್ಯಾಂಕಿಗೆ ಅರ್ಜಿಯನ್ನು ಗುಜರಾಯಿಸಿದ್ದ . 

ಒಂದು ದಿನ ಭುಜಂಗಯ್ಯನ ಅರ್ಜಿಗೆ ಮಂಜೂರಾತಿ ದೊರೆತು, ಅವನು ಬಾವಿ ತೆಗೆಸುತ್ತಾನೆ 
ಎಂಬ ಸುದ್ದಿ ಊರ ತುಂಬ ಹಬ್ಬಿತು, ಭುಜಂಗಯ್ಯ ಏನೇ ಮಾಡಲಿ ಅದು ಊರಿನ ಮಟ್ಟಿಗೆ 
ಹೊಸದೇ ಆಗಿರುತ್ತಿತ್ತು. ವಡ್ಡರ ಗವರಯ್ಯ ಡೈನ್‌ಮೇಟ್ ಹಾಕಿ ಕಲ್ಲು ಬಂಡೆಯನ್ನು ಸೀಳಿ ಬಾವಿ 
ಇಳಿಸುತ್ತಿದ್ದುದು ಹಳ್ಳಿಯವರಿಗೆಲ್ಲ ಸೋಜಿಗವಾಗಿತ್ತು . ಒಂದು ದಿನ ಗಂಗವ್ವ ಉಕ್ಕಿ ಬಂದಾಗ 
ಎಲ್ಲರ ಮನಸ್ಸಿನಲ್ಲಿ ಸಂತೋಷದ ಅಲೆಗಳಿದ್ದವು. ಡೀಸೆಲ್ ಮಿಷಿನ್ನಿಂದ ಖಾಲಿ ಮಾಡಿದ ನೀರು 
ಸಿಂಗಾರಿ ಹೊಲಗಳ ನಡುವೆ ಹರಿಯುವುದನ್ನು ಕಂಡಊರ ಜನ “ ಆಹಾ ಈ ಭೂಮಿ ಏನ್ ಪುಣ್ಯ 
ಮಾಡಿತೊ , ಇವನ ಕೈಗೆ ಸಿಕ್ಕಿ ಸತೊಂಬತ್ತ ಕಾಲಲ್ಲೂ ನೀರುಣ್ಣಂಗಾಯ್ತು ” ಎಂದು ನೆಲದ ನಶೀ 
ಬನ್ನೇ ಕೊಂಡಾಡಿದರು. ಕರೀಗೌಡರಿಗಂತೂ ಭುಜಂಗಯ್ಯನನ್ನು ಎಷ್ಟು ಹೊಗಳಿದರೂ ಸಾಲದು. 
- ಸುಶೀಲ ತಾನೂ ಒಂದೆರಡು ಬಾರಿ ಹೋಗಿನೋಡಿ ಬಂದಳು . ಊರ ತುಂಬೆಲ್ಲ ಗಂಡನ 
ಸಾಹಸದ ಮಾತೆ ತುಂಬಿರುವುದನ್ನು ಕೇಳಿ ಪಾರ್ವತಿಗೂ ಹೋಗಿನೋಡಿಬರುವ ಆಸೆಯಾದರೂ 
ಅಭಿಮಾನ ಅಡ್ಡ ಬಂದು ಒಳಗೇ ಕುದಿದಳು . 

ಬಾವಿ ಕೆಲಸ ಮುಗಿಯುತ್ತಿದಂತೆಯೇ ಬ್ಯಾಂಕಿನವರು ಮಿಷನ್ ಮನೆ ಕಟ್ಟುವುದಕ್ಕೂ ಹಣ 
ಕೊಟ್ಟು ಪಂಪ್ ಸೆಟ್ , ಡೀಸೆಲ್ ಮಿಷನ್ ಕೊಡಿಸಿದರು. 

ಈಗ ಭುಜಂಗಯ್ಯ ತನ್ನ ಸಿಂಗಾರಿ ಹೊಲವನ್ನು ಗದ್ದೆಯನ್ನಾಗಿಸಿದ್ದು ಬೆಂಗಾಡು ಭೂಮಿಯಲ್ಲಿ 
ಈ ಬಗೆಯ ಕೆಲಸ ಮೊದಲನೆಯದಾಗಿದ್ದ ಮಾದಳ್ಳಿಯ ಜನಕ್ಕೆ ಆಶ್ಚರ್ಯವನ್ನುಂಟುಮಾಡಿದ 
----- ಭುಜಂಗಯ್ಯನ ಹೊಸ ಹೊಲ ಈಗ ತೋಟ ಅನ್ನಿಸಿಕೊಳ್ಳುವ ಮಟ್ಟಿಗೆ ಅಲ್ಲಿ ಪರಂಗಿ 
ಗಿಡಗಳು, ತರಕಾರಿ ಗಿಡಗಳು , ಹಾಗೆಯೇ ನಾಕೈದು ತೆಂಗಿನ ಗಿಡಗಳು ಕಂಗೊಳಿಸುತ್ತಿದ್ದವು. 
ಜಮೀನಿನ ತುಂಬಾ ತೆಂಗು ಹಾಕುವುದಾದರೆ ತೆಂಗಿನ ಸಾಲ' ವನ್ನು ಕೊಡುವುದಾಗಿ ಬ್ಯಾಂಕಿನವರು 
ತಿಳಿಸಿದರು. ಭುಜಂಗಯ್ಯನಿಗೆ ಈಗಾಗಲೇ ತೆಗೆದುಕೊಂಡಿದ್ದ ಹತ್ತು ಸಾವಿರ ಸಾಲವೇ ತಲೇ 
ಮೇಲಿತ್ತು . 
•ಈ ಸಲದ ಬೇಸಿಗೆ ರಜಕ್ಕೆ ಬಂದ ರಾಜನಿಗೆ ಭುಜಂಗಯ್ಯನ ಸಾಧನೆ ಅದ್ಭುತ ಅನಿಸಿತು. ಅಂಥ 
ದೊಂದು ಬಾವಿ ತೆಗೆಸಲು ತನ್ನ ಅಪ್ಪನನ್ನು ಪುಸಲಾಯಿಸಿದ. ರಾಜನಿಗೆ ಬಹಳ ಖುಷಿಯಾಗಿತ್ತು . 
ಈ ಸಲ ಅವನು ಹೈಸ್ಕೂಲು ಮುಗಿಸಿ ಕಾಲೇಜುಸೇರುವುದೆಂದು ನಿರ್ಧರಿಸಲಾಗಿತ್ತು. ರಾಜ ಮತ್ತು 
ಸುಶೀಲ ಯಾವ ಸಂಕೋಚವೂ ಇಲ್ಲದೆ ಮಕ್ಕಳ ಹಾಗೆ ತೋಟದ ತುಂಬ ನಗುತ್ತಾ , ಕೂಗುತ್ತಾ 
114 

ಕಸ್ತೂರಿ 


ಆಡುವುದನ್ನು ಕಂಡ ಭುಜಂಗಯ್ಯನ ಮನಸ್ಸು ತುಂಬಿ ಬರುತ್ತಿತ್ತು. ಹಾಗೆಯೇ ತನ್ನ ಹೊಟ್ಟೆಯಲ್ಲಿ 
ಹುಟ್ಟಿದ ಮಕ್ಕಳೇ ತನ್ನಿಂದ ದೂರವಾಗಿರುವುದು ನೆನಪಾಗಿ ಅವನ ಕಣ್ಣು ತುಂಬಿಕೊಳ್ಳುತ್ತಿದ್ದವು. 
ಹೋಟೆಲಿಗೆ ಬೆಂಕಿ ಬಿದ್ದಿದ್ದ ಭುಜಂಗಯ್ಯನ ಕತೆ ಮುಗಿದೇ ಹೋಯಿತೆಂದು ತಿಳಿದಿದ್ದ 
ಮಾದಳ್ಳಿಯ ಜನಕ್ಕೆ ಅವನು ಮರಳಿ ತಲೆಯೆತ್ತಿ ಇನ್ನೊಮ್ಮೆ ಊರವರ ಮಿಶ್ರ ಪ್ರತಿಕ್ರಿಯೆಗಳಿಗೆ 
ಕಾರಣನಾದ . ಹಾಗೆಯೇ ಇನ್ನೂ ಕೆಲವರ ಅದರಲ್ಲೂ ಮುದ್ದೇಗೌಡ ಮತ್ತು ಕರೀಗೌಡರಂಥವರ 
ಮನಸ್ಸಿಗೆ ತಾವೂ ಬಾವಿ ತೆಗೆಸಲೇಬೇಕೆಂಬ ಬಯಕೆ ಕೆರಳುವಂತೆ ಮಾಡಿದ್ದ . ಭುಜಂಗಯ್ಯ ಕೇಳುವು 
ದಿರಲಿ, ಕೆಲವರು ತಾವಾಗಿಯೇ ಬಂದು ಅವನನ್ನು ಕೋಟೆಗೆ ಕರೆದೊಯ್ದು ಬಾವಿ ಸಾಲಕ್ಕೆ ಅರ್ಜಿ 
ಸಲ್ಲಿಸಿ ಬಂದರು. ಅಂತೂ ಭುಜಂಗಯ್ಯನ ಸತತ ಪ್ರಯತ್ನದಿಂದಾಗಿ ಮಾದಳ್ಳಿಗೆ ಒಂದೇ ಸಲಕ್ಕೆ 
ಆರೇಳು ಬಾವಿಗಳಿಗೆ ಸಾಲ ಮಂಜೂರಾಗಿ ಬಂತು. ಇಷ್ಟರಲ್ಲಾಗಲೇ 'ಕಂತ್ರಾಟಿನ ಅನುಭವ ಪಡೆ 
ದಿದ್ದ ಭುಜಂಗಯ್ಯ ಗೌಡರ ಒತ್ತಾಯಕ್ಕೆ ಮಣಿದು ಆ ಬಾವಿ ಕೆಲಸಗಳನ್ನು ತಾನೇ ವಹಿಸಿಕೊಂಡು 
ಮೂರೇ ತಿಂಗಳಲ್ಲಿ ಅವರ ಬಾವಿ ಕೆಲಸಗಳನ್ನು ಮುಗಿಸಿಕೊಟ್ಟ . 


ಅಧ್ಯಾಯ -34 
ಮಾದಳ್ಳಿಗೆ ಇನ್ನೊಂದು ಬೇಸಿಗೆ ಕಾಲಿಡುವಷ್ಟರಲ್ಲಿ ಭುಜಂಗಯ್ಯ ಮಾದಳ್ಳಿ ಹಾಗೂ ಅದರ | 
ಅಕ್ಕಪಕ್ಕದಊರುಗಳಾದ ಕ್ಯಾತನಹಳ್ಳಿ , ಸರಗೂರು, ಶಿಂಡೇನಹಳ್ಳಿ ಇತ್ಯಾದಿ ಊರ ಜನರ ದೃಷ್ಟಿ 
ಯಲ್ಲೂ ಒಬ್ಬ 'ಕಂತಾಟುದಾರನಾಗಿ ಹೆಸರುವಾಸಿಯಾಗಿದ್ದ , ಮಾದಳ್ಳಿಯಲ್ಲಿ ಕೆಲಸ ಪೂರ್ತಿಯಾ 
ಗದಿದ್ದ ಬಾವಿಗಳನ್ನು ಪೂರ್ಣಗೊಳಿಸಿ , ಇನ್ನೂ ಕೆಲವರು ಬಾವಿ ತೆಗೆಸುವಂತೆ ಮನವೊಲಿಸಿದ . 
ಹಾಗೆ ಪಕ್ಕದ ಊರ ಬಾವಿಗಳ ಕೆಲಸವನ್ನೂ ತಾನೇ ಒಪ್ಪಿಕೊಂಡಿದ್ದ . ಅಲ್ಲದೆಕೋಟೆ ತಾಲ್ಲೂಕ್ 
ಅಭಿವೃದ್ಧಿ ಮಂಡಳಿ ಮಾದಳ್ಳಿಗೊಂದು ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಮಂಜೂರು ಮಾಡಿ ಆ 
ಕೆಲಸವನ್ನು ಭುಜಂಗಯ್ಯನಿಗೆ ವಹಿಸಿತ್ತು . 

ಮೂಳೆ ಇಲ್ಲದ ನಾಲಿಗೆಗಳು ಏನೇ ಬೊಗಳಿಕೊಂಡರೂ ತಲೆಕೆಡಿಸಿಕೊಳ್ಳದ ಭುಜಂಗಯ್ಯ ತನ್ನ 
ಕೆಲಸವನ್ನು ತಾನು ನಿಷ್ಠೆಯಿಂದ ಮಾಡತೊಡಗಿದ್ದ . 'ಸ್ಕೂಲು ಕಟ್ಟಡಕ್ಕೆ ಸುಡಿಸಿದ್ದ ಇಟ್ಟಿಗೆಯ 
ಗೂಡು ಇನ್ನೂ ಅರ್ಧ ಉಳಿದಿತ್ತು . ಹಾಗೆಯೇ ಮೂರು ನಾಕು ಬೇವಿನ ಹಾಗೂ ಬಾಗೇ ಮರ 
ಗಳನ್ನು ಕೊಂಡುಕೊಂಡು ತಾನೊಂದು ಮನೆ ಕಟ್ಟಿಕೊಳ್ಳುವಷ್ಟು ಸಾಮಾನುಗಳನ್ನು ಜಮಾಯಿಸಿದ. 
ಗೌಡರ ಸಹಕಾರದಿಂದ ಅವರ ಹಟ್ಟಿಯ ಪಕ್ಕದಲ್ಲಿಯೇ ಇದ್ದ ಚಿಕ್ಕೀರನ ಪಾಳು ಜಾಗವನ್ನು 
ಕೊಂಡುಕೊಂಡು ಮನೆ ಕಟ್ಟಲು ಪ್ರಾರಂಭಿಸಿದ . ಸುಶೀಲಳ ಅಗತ್ಯಗಳಾದ ಬಚ್ಚಲು ಮತ್ತು ಕಕ್ಕಸು 
ಮನೆಗಳನ್ನು ಒಳಗೊಂಡಂತೆ ಚಿಕ್ಕದಾದರೂ ಚೊಕ್ಕವಾದ ಮನೆ ಕಟ್ಟಿಸಿ, ತನ್ನ ಆಪ್ತರ ಆಶೀರ್ವಾದ 
ಗಳೊಂದಿಗೆ ನೂತನ ಗೃಹ ಪ್ರವೇಶ ಮಾಡಿದ . 

ಭುಜಂಗಯ್ಯ ಹೊಸ ಮನೆಗೆ ಹೋದ ದಿನ ಬಂದ ತಂಬೂರಿ ಅಯ್ಯೋರಿಗೆ ಇದೀಗ 
ಭುಜಂಗಯ್ಯನ ಮನೆಯ ಜಗಲೀ ರೂಮು ಅಲಾಯಿಧವಾಗಿ ಅವರಿಗಾಗಿಯೇ ಇತ್ತು . ರಾತ್ರಿ 
ಯಾಗುತ್ತಿದ್ದಂತೆ ಜಗಲಿಯ ಮೇಲೆ ಭಜನೆ ಮಾಡುತ್ತಲೋ ಇಲ್ಲ ಶಿವಕಥೆ ಹೇಳುತ್ತಲೋ 
ಅಯೋರು ಭುಜಂಗಯ್ಯನ ಮನೆ ಯಾವಾಗಲೂ ಸಡಗರದಿಂದ ಇರುವಂತೆ ಮಾಡಿದ್ದರು. 

ಆದರೂ ತಾನು ಮಾಡಿದ್ದಾದರೂ ಸರಿಯೇ ? ಈ ಇಳಿ ವಯಸ್ಸಿನಲ್ಲಿ ಯಾವುದೋ ಜಾತಿಯ 
ಹೆಣಿಗಾಗಿ ತಾನು ಇಟ್ಟ ಹೆಜ್ಜೆ ತಪ್ಪಲ್ಲವೆ? ಎಂದು ಚಿಂತಿಸುತ್ತಿದ್ದ ಭುಜಂಗಯ್ಯನ ಮನಸ್ಸಿನಲ್ಲಿ 
ಒಂದೊಂದು ಸಲ ತನಗೆ ಅತ್ಯಂತ ಪ್ರಿಯಳಾಗಿ , ಜೀವಕ್ಕೆ ಅಂಟಿದವಳಂತಿದ್ದ ಪಾರ್ವತಿ ಈಗ ತಮಿ 
ಬರ ಸಂಬಂಧ ಮುರಿದೇ ಹೋದಂತೆ ಕಲ್ಲಾಗಿ ಬಿಟ್ಟಿದ್ದಾಳೆ, ತನ್ನ ಸ್ಥಾಯಿಯೆ ಛಲವೆಂದು ತಿಳಿದವ 
ತನು ಬದಲಾಯಿಸುವ ದಾರಿ ಯಾವುದಾದರೂ ಇದೆಯೇ ಎಂದು ಯೋಚಿಸಿದಾಗ, ಇದೆ, ಇದೇ 
ಇದೆ ಆದರೆ ಅದಕ್ಕಾಗಿ ತೆರಬೇಕಾದ ಬೆಲೆ ಸಾಮಾನ್ಯವಾದುದಲ್ಲ , ಅದೂ ಬೆಲೆ ಕಟ್ಟಲಾಗ 


ಜುಲೈ 1989 | 


115 


ದಂಥದು ಎಂದು ಹೊಳೆದದ್ದೆ ನಡುಗಿ ಹೋದ. ತಾನು ಬಯಸಿದವನಿಗಾಗಿ ಎಲ್ಲಾ ಬಿಟ್ಟು ಬಂದ 
ಸುಶೀಲ ಯಾವ ಅಪಮಾನ , ಅಪವಾದಕ್ಕೂ ಅಳುಕಲಿಲ್ಲ . ಯಾವತ್ತೂ ಏನೇ ಕಷ್ಟ ಬಂದರೂ 
ಮುಖ ಕಿವುಚಲಿಲ್ಲ . ಅಂಥ ಹೆಣ್ಣಿಗೆ ತಾನು ದ್ರೋಹ ಬಗೆಯುವುದೇ ? ಅದಕ್ಕಿಂತ ಸಾಯುವುದು 
ಮೇಲು, ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದರೂ ತಾನು ಇನ್ನೊಮ್ಮೆ ಅಂಥ ನೀಚವಾದ ಯೋಚ 
ನೆಗೆ ಒಳಗಾಗಲೂ ಬಾರದು ಬಹುಶಃ ಪಾರ್ವತಿಯಲ್ಲಿ ಸುಶೀಲಳಿಗಿರುವ ಗುಣಗಳಿದರೆ ತಾನು ಇವ 
ಳನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲವೇನೋ . ಈ ಸಂಸಾರವೇ ಸಾಕಪ್ಪ ಅನ್ನುವಷ್ಟು, ಜಿಗುಪ್ಪೆಯ 
ನ್ನುಂಟುಮಾಡಿಬಿಡುತ್ತಿದ್ದ ಪಾರ್ವತಿಯ ರಂಪಗಳಿಗೆ ಮನಸ್ಸು ರೋಸಿದ್ದೆ ತಾನು ಕಂಡ ಕೂಡಲೆ 
ಸುಶೀಲಳ ವಾತ್ಸಲ್ಯ ತುಳುಕುತ್ತಿದ್ದ ಕಣ್ಣುಗಳಿಗೆ ವಶನಾಗಿಬಿಟ್ಟಿದ್ದು ಎಂದುಕೊಂಡ ಭುಜಂಗಯ್ಯನಿಗೆ 
ಯಾಕೋ ಇಂದು ಮನಸ್ಸಿಗೆ ಏನೇನೋ ವಿಚಿತ್ರ ಅನುಭವಗಳಾಗುತ್ತಿವೆ ಅನ್ನಿಸಿತು. 

ಮೈಸೂರಿನಿಂದ ತಂದಿದ್ದ ಮಿಠಾಯಿ ಪೊಟ್ಟಣವನ್ನು ಹಿಡಿದುಕೊಂಡು ಮಕ್ಕಳನ್ನು ನೋಡುವ 
ಆಸೆಯಿಂದ ಭುಜಂಗಯ್ಯ ತನ್ನ ಮನೆಯ ಕಡೆ ಹೊರಟ . ಅಪ್ಪನನ್ನು ನೋಡಿದ ಮಕ್ಕಳು ಮುತ್ತಿ 
ಕೊಂಡವು. ಪಾರ್ವತಿ ಮನೆಯಲ್ಲಿರಲಿಲ್ಲ . ಮಕ್ಕಳನ್ನು ಮುದ್ದಿಸಿ ಹೊರಡುವಷ್ಟರಲ್ಲಿ ಅದೆಲ್ಲಿ 
ದ್ದಳೊ ಕಾಳಿಯಂತೆ ಅವತರಿಸಿದಳು . ಮಕ್ಕಳ ಬಾಯಲ್ಲಿದ ಬತ್ತಾಸನ್ನು ಕಿತ್ತು ಬೀದಿಗೆಸೆದಳು. 
ಮೊದಲಿನಂತಾಗಿದ್ದರೆ ಭುಜಂಗಯ್ಯ ಪಾರ್ವತಿಯನ್ನು ನೆಲಕ್ಕೆ ಹಾಕಿ ತುಳಿದುಬಿಡುತ್ತಿದ್ದ. ಆದರೆ 
ಅವನು ಈಗಕೈಯೆತ್ತಲಿಲ್ಲ . ಬೊಗಳಿ ಹಾಳಾಗಲಿ ಅಂತ ಕಿವುಡನಂತೆ ಅಲ್ಲಿಂದ ಹೊರಟು ಬಿಟ್ಟ . 
ಅಕ್ಕ ಪಕ್ಕದವರಿಗೆ ಪಾರ್ವತಿಯ ನಡತೆ ವಾಕರಿಕೆಯನ್ನುಂಟುಮಾಡಿತ್ತು . 

ಖುಷಿಯಿಂದ ಹೋದ ಭುಜಂಗಯ್ಯನ ಮುಖ ಕಂಗೆಟ್ಟು ಹೋಗಿರುವುದನ್ನು ಕಂಡ ಸುಶೀಲಳಿಗೆ 
ತಕ್ಷಣ ಪಾರ್ವತಿಯ ಜೊತೆ ಜಗಳವಾಡಿ ಬಂದಿರಬೇಕೆನಿಸಿ ಬಾಯಿ ಬಿಡದೆ ಮೌನವಾದಳು. 
ಭುಜಂಗಯ್ಯ ಜಗಲಿಯ ಮೇಲೆ ಸಪ್ಪಗೆ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನಂತೆ ಕೂತ. 
ಭುಜಂಗಯ್ಯನನ್ನು ನಗಿಸದೆ ಬಿಡಲಾರೆ ಎಂದು ಹಠ ತೊಟ್ಟವನಂತೆ ಮಾತನಾಡುತ್ತಿದ್ದ ಪುಂಡ್ರಿಯ 
ಮಾತಿಗೆ ನಗದೇ ಇರಲಾಗಲೇ ಇಲ್ಲ . ಇನ್ನು ಬರೀ ಕಾಡು ಹರಟೇ ಸಾಕೆಂದು ಪುಂಡ್ರಿ ಮತ್ತು ಚನ್ನ 
ಮಲ್ಲನನ್ನು ತನ್ನ ಮೇಸ್ತ್ರಿಗಳನ್ನಾಗಿ ನೇಮಿಸಿಕೊಂಡಾಗ ಅವರಿಗೂ ಸಂತೋಷವಾಗಿತ್ತು . 

ತೋಟದ ಕೆಲಸಕ್ಕಾಗಿ ಕೊಯಮತ್ತೂರಿನ ಕಾಳಿ ಮತ್ತು ಅವನ ಹೆಂಡತಿ ಬನ್ಸಾರಿಯನ್ನು ಕರೆದು 
ತಂದಿದ್ದ. ಅವರು ದುಡಿಯಲು ಪ್ರಾರಂಭಿಸಿದ ಮೇಲೆತೋಟದ ರೂಪವನ್ನೇ ಬದಲಾಯಿಸಿದ್ದರು. 
ಭುಜಂಗಯ್ಯ ಸುಖದಿಂದ ಸ್ವಲ್ಪ ಮೈ ಕೈ ತುಂಬಿಕೊಂಡದ್ದನ್ನು ಗಮನಿಸಿ ಮುದ್ದೇಗೌಡರು ಒಂದು 
ದಿನ ತಮಾಷೆ ಮಾಡುತ್ತಾ “ ಇಂಗೇ ದಪ್ಪಾಕ್ತಾ ಇದ್ದರೆ ಬೊಜ್ಜು ಬಂದ್ಲುತ್ತದೆ ನೋಡು” ಎಂದು 
ನಕ್ಕಿದ್ದರು. 


ಅಧ್ಯಾಯ - 35 
ಮಳೆ ಬೆಳೆಗಳ ಗತಿಯನ್ನು ಮಾತ್ರ ಅನುಸರಿಸುತ್ತಾ ಸಾಗಿದ್ದ ಮಾದಳ್ಳಿಯ ಜನ ಬದುಕಿಗೆ ಹೊಸ 
ದಾಗಿ ಏನೊಂದನ್ನೂ ಮಾಡುವುದಕ್ಕೂ ಏನೋ ಭಯ ಆತಂಕ. ತಮ್ಮ ಬದುಕಿನಲ್ಲಿ ಸುಖವಾಗಲಿ , 
ದುಃಖವಾಗಲಿ ಏನು ಬಂದರೂ ಅದಕ್ಕೆಲ್ಲ ತಮ್ಮ ವಿಧಿಯೇ ಕಾರಣವೆಂದು ಗಾಢವಾಗಿ ನಂಬಿದ್ದ 
ಜನರ ನಡುವೆ ಭುಜಂಗಯ್ಯ ಮಾತ್ರ ಅಪವಾದವಾಗಿದ್ದ . ಅವನು ಏನಾದರೊಂದು ಕ್ರಿಯೆಯಲ್ಲಿ 
ತೊಡಗಿರಲೇಬೇಕು. ಮನಸ್ಸಿಗೆ ಬರುವುದೇ ತಡ ಆಗಲಿ ಹೋಗಲಿ ತೊಡಗುವತನಕ ಅವನ ಜೀವ 
ಮುಲುಗುಟ್ಟದೇ ಇರುತ್ತಿರಲಿಲ್ಲ . ಬಾವಿ ತೋಡಿ ಬೆಳೆ ತೆಗೆವ ಅವನ ಸಾಹಸವನ್ನು ಹುಚ್ಚುತನ 
ವೆಂದು ಆಡಿಕೊಂಡಿದ್ದ ಊರ ಮಂದಿ ಈಗ ಬೆಕ್ಕಸ ಬೆರಗಾಗಿದ್ದರು. ಒಂದೇ ಬಾವಿಯಿದ್ದ ಮಾದಳ್ಳಿ 
ಯಲ್ಲೀಗ ಏಳೆಂಟು ಬಾವಿಗಳಾಗಿದ್ದವು, ಇನ್ನಷ್ಟು ಜನ ಮನಸ್ಸು ಮಾಡಿ ಭುಜಂಗಯ್ಯನ ಮೊರೆ 
ಹೊಕ್ಕರು. ಭುಜಂಗಯ್ಯನಿಗಂತೂ ಬಿಡುವಿಲ್ಲದಂತಾಗಿತ್ತು . ಅವನು ಶಿಂಡೇನಹಳ್ಳಿಯ ಕೆರೆಯ 


ಕಸ್ತೂರಿ 


116 


ಕೆಲಸವನ್ನು ಒಪ್ಪಿಕೊಂಡಿದ್ದ . ಅವನ ಮಟ್ಟಕ್ಕೆ ಅದು ದೊಡ್ಡ 'ಕಂತ್ರಾಟಾ'ಗಿದ್ದು ವೆಂಕಟದಾನಿ 
ಯನ್ನು ಪಾಲುದಾರನನ್ನಾಗಿ ಮಾಡಿಕೊಂಡಿದ , ವಾರವಾರವೂ ವೆಂಕಟದಾನಿ ಕೂಲಿ ಲೆಖವನ್ನು 
ಕರಾರುವಾಕ್ಕಾಗಿ ಒಪ್ಪಿಸುತ್ತಿದ್ದ. ಒಟ್ಟಾರೆ ಮಾದಳ್ಳಿಯಲ್ಲಿ ಏನೋ ಒಂದು ಹೊಸಗಾಳಿ ಬೀಸ 
ತೊಡಗಿತು. ಎಷ್ಟೋ ಕಾಲದ ನಿದ್ದೆಯಿಂದ ಎದ್ದವರಂತೆ ಹೊಸದೆಂದರೆ ಅದು ಅನಿಷ್ಟವೆಂದು ತಿಳಿ 
ಯದ ಮಟ್ಟಕ್ಕೆ ಬಂದಿದ್ದರು. 
- ಸುಶೀಲ ಹಳ್ಳಿಯವರಂತೆ ಬದುಕಲು ಸಾಹಸಪಟ್ಟರೂ ಯಾಕೊ ಚಿಕ್ಕಂದಿನಿಂದ ರೂಢಿಸಿ 
ಕೊಂಡಿದ್ದನ್ನೆಲ್ಲ ಬಿಡಲಾಗಲಿಲ್ಲ . ಬೆಳಗ್ಗೆ ನಾಷ್ಟಾ ಮಾಡುತ್ತಿದ್ದುದರಿಂದ ಭುಜಂಗಯ್ಯ ಮಧ್ಯಾಹ್ನದ 
ಊಟಕ್ಕೆ ತನ್ನ ಹೊಸ ಸೈಕಲ್ಲಿನಲ್ಲಿ ಮನೆಗೆ ಬರುತ್ತಿದ್ದ . ತಪ್ಪದೆ ತಿಂಗಳಿಗೆರಡು ಸಲವಾದರೂ 
ಸುಶೀಲಳೊಂದಿಗೆ ಮೈಸೂರಿಗೆ ಹೋಗಿ ಸಿನಿಮಾ, ಹೋಟೆಲು ಅಂತ ಸುಖಪಟ್ಟು ಬರುತ್ತಿದ್ದ . 

ಈ ಸಲ ಬೇಡವೆಂದರೂ ಬಿಡದೆ ಕರೀಗೌಡರನ್ನು ದಸರಾ ನೋಡಲು ಕರೆದುಕೊಂಡು ಹೋಗಿ 
ದ್ದರು. ಆದರೆ ದಸರಾ ನೋಡಿ ಬಂದ ಕರೀಗೌಡರ ಸಂಭ್ರಮವಿನ್ನೂ ಕರಗಿರಲಿಲ್ಲ . ಒಂದು ದಿನ 
ಎದೆ ನೋವೆಂದು ಮಲಗಿದವರು ಮತ್ತೆ ಮೇಲೇಳಲೇ ಇಲ್ಲ . ಗೌಡರ ಸಾವಿಂದ ಭುಜಂಗಯ್ಯನ 
ಅಂತಃಸತ್ವವೇ ಅದುರಿ ಹೋಯಿತು. ಒಳ್ಳೆಯದೋ ಕೆಟ್ಟದೋ ಆತನ ಪರವಾಗಿ ನಿಲ್ಲುತ್ತಿದ ವರು. 
ಅವರೊಬ್ಬರೇ . ಜಾತಿ ಅಲ್ಲ , ಕುಲ ಅಲ್ಲ . ಸಂಬಂಧಿಕರೇ ಅಷ್ಟೇಕೆ ಕೈ ಹಿಡಿದವಳೇ ದೂರವಾ ದರೂ 
ಇವರು ಒಂದೇ ಒಂದು ಕ್ಷಣ ತನ್ನನ್ನು ದೂರಮಾಡಲಿಲ್ಲ . ಭುಜಂಗಯ್ಯನಿಗೆ ತಾನೀಗ ನಿಜ. 
ವಾಗಿಯೂ ತಬ್ಬಲಿ ಅನ್ನಿಸಿತು . 

ತಂಬೂರಿ ಅಯ್ಯನವರೇ ಮುದೇಗೌಡ ಹಾಗೂ ಭುಜಂಗಯ್ಯನ ದುಃಖವನ್ನು ಶಮನ ಮಾಡಿ 
ದರು . ಈ ಮಣ್ಣಿನ ಕಾಯ ನಿಜವಲ್ಲ ಎಂದೂ , ಅಳಿಯದ ಆತ್ಮವೊಂದೇ ನಿಜ , ಮಣ್ಣಿನಿಂದ 
ಬಂದದು ಮಣ್ಣಿಗೆ ಹೋಗಲೇಬೇಕು, ಅದಕ್ಕಾಗಿ ಅಳುವುದು ಸರಿಯಲ್ಲವೆಂಬ ಅರ್ಥದ ಪದ 
ಗಳನ್ನು ಹಾಡತೊಡಗಿದರು. ಅವರ ಪದದ ಸತ್ಯ ಭುಜಂಗಯ್ಯನ ಅಂತರಂಗಕ್ಕೆ ನಿಧಾನವಾಗಿ 
ಇಳಿಯತೊಡಗಿತ್ತು . 


ಅಧ್ಯಾಯ - 36 
ಗೌಡರ ಸಾವಿನಿಂದ ಜರ್ಝರಿತನಾಗಿದ್ದ ಭುಜಂಗಯ್ಯ ಇನ್ನೇನೂ ಚೇತರಿಸಿಕೊಳ್ಳುವಷ್ಟರಲ್ಲಿ 
ಇನ್ನೊಂದು ಘಟನೆ ಅವನನ್ನು ಮೂಲೆಹಿಡಿದು ಕೂರುವಂತೆ ಮಾಡಿಬಿಟ್ಟಿತು. ಶಿಂಡೇನಹಳ್ಳಿ ಕೆರೆ 
ಕೆಲಸಕ್ಕೆ ಪಾಲುದಾರನಾಗಿದ್ದ ವೆಂಕಟದಾನಿ ಭುಜಂಗಯ್ಯನನ್ನು ಪೂರ್ತಿ ಮುಳುಗಿಸಿಬಿಟ್ಟಿದ . 
ಮೊದಲಿನಿಂದಲೂ ಹಣಕಾಸಿನ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ಅವನು ಈ ಸಲದ ಬಿಲ್ಲಿನ 
ಹಣವನ್ನೆಲ್ಲ ಗಂಟು ಕಟ್ಟಿಕೊಂಡು ರಾತ್ರೋರಾತ್ರಿ ಸಂಸಾರ ಸಮೇತ ಪರಾರಿಯಾಗಿದ್ದ . ಬರುವಾಗ 
ಕಷ್ಟಗಳು ಒಂದರ ಹಿಂದೆ ಮತ್ತೊಂದು ಬೆನ್ನಟ್ಟಿಕೊಂಡೇ ಬರುತ್ತವೆ. ನಮ್ಮ ಬುದ್ದಿ ನಮ್ಮ ಕೈಯ 
ಲಿಲ ದಿದರೆ ಮುಳುಗಿಹೋಗುತ್ತೇವೆ ಎಂದು ಮುದೇಗೌಡರ ಮಾತು ಸುಳ್ಳಾಗದಂತೆ ಇನ್ನೊಂದು 
ಕೆಟ, ಸುದಿಯನ್ನು ಕೋಟೆಗೆ ಹೋದಾಗ ನರಸಿಂಹಯ್ಯನೇ ಹೇಳಿದ. ಅದೆಂದರೆ ಸುಮಾರು ದಿನ 
ದಿಂದ ಕೆರೆ ಕೆಲಸ ನಿಂತಿದೆ ಅಂತ ಆ ಕೆಲಸವನ್ನು ಇನ್ನೊಬ್ಬ ಕಂಟ್ರಾಕ್ಟರಿಗೆ ವಹಿಸಿಬಿಟಿದರು. 
ನರಸಿಂಹಯ “ ಬಾ ಒಂದು ಸಲ ಇಂಜಿನಿಯರನ್ನು ನೋಡಿಬರುವ " ಎಂದಾಗ ಭುಜಂಗಯ ಕಡಿ 
ಮುರಿದಂತೆ ಬೇಡ” ಅಂದವನೇ ಊರಿಗೆ ಮರಳಿದ. 
- ವೆಂಕಟದಾನಿ ಭುಜಂಗಯ್ಯನಿಗೆ ಕೈಕೊಟ್ಟು ಹೋಗಿದ್ದು ಮಾದಳ್ಳಿಯಲ್ಲಿ ಭುಜಂಗಯ ಪ್ರತಿಷ್ಠಿತ 
ಸಾಗುತಿರುವುದನ್ನು ಕಂಡು ಕರುಬುತ್ತಿದ್ದವರ ಹೊಟ್ಟೆಗೆ ಹಂಡೆ ಹಾಲು ಸುರಿದಂತಾಗಿತ್ತು . ಅಂತೂ - 
ಒಂದೇ ಸಲಕ್ಕೆ ಮುಳುಗಿಹೋದ ಬಿಡು ಅಂದುಕೊಂಡರು . 


ಜುಲೈ 1989 


117 


ಬದುಕಿನಲ್ಲಿ ಏಳು-ಬೀಳುಗಳಿಲ್ಲದಿದ್ದರೆ ಇದು ಬದುಕೇ ಅನ್ನಿಸುವುದಿಲ್ಲವೆಂಬ ಅನುಭವಗಳಿಂದ 
ಮಾಗಿದ್ದ ಜೀವ ಭುಜಂಗಯ್ಯನದು. ಕೆಲವು ದಿನಗಳ ಮಟ್ಟಿಗೆ ಮಂಕು ಬಡಿದವನಂತೆ ಇದೆ 
ನಾದರೂ ಈ ಮಾಮೂಲುಜೀವನೋತ್ಸಾಹದಿಂದ ಮತ್ತೆ ಎದ್ದು ನಿಂತ . ಯಾರಾದರೂ “ ಛೇ. 
ಇerಯಂತೆ ” ಅಂದಾಗ ಭುಜಂಗಯ್ಯ “ ಅಯ್ಯೋ -ವೋಗ್ಲಿ ಬುಡೋ , ನಾವೇನ್ ಬರಾಗ 
ವೊರಿದು ಬಂದಿದ್ದಾ , ಕೊಟ್ಟವೇ ಕಿತ್ಕಂಡ, ತಿರ್ಗಾ ಕೊಡಬೇಕು ಅಂದ್ರೆ ಕೊಡ್ತಾನೆ ಅಷ್ಟೆ '. 
ವಿಂದು ಬಿಡುತ್ತಿದ್ದ . 

ಅಳಿದುಳಿದ ಕಂಟ್ರಾಕ್ಟ್ ಕೆಲಸಗಳನ್ನು ಮಾಡಬೇಕಾದ ಜವಾಬ್ದಾರಿ ಭುಜಂಗಯ್ಯನ ಮೇಲಿತ್ತು . 
ಹೊಸದಾಗಿ ಆಳುಗಳನ್ನು ಕರೆತರುವ ಹಾಗು ಖರ್ಚಿಗೆ ಹಣ ಜೊತೆ ಮಾಡುವ ಬಗ್ಗೆ ಯೋಚಿಸುತ್ತಾ 
ಕೂಡ, ಬಾವಿಯವರಿಂದ ಅದಾಗಲೇ ಸ್ವಲ್ಪ ಹಣ ಮುಂಗಡವಾಗಿ ಈಸಿಕೊಂಡಿದೆ . ಅವರನ್ನೇ 
ಕೇಳುವುದು ಸರಿಯಲ್ಲವೆಂದುಕೊಂಡು ಸುಶೀಲಳ ಕಾಸಿನ ಸರದ ಜೊತೆಗೆ ಸಣ್ಣಗುಂಡಿನ ಸರವನ್ನೇ 
ಮೈಸೂರಿನಲ್ಲಿ ಅಡವಿಟ್ಟು ದುಡ್ಡು ತರಲು ನಿಶ್ಚಯಿಸಿದ. 

ಭುಜಂಗಯ್ಯ ಬಾವಿ ಕೆಲಸಗಳ ಉಸ್ತುವಾರಿ ಜೊತೆಗೆ ತೋಟದ ಕೆಲಸವನ್ನು ನೋಡಿಕೊಳ್ಳಿ 
ಬೇಕಿತ್ತು , ಕಾಳಿಮುತ್ತು ರುದ್ರಪ್ಪನ ಚಿತಾವಣೆಯಿಂದಾಗಿ ಅವನ ತೋಟ ಸೇರಿದ , ರುದ್ರಪ್ಪ 
ಯಾಕಾಗಿ ತನ್ನ ಮೇಲೆ ಹೀಗೆ ಹಗೆ ಸಾಧಿಸುತ್ತಾನೆ ? ತಾನು ಅವನಿಗೆ ಕೇಡು ಬಗಿಯುವುದಿರಲಿ 
ಹಾಗೆ ಬಯಸಲೂ ಇಲ್ಲ . ಹೀಗಿದ್ದೂ ತನ್ನನ್ನೇಕೆ ಉರಿದು ಮುಕ್ಕಲು ಹೊಂಚು ಹಾಕುತ್ತಿದ್ದಾರೆ 
ಕಾಣೆ?- ಭುಜಂಗಯ್ಯನ ಮನಸ್ಸು ನೆಮ್ಮದಿಯನ್ನು ಕಳೆದುಕೊಳ್ಳತೊಡಗಿತ್ತು . ಈ ನಡುವೆ ಶಿಂಡೇನ 
ಹಳ್ಳಿಯಿಂದ ಹಾವು ಕಚ್ಚಿ ಬಂದಿದ್ದನೊಬ್ಬನಿಗೆ ತಾನು ಏನೆಲ್ಲ ಔಷಧಿ ಕೊಟ್ಟು ಉಪಚರಿಸಿದರೂ 
ಅವನನ್ನು ಉಳಿಸಲಾಗದೆ ಹೋದದ್ದು ಭುಜಂಗಯ್ಯನ ಆತ್ಮವಿಶ್ವಾಸವನ್ನೇ ಕುಗ್ಗಿ 
ಸಿತ್ತು . ಗಂಡನ ತಳಮಳವನ್ನು ಇಲ್ಲವಾಗಿಸಲು ಸುಶೀಲ ಸತತವಾಗಿ ಪ್ರಯತ್ನಿಸುತ್ತಿದ್ದಳು . ಆದರೆ 
ಅವಳ ಮಗು ಸತ್ತಾಗಿನಿಂದ ಮತ್ತೆ ಸುಶೀಲಳಿಗೆ ಮುಟ್ಟು ನಿಂತಿರಲಿಲ್ಲವಾದ ಕಾರಣ ' ತನ್ನದು 
ಎನ್ನುವ ಒಂದು ಕುಡಿ ಬೇಡವೆ ?' ಎಂಬ ಪ್ರಶ್ನೆ ಆಗಾಗ ಹಠಾತ್ತನೆ ಅವಳ ಮನಸ್ಸಿಗೆ ಲಗ್ಗೆ ಹಾಕು 
ತಿತ್ತು . 


ಅಧ್ಯಾಯ - 37 
ಅಂತೂ ಇನ್ನೆರಡು ತಿಂಗಳಲ್ಲಿ ಈ 'ಕಂತ್ರಾಟಿ'ನ ಜಂಜಾಟದಿಂದ ಪೂರ್ತಿ ಮುಕ್ತವಾಗುವ ಅಭಿ 
ಲಾಷೆಯಿಂದ ಭುಜಂಗಯ್ಯ ಯಾವತ್ತು ಕೆಲಸ ನಿಲ್ಲದಂತೆ ಮಾಡಿಸತೊಡಗಿದ . ಭುಜಂಗಯ್ಯನ ಪರ 
ದಾಟವನ್ನು ಕಂಡ ಮುದ್ದೇಗೌಡರು ತಾವೇ ಮೂರು ನಾಕು ದಿನ ಖುದ್ದಾಗಿ ಅವನ ತೋಟದಲ್ಲಿ 
ಕಬ್ಬು ನೆಡಿಸಲು ನಿಂತರು. ಈ ಮೂರು ನಾಕು ದಿನಗಳು ಸುಶೀಲ ಕೆಲಸಕ್ಕೆ ಬಂದವರಿಗೆಲ್ಲ ಒಪ್ಪತ್ತಿನ 
ಊಟ ಹಾಕಬೇಕಾಗಿದುದರಿಂದಕೋಳಿಕೂಗುವ ಮುಂಚೆಯೇ ಕೆಲಸಕ್ಕೆ ತೊಡಬೇಕಾಗಿತ್ತು . ತನ್ನ 
ಗಂಡ ಇತ್ತೀಚೆಗೆ ಯಾಕೋ ಒಂದು ರೀತಿ ಆಗುತ್ತಿರುವುದನ್ನು ಗಮನಿಸಿದ ಸುಶೀಲ ಅವನನ್ನು 
ಪ್ರಸನ್ನಗೊಳಿಸಲು ಪಟ್ಟ ಪ್ರಯತ್ನಗಳೆಲ್ಲ ವಿಫಲವಾಗಿ ಅವಳೂ ಖಿನ್ನಳಾದಳು. ಇದೇ ಯೋಚನೆ 
ಯಲ್ಲಿ ನೀರು ಹೊತ್ತು ತರುತ್ತಿದ ಸುಶೀಲ ತಲೆ ಬಾಗಿಲಲ್ಲಿ ಬಗ್ಗಿ ಒಳಗೆ ಅಡಿಯಿಡುವುದು ಮರೆತು 
ನೆಟ್ಟಗೆ ನಡೆದದ್ದೆ ಬಾಗಿಲ ನೆಲಕ್ಕೆ ಬಡಿದ ತುಂಬಿದ ಕೊಡದೊಪ್ಪನೆ ಕೆಳಗೆ ಬಿದ್ದು ಹಂತ ಗಳಿಂದ 
ಕೆಳಗುರುಳಿ ಬೀದಿಯಲ್ಲಿ ಬಿದ್ದಿತ್ತು . ಮನೆ ಬಾಗಿಲಲ್ಲಿ ತುಂಬಿದ ಕೊಡ ಬಿದರೆ ಏನಾದರೂ ಕೇಡು 
ಅಂತ ಅನ್ನುತ್ತಿದ್ದ ಮಾದಳ್ಳಿಯವರ ನಂಬಿಕೆ ನೆನಪಾಗಿ ಕ್ಷಣ ಬೆಚ್ಚಿದ ಸುಶೀಲ ಕೊಡವನ್ನು ಎತ್ತಿ 
ತಂದಳು . ಅದು ತಗಿತ್ತು . ಭುಜಂಗಯ್ಯನೊ ಅಂದು ಬೆಳಿಗ್ಗೆ ಆಳುಕಾಳುಗಳ ಮೇಲೆಗೊಣಗಾಡು 
ತಲೇ ಮನೆ ಬಿಟ್ಟನು. ಅವಳಿಗೆ ಇನ್ನಷ್ಟು ಭಯವುಂಟು ಮಾಡಿತ್ತು . ಏನು ಮಾಡಿದರೂ ನಿರಾಳ 
ಅನ್ನಿಸುತ್ತಿಲ್ಲ . ಒಲೆ ಮುಂದೆ ಕೂತ ಸುಶೀಲ ಉರಿವ ಬೆಂಕಿಯನ್ನೇ ದಿಟ್ಟಿಸಿದಳು . ಬೆಪ್ಪು ಬಡಿದಂತೆ 


118 


ಕಸ್ತೂ 


ಉರಿನಾಲಿಗೆಯಲ್ಲಿ ಕಣ್ಣು ನೆಟ್ಟು ಕೂತಿದ್ದಳು. ತನ್ನುದ್ದ ಬೆಳೆದು ನಿಂತಿದ್ದ ರಾಜ ಬಂದು ಮೈಮುಟ್ಟಿ, 
ಎಚ್ಚರಿಸಿದಾಗಲೇ ಅವಳಿಗೆ ಅರಿವಾದದ್ದು . ಸುಶೀಲಳಿಗೆ ತಕ್ಷಣ ನಾಚಿಕೆಯಾಯಿತು. “ ಯಾವಾಗ 
ಬಂದೆ ರಾಜ ? ” ಎಂದಳು . “ ನಾನು ಬಂದು ಸುಮಾರು ಹೊತ್ತಾಯು , ಕೂಗಿ ಕೂಗಿ ಸಾಕಾಗಿ 
ಇಲ್ಲಿಗೆ ಬಂದೆ ” ಎಂದವನೇ ಒಲೆಯ ಮುಂದೆಯೇ ಕೂತ: ಸುಶೀಲಳ ಮುಖ ಮಾನ ವಾಗಿತ್ತು . 
ದಸರಾಕ್ಕೆ ಬಂದಿದ್ದಾಗ ತುಳುಕುತ್ತಿದ್ದ ಲವಲವಿಕೆ ಬತ್ತಿ ಹೋಗಿತ್ತು . ತನ್ನನ್ನು ಖುಷಿಗೊಳಿ ಸುತ್ತಿದ 
ಹುಡುಗತನ ಹಠಾತ್ತನೆ ಇಲ್ಲವಾಗಿ ಮೌನವಾಗಿಯೇ ಕೂತಿದಳು, ಬೆಂಕಿ ಕೋಳಿಗಳನ್ನು ಒಲೆ 
- ಯೊಳಗೆ ನೂಕುವಾಗ ಕೊಂಚ ಕಡಿಮೆಯಾದ ಉರಿ ಕ್ರಮೇಣ ಬೆಳೆದಂತೆ ಅವಳ ಕಣೋಳಗೂ 
ಬೆಳೆದ ಉರಿಯನ್ನು ಕಂಡ ರಾಜ ಅವಳನ್ನು ಮತ್ತೆ ಮಾತನಾಡಿಸದೆ ಎದ್ದು ಹೋದ ಸುಶೀಲಳ 
ಗಮನಕ್ಕೆ ಬರಲೇ ಇಲ್ಲ . 
ಸುಶೀಲಳ ಮನಸ್ಸು ಏನೇನೋ ಇಲ್ಲಸಲ್ಲದ ಅನಿಸಿಕೆಗಳಿಂದ ಕುದಿಯತೊಡಗಿತ್ತು . ಬೆಳಗಿನಿಂದ 
ಹೀಗೆ ಕುದಿದು ಗಾರಾದ ಜೀವಕ್ಕೆ ಮಂಪರು ಮಂಪರು ನಿದ್ದೆ , ಎಷ್ಟು ಹೊತ್ತಾಯಿತೋ ಏನೋ ? 
ಕೆಲಸದ ಆಳು ಅಮಾಸೆ ಕಿರುಚಿಕೊಂಡು ಬಂದಾಗಲೇ ಎಚ್ಚರಾಗಿದ್ದು , ಆಗಬಾರದ್ದು ಆಗಿಯೇ 
ಹೋಗಿತ್ತು . ಭುಜಂಗಯ್ಯನನ್ನು ಕೆಲಸದವರು ಹೊತ್ತುಕೊಂಡೇ ತಂದರು. ಮುಖದ ತುಂಬಾ 
ಮುಚ್ಚಿದ್ದ ಬಿಳಿಯ ಚೌಕದಿಂದ ರಕ್ತ ಇನ್ನೂ ಜಿನುಗುತ್ತಿತ್ತು . ಸುಶೀಲ ಕಿಟಾರನೆ ಕಿರುಚಿದವಳೆ ನೆಲ 
ಕಚ್ಚಿದಳು. ಅವಳಿಗೆ ಜ್ಞಾನ ಬಂದಾಗ ಒಬ್ಬಬ್ಬರೂ ಒಂದೊಂದು ರೀತಿ ಮಾತನಾಡುತ್ತಿದುದು 
ಕೇಳಿಸಿತು. ಉಳಿದರೆ ಪುಣ್ಯ ಅಂತ ಒಬ್ಬರೆಂದರೆ ಮತ್ತೊಬ್ಬ ಇನ್ನೊಂದು ಸಲ ತಾಯಿ ಹೊಟ್ಟೆ 
ಯಿಂದ ಹುಟ್ಟಿದಂಗೆ ಅಂದರು . 
ಮುಖವೆಲ್ಲ ಜಜ್ಜಿ ರೂಪವೇ ವಿಕಾರವಾಗಿದ್ದ ಭುಜಂಗಯ್ಯನನ್ನು ರಾಜನೇ ತಕ್ಷಣ ಮೈಸೂರಿನ ಆಸ್ಪ 
ತ್ರೆಗೆ ಸಾಗಿಲು ಏರ್ಪಾಡು ಮಾಡಿದ. ಇಷ್ಟರಲ್ಲೇ ಅದೆಲ್ಲಿದ್ದಳೊ ಪಾರ್ವತಿ ಎದೆ ಚಚ್ಚಿಕೊಳ್ಳುತ್ತಾ 
“ ಅಯ್ಯೋ ನನ್ನ ತಾಳೀ ಭಾಗ್ಯ ಕಿತ್ಕಂಡಲ್ಲೇ ನನ್ನ ಸವತಿ ” ಎಂದು ಸುಶೀಲಳನ್ನು ಶಪಿಸುತ್ತಾ ಕಾಳಿ 
ಯಂತೆ ಅವತರಿಸಿದಳು. ಪಾರ್ವತಿಯ ರಂಪಾಟಕ್ಕೆ ಯಾರೂ ಗಮನಕೊಡಲಿಲ್ಲ . 

ಭುಜಂಗಯ್ಯನ ಜೀವ ಉಳಿಯುವುದರ ಬಗ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ . ಮುಖದ ಬಟ್ಟೆ 
ಸರಿಸಿ ನೋಡಿದ ವಿಕ್ಟರನೇ ಭಯದಿಂದ ಕಂಪಿಸಿದ. ಯಾವಾಗಲೂ ಯಾರ ಜೊತೆಗಾದರೂ 
ಮಾತಾಡುತ್ತಲೇ ಇರುತ್ತಿದ ವಿಕ್ರರ್‌ ಮೈಸೂರು ಮುಟ್ಟುವ ತನಕ ತುಟಿಪಿಟುಕನ್ನದೆ ಬಸ್ಸನ್ನು ನೇರ 
ವಾಗಿ ದೊಡ್ಡ ಆಸ್ಪತ್ರೆಯ ಬಳಿಯಲ್ಲಿಯೇ ನಿಲ್ಲಿಸಿ ವಾರ್ಡಿನೊಳಗಿಂದ ಹೊರಗೆ ಬಂದ ಡಾಕ್ರರ್ 
“ಜೀವಕ್ಕೆ ಅಪಾಯವಿಲ್ಲ ” ಅಂದಾಗಲೆ ಎಲ್ಲರಿಗೂ ಕೊಂಚ ಸಮಾಧಾನವಾಯಿತು. 


ಅಧ್ಯಾಯ -38 
ಸುಶೀಲ ಸಾಕಷ್ಟು ಮನಸ್ಸು ಗಟ್ಟಿಮಾಡಿ ಮುಂದಿನದನ್ನ ನಿಭಾಯಿಸಲು ಎಷ್ಟೇ ಸಿದ್ದಳಾಗಿ 
ಬಂದರೂ ಭುಜಂಗಯ್ಯ ಇದ್ದ ವಾರ್ಡಿನ ದೃಶ್ಯ ಅವಳನ್ನು ನಡುಗಿಸಿಬಿಟ್ಟಿತು. ಸುಶೀಲ ಉಸಿರು ಬಿಗಿ 
ಹಿಡಿದು ರಾಜನ ಹಿಂದೆ ವಾರ್ಡಿನೊಳಗೆ ನಡೆದಳು . ಭುಜಂಗಯ್ಯ ಮಂಚದ ಮೇಲೆ ಮಲಗಿದ . 
ತಲೆ ಮತ್ತು ಕಣ್ಣುಗಳನ್ನು ಬ್ಯಾಂಡೇಜಿನಿಂದ ಕಟ್ಟಿ ಕುತ್ತಿಗೆಯವರೆಗೆ ಕೆಂಪುಕನ್ನು ಹೊದಿಸಿದ್ದರು. 
ಕಿಂಚಿತ್ತು ಮಿಸುಕಾಡದೆ ಮಲಗಿದ್ದ ಅವನನ್ನು ನೋಡನೋಡುತ್ತಿದ್ದ ಹಾಗೆ ಸುಶೀಲಳಿಗೆ ಕರಳು 
ಕಿವಿಚಿದಂತಾಗಿ ತಲೆ ಸುತ್ತತೊಡಗಿತ್ತು . ಮಂಚದ ಕಾಲೊಂದನ್ನು ಹಿಡಿದುಕೊಂಡು ಹಾಗೆ ಕುಸಿದು 
ಕೂತಳು . ರಾಜನಿಗೂ ಆ ದೃಶ್ಯವನ್ನು ಎದುರಿಸಲಾಗದೆ ಹೊರಗೆ ಬಂದ. ಬಾಗಿಲಲ್ಲಿದ ನರ್ಸೊಬ, 
ತನು ಅಂಜುತಲೇ ಮಾತನಾಡಿಸಿದ. ಅವಳು ಹೇಳಿದ ಪ್ರಕಾರ ಎಲ್ಲಾ ಸರಿಯಾಗಿ ಗುಣವಾಗಲು 
ತುಂಬಾ ದಿನಗಳು ಬೇಕು. ಆದರೂ ಕಣ್ಣುಗಳು ಮಾತ್ರ ಹೋದಂತೆ ಅಂದಾಗ ರಾಜನ ಕರುಳಿಗೆ 
ಮುಳ್ಳು ಚುಚ್ಚಿದಂತಾಯಿತು . ಇನ್ನೊಮ್ಮೆ ಭುಜಂಗಯ್ಯನನ್ನಾಗಲೀ , ಸುಶೀಲಳನ್ನಾಗಲಿ ನೋಡಲು 
ಧೈರ್ಯವಾಗದೆ ಹಾಗೆ ಹೊರಗೇ ನಿಂತ. 


ಜುಲೈ 1989 


19 


ಮಾದಳ್ಳಿಯಿಂದಲೂ ಸಾಕಷ್ಟು ಜನರ ಗುಂಪೇ ಬಂದಿದ್ದಿತ್ತು . ರಾಜನ ಅಪ್ಪ , ಅವ್ವ ಹಾಗ 
ಪಾರ್ವತಿ ಮತ್ತು ಅವಳ ಮಕ್ಕಳೂ ಇದ್ದರು. ಆಶ್ಚರ್ಯವೆಂದರೆ ಭುಜಂಗಯ್ಯನನ್ನು ಕಂಡ್ರೆ ಸಾಕು 
ವಿಷಕಾರುತ್ತಿದ್ದ ರುದ್ರಪ್ಪನೂ ಬಂದಿದ್ದ . ಇನ್ನು ಕೆಲವರು ಬಾವಿ ತೆಗೆಸಲು ಭುಜಂಗಯ್ಯನಿಗೆ ಆಗಲೆ 
ಹಣ ಕೊಟ್ಟಿದ್ದವರು . ಅವರ ಮುಖದಲ್ಲಿ ಆತಂಕ ತುಂಬಿತ್ತು. ಇತ್ತ ಪುಂಡಿ, ಚನ್ನಮಲ್ಲ, ಉರುವ 
ಸೋತ ಮುಖ ಹೊತ್ತು ಕೂತಿದ್ದರು. ರಾಜನನ್ನು ಕಂಡು ಎಲ್ಲರೂ ಚುರುಕಾದರು . ಅವರೆಲ್ಲ 
ಗುಂಪು ಗುಂಪಾಗಿ ಹೋಗಿಭುಜಂಗಯ್ಯನನ್ನು ನೋಡಿಬಂದು ಮಾತೇ ಸತ್ತವರಂತಾದರು . ರಾಜ 
ಭುಜಂಗಯ್ಯನ ಕಣ್ಣಿನ ವಿಷಯವನ್ನು ಬೇರೆ ಯಾರಿಗೂ ಕೇಳಿಸದಂತೆ ಅಪ್ಪನ ಕಿವಿಯಲ್ಲಿ ಪಿಸು 
ಗುಟ್ಟಿದ. ಮುದ್ದೇಗೌಡರು ಜೀವಕ್ಕೆ ಅಪಾಯವಿಲ್ಲ ತಾನೆ? ” ಎಂದಾಗ ರಾಜ “ ಖಂಡಿತ ಇಲ್ಲ 
ಅಂದರೆ ಕಣ್ಣಿಂದೇ ..... ” ಎಂದನು . ಕುರಿಕಾಳಪ್ಪನ ಮಗ ಶಿವಣ್ಣ ರಾಜನನ್ನು ಕರೆದು ಪಿಸು ಧ್ವನಿ 
ಯಲ್ಲಿ “ ರಾಜ, ಭುಜಂಗಯ್ಯ ಉಳಿಯೋದು ಗ್ಯಾರಂಟಿ ತಾನೆ? ” ಅಂದ. ರಾಜನಿಗೆ ಅವನು ಹಾಗೆ 
ಕೇಳಿದ್ದು ಯಾಕೆಂದು ಹೊಳೆದದ್ದು ಸುಮಾರು ಹೊತ್ತಿನ ನಂತರ, ಶಿವಣ್ಣನಂತೆ ಇನ್ನೂ ಮೂರು 
ನಾಕು ಜನ ಆತಂಕಗೊಂಡಿದ್ದವರಿಗೆ ನಾಚಿಕೆಯಾಗುವಂತೆ ಮುದ್ದೇಗೌಡರು “ ಅಷ್ಟೇನು ನಿಮ್ಮ 
ಋಣ ತಿನ್ನಕಂಡು ವೊಂಟೋಗಲ್ಲ ಸುಮ್ಮಿರಿ. ಅಂಗೇನಾದ್ರೂ ಒಂದು ಪಕ್ಷ ಆಗೋಯ್ತು ಅಂದ್ರೆ 
ನಾನಿನ್ನಿ ” ಅಂತ ನಿಷ್ಟುರವಾಗಿಯೇ ಹೇಳಿಬಿಟ್ಟರು. 


ಅಧ್ಯಾಯ - 39 
ಭುಜಂಗಯ್ಯನಿಗೆ ಪ್ರಜ್ಞೆ ಮರಳಿದಾಗ ತಾನೆಲ್ಲಿದ್ದೇನೆ, ತನಗೇನಾಗಿದೆ ಎಂಬುದು ಸುಮಾರು 
ಹೊತ್ತು ಅರಿವಾಗಲೇ ಇಲ್ಲ . ಇದೇ ಈಗ ತಾನು ತಾಯಿ ಹೊಟ್ಟೆಯೊಳಗಿಂದ ಮೆಲ್ಲಗೆ 
ಹೊರಬಂದು ಬಿದ್ದಂತೆ ಪಾತಾಳದಿಂದ ಬಂದ ಧ್ವನಿಯಲ್ಲಿ “ ಅಪ್ಪಾ ” ಅಂತ ನರಳಿದ . 

ಬಸವನ ಹುಳು ಚಿನ್ನೊಳಗೆ ಅಡಗಿಸಿಟ್ಟಿದ್ದ ತನ್ನ ಒದ್ದೆಯಾದ ಮೈಯನ್ನು ಮೆಲ್ಲಗೆ ಹೊರ 
ಚಾಚುತ್ತಾ ಮತ್ತೆ ದ್ರವಿಸುತ್ತಾ ಚಲಿಸುವಂತೆ ಭುಜಂಗಯ್ಯನ ಜಡಗಟ್ಟಿ ಹೋಗಿದ್ದ ಸ್ಮತಿ ಇದೀಗ 
ಇಷ್ಟಿಷ್ಟೇ ಕ್ರಮಿಸತೂಡಗಿತ್ತು . ತನ್ನ ದೇಹವನ್ನು ಗರಗಸದಿಂದ ನಿಧಾನವಾಗಿ ಕುಯ್ಯುತ್ತಿರುವಂತೆ 
ಯಮಯಾತನೆ . ಅವನ ನರಳಾಟಕ್ರಮೇಣ ಲಯಬದ್ಧವಾಗಿ ಏರತೊಡಗಿತು . ಗಂಡನ ಕಟಬಾಯಿ 
ಯಲ್ಲಿ ಜೊಲ್ಲಿಳಿಯುವುದನ್ನು ಗಮನಿಸಿದ ಸುಶೀಲ ತನ್ನ ಸೀರೆ ಸೆರಗಿಂದ ಒರೆಸಿದಳು. 
- ಈ ದಿನ ಮಾದಳ್ಳಿಯಿಂದ ಸುಮಾರು ಜನ ಬಂದಿದ್ದರು. ಪಾರ್ವತಿಯ ಜೊತೆ ಅವಳಪ್ಪ 
ಪರ್ವತಪ್ಪನೂ ಆಗಮಿಸಿದ್ದ . ಎಲ್ಲಾ ಬಸ್ಸಿನಿಂದಿಳಿದಿದ್ದ ರಾಜನ ಮಾತುಗಳನ್ನು ಕೇಳುತ್ತಾ ಆಸ್ಪತ್ರೆಗೆ 
ಬರುವಾಗ ಎಲ್ಲರ ನಡುವೆ ತನ್ನ ಮಗ ತುಂಬಾ ತಿಳಿದವನಾಗಿಯೂ , ಬೆಳೆದು ದೊಡ್ಡವನಾಗಿಯೂ 
ದಿಟ್ಟಿದಂತೆ ಅನ್ನಿಸಿ ಮುದ್ದೇಗೌಡರು ಒಳಗೇ ಹಿಗ್ಗಿದರು. ಭುಜಂಗಯ್ಯ ತನಗೆ ತುಂಬಾ ಆಪ್ತರಾಗಿದ್ದ 
ಮುದೇಗೌಡರ ದನಿಗೆ ಪ್ರತಿಕ್ರಿಯಿಸಿದ . ಹಾಗೆಯೇ ಪಾರ್ವತಿಯನ್ನು ಮಕ್ಕಳನ್ನೇಕೆ ಕರೆತರಲಿಲ್ಲ 
ಅಂತ ಕೇಳಿದಾಗ ಪಾರ್ವತಿ ತನ್ನ ಮಾಮೂಲು ಗಂಟಲನ್ನೆತ್ತಿ ಅಳುವುದಕ್ಕೆ ಭಯಪಟ್ಟು, ಮುಖ 
ಮುಚ್ಚಿಕೊಂಡು ಮೆಲ್ಲಗೆ ಬಿಕ್ಕಳಿಸಿದಳು . ಪರ್ವತಪ್ಪ ತನ್ನ ಯಜಮಾನಿಕೆಯ ಗತ್ತಿನಿಂದಲೇ ಅಳಿಯ 
ನನ್ನು ವಿಚಾರಿಸಿಕೊಂಡ, ಅವನು ಇದೇ ಮೊದಲು ಸುಶೀಲಳನ್ನು ಮುಖಾಮುಖಿ ಕಂಡಿದ್ದು , ಕೈ 
ಹಿಡಿದು ಕೊಟ್ಟ ತನ್ನ ಮಗಳಿಗಿಂತಲೂ ಅತಿಶಯವಾಗಿ ಸುಶೀಲ ಮಾಡುತ್ತಿದ್ದ ಆರೈಕೆಯನ್ನು ಗಮ 
ನಿಸಿ ಮಗಳ ಬಗೆಗೇ ಜಿಗುಪ್ಪೆಯಾಯಿತು. ತನ್ನ ಮಗಳು ಸಣ್ಣಪುಟ್ಟದ್ದನ್ನೆಲ್ಲ ರಣರಂಪ ಮಾಡಿದ್ದ 
ರಿಂದಲೇ ಇಲ್ಲಿಯತನಕ ಹೋಯಿತಂದುಕೊಂಡ. ಅಷ್ಟರಲ್ಲಿ ರೌಂಡ್ಗೆ ಡಾಕ್ಟರು ಬಂದುದರಿಂದ 
ಎಲ್ಲರೂ ಹೊರನಡೆದರು. ಸುಶೀಲ ಒಬ್ಬಳೆ ಉಳಿದಳು. ಅದನ್ನು ಕಂಡ ಪಾರ್ವತಿಗೆ ಇನ್ನಷ್ಟು ಸಂಕ 
ಟವಾಯಿತು. 

ಭುಜಂಗಯ್ಯ ಎಚ್ಚರವಾದರೂ ಅವನ ಪಾಲಿಗೆ ಹಗಲು- ರಾತ್ರಿಗಳ ಅಂತರವೇ 
ಅಳಿಸಿಹೋಗಿತ್ತು . ಕಗ್ಗತ್ತಲ ಕೊಳದಲ್ಲಿ ಮುಳುಗಿರುವ ತಾನು ಬದಿ ಕಚ್ಚಿ ಬಿದ್ದಿರುವ ಅನುಭವ. 


120 


ಕಸ್ತೂ 


ಯಾರೂ ತನ್ನನ್ನು ಮೇಲೆತ್ತುತ್ತಿಲ್ಲ . ತನಗೂ ಕೈಕಾಲು ಬಡಿದು ಮೇಲೆ ಬರಲಾಗುತ್ತಿಲ್ಲ . 
ಯೋಚಿಸುತ್ತಿದ್ದ ಭುಜಂಗಯ್ಯನಿಗೆ ನರ್ಸೊಬ್ಬಳು ಮಗುವೇನೋ ಅನ್ನುವಂತೆ ಸಂತೈಸುತ್ತ ಔಷಧಿ 
ಕುಡಿಸಿ ಇಂಜೆಕ್ಷನ್ ಕೊಡುತ್ತಾ ನೋವಾಯ್ತಾ ? ” ಅಂದಳು . ಅವಳು ಚುಚ್ಚಿದ ಸೂಜಿಯ ನೋವು 
ನೋವೆ ಅಲ್ಲ . ಅದರ ನೂರರಷ್ಟು ಯಾತನೆಯನ್ನು ಉಣ್ಣುತ್ತಿರುವ ಅವಯವಗಳು, ಭುಜಂಗಯ್ಯ 
ತನ್ನ ಬದುಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ಇಂಥ ಅನುಭವಕ್ಕೆ ಅಯ್ಯೋರುಹೇಳಿದ ಹಾಗೆ ಮಣ್ಣಿ 
ನಿಂದಾದ ಈ ಕಾಯ ಎಂಥ ಸುಳ್ಳು ? ಇಷ್ಟು ದಿನ ಉಂಡಿದ್ದ ಸುಖವನ್ನೆಲ್ಲ ಈಗ ಒಂದೇ ಸಲಕ್ಕೆ 
ಕಕ್ಕಿಸಿಬಿಟ್ಟಿತು. ಭುಜಂಗಯ್ಯನ ನರಳಾಟ ಭಯಂಕರವಾಗತೊಡಗಿತು . ಸುಶೀಲಳಿಗೆ ಅವನ ನರ 
ಳಾಟವನ್ನು ಕಂಡು ಕರುಳು ಕಿವಿಚಿ ಬಂತು. ಮಗುವಿನಂತೆ ಅವನನ್ನು ರಮಿಸತೊಡಗಿದಳು . 

“ ಮೈನರ್ ಆಪರೇಷನ್ ' ಎಂದು ಭುಜಂಗಯ್ಯನನ್ನು ತಳ್ಳುವ ಗಾಡಿಯಲ್ಲಿ ಆಪರೇಷನ್ 
ಥಿಯೇಟರಿಗೆ ಕರೆದೊಯ್ಯುವಾಗ ಸುಶೀಲಳ ಕಣ್ಣಿಂದ ಧಾರೆಯಾಗಿ ನೀರಿಳಿಯತೊಡಗಿತು . ತಬ್ಬಲಿ 
ಯಂತೆ ಕಂಡ ಸುಶೀಲಳನ್ನು ನೋಡಿ ರಾಜನಿಗೆ ದುಃಖ ಒತ್ತರಿಸಿ ಬಂತು. ಇಬ್ಬರ ನಡುವೆಯೂ 
ಮಾತೇ ಸತ್ತಂತೆ ಆಸ್ಪತ್ರೆ ಮುಂದಿದ್ದ ಮರದಡಿ ಕೂತರು. ಅಲ್ಲಿಗೆ ಬಂದ ಹಂಪಾಪುರದ ತಂಬೂರಿ 
ಅಯ್ಯೋರನ್ನು ಕಂಡ ಸುಶೀಲಳ ದುಃಖ ಕಟ್ಟೆಯೊಡೆಯಿತು. 

ವಾರ್ಡಿಗೆ ತಂದ ಎಷ್ಟೋ ಹೊತ್ತಿನ ನಂತರ ಭುಜಂಗಯ್ಯನಿಗೆ ಎಚ್ಚರವಾಗಿದ್ದು, ಕಣ್ಣಿನ 
ಬ್ಯಾಂಡೇಜನ್ನು ಹೊಸದಾಗಿ ಕಟ್ಟಿದರು. ಬೆಳಗ್ಗೆ ಪ್ರಾಣವನ್ನೇ ಮೀಟಿ ತೆಗೆಯುವಂತೆ ಆಗುತ್ತಿದ್ದ 
ನೋವಿನಿಂದ ಈಗ ಕೊಂಚ ಬಿಡುಗಡೆ ಎನಿಸಿತ್ತು . ಅಯ್ಯೋರು ಬಂದಿರುವ ಸುದ್ದಿ ಅರಿವಾಗಿ 
ಭುಜಂಗಯ್ಯನ ಮನಸ್ಸು ಸ್ವಲ್ಪ ಚೇತರಿಸಿಕೊಂಡಿತು. 


ಅಧ್ಯಾಯ - 40 
ಭುಜಂಗಯ್ಯ ಇದ್ದ ವಾರ್ಡಿನ ಪಕ್ಕದಲ್ಲೇ ಇದ್ದ ಕತ್ತಿಕಾಯಿ ಮರದಲ್ಲಿ ರಾತ್ರಿ ಬಂದು ಅಡಗಿದ್ದ 
ಅಸಂಖ್ಯಾತ ಹಕ್ಕಿಗಳು ನಸುಕು ಹರಿವ ಮುಂಚೆಯೇ ಹಠಾತ್ತನೆ ನಡೆಸಿದ ಕೋಲಾಹಲಕ್ಕೆ 
ಭುಜಂಗಯ್ಯ ಎಚ್ಚರಗೊಂಡ. ಇಷ್ಟು ದಿನ ಜಡವಾಗಿ ಜೋಮುಹಿಡಿದಂತಿದ್ದ ಮೂಳೆಗಳೊಳಗೆ 
ಈಗ ಏನೋ ಬೆಚ್ಚಗೆ ಹರಿದಂತೆ ಜೀವ ಚುರುಕುಗೊಂಡಿತ್ತು . ಭುಜಂಗಯ್ಯನ ಮನಸ್ಸು ತಟ್ಟನೆ ತನ್ನ 
ಊರು, ಕೇರಿ, ತೋಟಗಳತ್ತ ಹೊರಳಿದೆ ಎಷ್ಟು ಬೇಗ ಅವನ್ನೆಲ್ಲ ನೋಡಲಿ ಎಂದು ಹಾತೊರೆಯ 
ತೊಡಗಿದ. 

ಸುಶೀಲ ತಿಂಡಿ ತಂದು ತಿನ್ನಿಸತೊಡಗಿದಾಗ ಭುಜಂಗಯ್ಯ ತಟ್ಟನೆ ತನ್ನ ಕಣ್ಣಿನ ಕಟ್ಟನ್ನು 
ಯಾವತ್ತು ಬಿಚ್ಚುವುದು ಅಂದಾಗ ಕ್ಷಣ ಬೆಚ್ಚಿದಳು . ಸುಶೀಲ ಪೆಚ್ಚಾಗಿ ನಿಂತಳು. ಆಗ ಅಲ್ಲಿಗೆ 
ಬಂದ ಡಾಕ್ಷೇ ಅವಳ ಪಾಲಿಗೆ ದೇವರಂತೆ ಕಂಡರು. ಅವಳ ತಳಮಳವನ್ನು ಅರಿತವರಂತೆ 
ಭುಜಂಗಯ್ಯನನ್ನು ಪರೀಕ್ಷಿಸುತ್ತಿದ ಡಾಕ್ಕು ಕಣ್ಣಿನ ಬ್ಯಾಂಡೇಜನ್ನು ಬಿಚ್ಚುತ್ತಾ ಅವನನ್ನು ನಾಳೆಯೇ 
ಮನೆಗೆ ಕಳುಹಿಸುತ್ತಿರುವುದಾಗಿ ತಿಳಿಸುತ್ತಾ ಸಹಜವೆಂಬಂತೆ ಮಾತನಾಡುತ್ತಿದ್ದ ಅವರು ಅವನ 
ಕಣಿನ ವಿಷಯವನ್ನು ತಿಳಿಸಿ ಸಹಜವಾಗಿಯೇ ಮುಂದೆ ನಡೆದರು. ಸುಶೀಲ ಬಂದು ತನ್ನ ಪಕ್ಕ 
ನಿಂತುದನ್ನು , ಅವಳಲ್ಲಾಗುತ್ತಿರುವ ತಳಮಳವನ್ನು ಅವಳ ಉಸಿರಾಟದ ಲಯದಿಂದಲೇ ಕಂಡು 
ಹಿಡಿದ ಭುಜಂಗಯ್ಯ ತುಂಬಾ ವಾತ್ಸಲ್ಯದಿಂದ “ ಸುಶೀ ' ಎಂದು ಕೂಗಿದವನೇ “ ಎಲ್ಲಾ ಶಿವನಾಟ ” 
ಅಂತ ತನಗೆ ತಾನೇ ಅಂದುಕೊಂಡ. ಏನೆಲ್ಲ ಆಗಿಬಿಡಬಹುದೆಂದು ಸುಶೀಲ ಭಯಗೊಂಡಿದ್ದ 
ಅದೊಂದೂ ಸಂಭವಿಸದೆ ಗಂಡ ಏನೂ ಆಗಿಯೇ ಇಲ್ಲವೆಂಬಂತೆ ಇರುವುದನ್ನು ಕಂಡು ವಿಸ್ಮಯ 
ಗೊಂಡಳು . ಭುಜಂಗಯ್ಯನ ಮೌನ ದುಃಖವನ್ನು ಮೀರಿದ ಮೌನವಾಗಿತ್ತು . ಅವನೇ ಮತ “ ಸು , 
ಅಂದಾಗ ಉತರವಾಗಿ ಮಂಚದ ಅಂಚಿಗಿದ್ದ ಅವನ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ 
ಬೆರಳುಗಳನ್ನು ನೇವರಿಸಿದಳು. 


ಜುಲೈ 1989 


- 121 


ಘೋರ ಶಾಪದಿಂದ ಮುಕ್ತನಾದಂತೆ ಭುಜಂಗಯ್ಯ ಆಸ್ಪತ್ರೆಯ ಅಸಹನೀಯ ಪರಿಸರದಿಂದ 
ಬಿಡುಗಡೆಯಾದಾಗ ಮುಂಗಾರು ಕಳೆದಿತ್ತು . ಹೆಂಡತಿಯ ಕೈ ಹಿಡಿದು ಅವನು ಮಾದಳ್ಳಿಯ ಮಣ್ಣಿ 
ನಲ್ಲಿ ಕಾಲೂರಿದ್ದೆ ಅವನ ಮೈ ಮನಗಳು ಪುಳಕಗೊಂಡವು. ಸುಶೀಲ ಎಚ್ಚರಿಕೆಯಿಂದ ಗಂಡನನ್ನು 
ನಡೆಸಿಕೊಂಡು ಹೊರಟಳು . ಈಗ ಅವಳ ಕಣ್ಣುಗಳು ಅವಳದಷ್ಟೇ ಆಗಿರದೆ ಗಂಡನ ಕಣ್ಣುಗಳೂ 
ಆಗಿದವು. ಭುಜಂಗಯ್ಯನ ಭಾರವನ್ನೆಲ್ಲ ತಾನೇ ಹೊತ್ತು ನಿಧಾನವಾಗಿ , ಗಂಭೀರವಾಗಿ ಹೆಜ್ಜೆ 
ಬಿಡುತ್ತಿದಳು. ಮಾದಳ್ಳಿಯ ಬೀದಿ ಉದಕೂ ನಡೆಯಬಂದ ಮಗುವೇನೋ ಅನ್ನುವಂತೆ 
ಜೋಪಾನವಾಗಿ ನಡೆಸಿಕೊಂಡು ಬಂದ ಸುಶೀಲಳನ್ನು ಕಂಡ ಕಣ್ಣುಗಳು ಒದೆಯಾದವು. ಕೆಲವಷ್ಟೇ 
ವರುಷಗಳ ಹಿಂದೆ ಬಳೆಯ ಮಲಾರ ಹೊತ್ತು ಅಪ್ಪನ ಹಿಂದೆ ಉತ್ಸಾಹಕ್ಕೆ ಕೈಕಾಲು ಮೂಡಿದಂತೆ 
ಪುಟಿಯುತ್ತಿದ್ದ ಆ ಸುಶೀಲ ಎಲ್ಲಿ ? ಇವಳೆಲ್ಲಿ ? 

ತನ್ನದು ಅನ್ನುವ ಮನೆಯಲ್ಲೀಗ ತಾನಿದ್ದೇನೆ ಅನ್ನುವುದರ ಅರಿವಾಗಿದೆ ಭುಜಂಗಯ್ಯನಿಗೆ ಅನಿ 
ರ್ವಚನೀಯವಾದ ನೆಮ್ಮದಿ ಸಿಕ್ಕಂತೆನಿಸಿತು. ಕತ್ತಲೋ ಬೆಳಕೊ ಅಂತೂ ತನ್ನ ಮನೆಯ ಹಾಸಿಗೆ 
ಯಲ್ಲಿ ಮೈ ಚೆಲ್ಲಿದೆ, ಭುಜಂಗಯ್ಯನಿಗೆ ಇದುವರೆಗೆ ಅನುಭವಿಸಿದ ಯಾತನೆಯೆಲ್ಲ ತಟ್ಟನೆ ಮರೆತು 
ಹೋದಂತಾಯಿತು. ಅವನ ಮುಖದ ಮೇಲೆಸೋಲಿನ ನೋವುಜಾರಿ ಗೆಲುವುಮೂಡಿತು. 

ರಾತ್ರಿ ಮಲಗುವಾಗ ಸುಶೀಲ ತಲೆ ದಿಂಬಿನ ಸಮೀಪವೇ ದೀಪ ಇಟ್ಟಳು. ಗಂಡನ ಗುಡ್ಡೆಗಳಿಗೆ 
ಲದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡದನ್ನು ಕಂಡು ಕಣ ಕಂಪಿಸಿದಳು . ತನ್ನ ಸೀರೆ ಸೆರಗಿನಿಂದ 
ಅವನ್ನು ಒರೆಸುತ್ತಾ “ ಯಾಕೆ ? " ಅಂದಳು . ಭುಜಂಗಯ್ಯ ಮಾತಾಡಲಿಲ್ಲ . ಒರಿಸಿದಷ್ಟು ತುಂಬಿ 
ಕೊಳ್ಳುತ್ತಿದ ಗಂಡನ ಕಣ್ಣೀರನ್ನು ಕಂಡು ಅವಳ ಕರುಳು ಹಿಂಡಿದಂತಾಗಿ “ ಯಾಕೆ ಅಂದ್ರೆ ? 
ಯಾಕಳ್ತಾ ಇದ್ದೀರಿ? ನಾನಿನ್ನೂ ಗಟ್ಟಿಯಾಗಿ ನಾನಿರೋತನ್ನ ನಿದ್ದೆ ಇನ್ನೇನೂ ಆಗ್ನಂಗೆ ನೋಡ್ಕ 
ತೀನಿ ” ಎನ್ನುತ್ತ ಅವನ ಹಣೆಯ ಮೇಲೆಕೈಯಿಟ್ಟಳು, ಭುಜಂಗಯ್ಯ ಸುಶೀಲಳ ಕೈಯನ್ನು ಹಿಡಿದು 
ಕೊಂಡು ವಾತ್ಸಲ್ಯದಿಂದ ಅದುಮುತ್ತ “ ಸುಶೀ , ಈ ಕಣ್ಣೀರಿನ ಸುಕಾ ಉಣ್ಣಾಕೆ ನನ್ನಾಸೆ ಪಟ್ಟಿ,'' 
ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ . “ ಥ ಆಂಗ್ಯಾಕೆ ಅಂತೀರಿ? ನಂಗಾಗಿ ತಾನೇ ನೀವು ನಿಮ್ಮ 
ಬಂಧು ಬಳಗಾನೆಲ್ಲ ಬಿಟ್ಟು ಅನುಭವಿಸಬೇಕಾದ್ದೆಲ್ಲ ಅನುಭವಿಸುತ್ತಾ ಇಲ್ಲಾ ? ” ಎಂದವಳೆ ಗಂಡ 
ನನ್ನು ಮೃದುವಾಗಿ ಎತ್ತಿ ಎದೆಗೆ ಅವನ ಮೈಯಾನಿಸಿಕೊಂಡಳು . 
- ದೀಪವನ್ನು ಪೂರ್ತಿ ಇಳಿಸಿದ ಸುಶೀಲ ತಾನೇ ಇಷ್ಟಪಟ್ಟು ತಂದಿದ್ದ ರಗ್ಗಿನೊಳಗೆ ಗಂಡನ ಬೆಚ್ಚ 
ನೆಯ ಮೈಗೆ ತನ್ನ ಮೈ ಒಪ್ಪಿಸಿದಳು . 

ಇಬ್ಬರಿಗೂ ಬದುಕಿನಲ್ಲಿ ಏನೂ ಕೊರತೆ ಅನ್ನಿಸಲಿಲ್ಲ . ಕಳೆದುಹೋಗಿದ್ದನ್ನು ಮತ್ತೆ ಪಡೆದು 
ಕೊಂಡಂತೆ ಇನ್ನೊಮ್ಮೆ ಎಲ್ಲಾ ತುಂಬಿ ಬಂದಂತೆ ಬೆಳಗ್ಗೆ ಎದ್ದು ಸುಶೀಲ ಹಿತ್ತಲಿಗೆ ಬಂದಾಗ 
ಆಕಾಶ ತೊಳೆದಿಟ್ಟಂತೆ ಶುಭ್ರವಾಗಿದ್ದು ಅಲ್ಲಿದ ಗಿಡ ಮರಗಳು ಎಲೆ ಬಿಸಿಲಲ್ಲಿ ನಳನಳಿಸುತ್ತಿರುವು 
ದನ್ನು ಕಂಡು ಇನ್ನಷ್ಟು ಖುಷಿಗೊಂಡಳು . 


ಅಧ್ಯಾಯ- 41 
ಕುರುಡುತನದ ದೊಡ್ಡ ಭಾರವನ್ನು ಹೊತ್ತು ಮಾದಳ್ಳಿಗೆ ಮರಳಿದ ಭುಜಂಗಯ್ಯನಿಗೆ ದಿನ 
ಬಿಟ್ಟು ದಿನ ಅದು ಹಗುರವಾಗತೊಡಗಿತ್ತು . ಈ ಕಗ್ಗತ್ತಲೆಯ ಭಾರ ಗಂಡನಿಗೆ ಭಯಂಕರ ಶಾಪ 
ವೆನಿಸದಂತೆ ಸುಶೀಲ ತನ್ನ ಅಂತಃಕರಣದಿಂದ ಅದನ್ನು ಕರಗಿಸತೊಡಗಿದಳು. ಆದರೆ ಭುಜಂಗಯ್ಯ 
ಯೋಚಿಸಿದ. ನನ್ನ ಪಾಪದ ಭಾರವನ್ನು ಅವಳೂ ಹೊರುವಂತೇಕೆ ಮಾಡುತ್ತಿರುವೆ? ನನ್ನ 
ಸ್ವಾರ್ಥಕ್ಕೆ ಕೊನೆ ಇದೆಯೇ ? ಇಲ್ಲ , ಇಲ್ಲ , ಇನ್ನು ಮುಂದಾದರೂ ತಾನು ಹೊತ್ತು ತಂದುದನ್ನು 
ತಾನೇ ಹೊರಬೇಕು. ಅದೊಂದು ಕ್ಷಣದಲ್ಲಿ ಅವನು ಹಾಗೆ ನಿರ್ಧರಿಸಿದ. ಅದು ನಿಜವಾಗಿಯೂ 
ನಿರ್ಣಾಯಕ ಕ್ಷಣವೇ ಆಯಿತು. ಕೇವಲ ಕೆಲವೇ ದಿನಗಳಲ್ಲಿ ಶಬ್ದ - ಗಂಧ -ಸ್ಪರ್ಶಗಳ ಮೂಲಕ ತನ್ನ 


122 


ಕಸ್ತೂರಿ 


ಕುರುಡುತನವನ್ನು ಗೆಲ್ಲತೊಡಗಿದ್ದ . ಯಾರೇ ಬರಲಿ ಅವರ ದನಿಯ ಅಂದಾಜಿನಿಂದಲೆ ಗುರುತು. 
ಹಿಡಿಯುತ್ತಿದ್ದ. ಸ್ವಂತ ಕೆಲಸಗಳನ್ನು ತಾನೇ ಮಾಡಿಕೊಳ್ಳತೊಡಗಿದ. ಅವನಿಗೆ ಆಶ್ಚರ್ಯವೆನಿಸು , 
ವಷ್ಟು ಅವನ ಇತರ ಇಂದ್ರಿಯಗಳು ಚುರುಕಾಗಿಬಿಟ್ಟಿದ್ದವು. 
- ಭುಜಂಗಯ್ಯ ಮೈಸೂರಿಂದ ಬಂದಕೂಡಲೆ ತಾವುಕೊಟ್ಟಿದ್ದ ಹಣಕ್ಕೆ ತಗಾದಿ ಹೂಡಲು ತುದಿ 
ಗಾಲಲ್ಲಿ ನಿಂತಿದವರನ್ನು ಹುಂಡಿಯ ಮುದೇಗೌಡರೇ ತಡೆದಿದ್ದರು. ಅವನ ಹತ್ತಿರ ಈಗ ಬಿಡಿ 
ಗಾಸು ಕೂಡ ಇಲ್ಲ ಅನ್ನುವುದನ್ನು ಅವರಿಗೆಲ್ಲ ತಿಳಿಸಿದ್ದ . ಕೂಡಿಟ್ಟ ಹಣವೆಲ್ಲಾ ಕರೆ ಕಂತಾಟಿನಲ್ಲಿ 
ಎಕ್ಕಾ ಹುಟ್ಟಿ, ಹೋಗಿ, ಬಾವಿಗಾಗಿ ಮುಂಗಡ ಪಡೆದಿದ್ದುದು ಈಗ ಮೈಸೂರಿನಿಂದ ಹುಷಾರಾಗಿ 
ಬರುವಲ್ಲಿ ಖಾಲಿಯಾಗಿತ್ತು . ಮನೆಯ ಸ್ಥಿತಿಗತಿಯ ಬಿಸಿ ಗಂಡನಿಗೆ ತಟ್ಟದಂತೆ ಪುಟ್ಟವ್ವನ ಸಹಕಾರ 
ದಿಂದ ಸುಶೀಲಳೇ ಇಷ್ಟು ದಿನ ನಿಭಾಯಿಸಿದ್ದಳು. 

ಅವತ್ತು ಸೋಮವಾರ , ಶಿವಪೂಜೆ ಮುಗಿಸುತ್ತಿದ್ದಂತೆಯೇ ತಂಬೂರಿ ಅಯ್ಯೋರುಬಂದರು, 
ಸುಮಾರು ಹೊತ್ತು ಶರಣರ ಜೀವನವನ್ನು ಕುರಿತು ಕೇಳುತ್ತಾ ಕಡೆಗೆ ಗಂಭೀರವಾಗಿ ವೈರಾಗ್ಯದ 
ಮಾತಿಗಿಳಿದ. ಅಯ್ಯೋರಿಗೆ ಜಂಗಮ ಜೀವನ ಒಂದು ವೃತ್ತಿಯಾಗಿತ್ತೇ ಹೊರತು ಅವರು ಪೂರ್ತಿ 
ಲೌಕಿಕ ಬದುಕಿನಿಂದ ಮುಕ್ತರಾಗಿರಲಿಲ್ಲ . ಆದರೆ ಭುಜಂಗಯ್ಯನ ನಿರ್ಧಾರ ಮಾತ್ರ ಖಚಿತವಾ 
ದಂತಿತ್ತು . ಅವನೊಂದು ಸಲ ಏನನ್ನಾದರೂ ನಿರ್ಣಯಿಸಿದರೆ ಪ್ರಾಣ ಹೋದರೂ ಅದರಿಂದ 
ಮನಸ್ಸು ತೆಗೆಯುವ ವ್ಯಕ್ತಿ ಅಲ್ಲ . ಅಯ್ಯೋರು ಭಿಕ್ಷೆಗೆ ಹೊರಡುತ್ತಿದ್ದಂತೆ ಭುಜಂಗಯ್ಯ ಇತ್ತೀಚಿನ 
ತನ್ನ ವಾಡಿಕೆಯಂತೆ ಬಂದು ಜಗಲಿಯ ಮೇಲೆಕೂತ. ಕಳೆದ ದಿನ ಸಂಜೆ ಭುಜಂಗಯ್ಯನನ್ನು ಒಂದಿ 
ಬ್ಬರು ಸಾಲದವರು ತುಂಬಾ ಹೀನಾಯವಾಗಿ ಅಜ್ಜಪ್ಪನೆದುರು ಮಾತನಾಡಿದ್ದರು. ಅದನ್ನೇ 
ಅಜ್ಜಪ್ಪ ಬಂದು ಹೇಳಿದಾಗ ಭುಜಂಗಯ್ಯ ಯಾವ ವಿಕಾರಕ್ಕೂ ಒಳಗಾಗದೆ ಮೌನವಾಗಿ ಎಲ್ಲ 
ವನ್ನೂ ಕೇಳಿದ. ಅವನಿಗೆ ತಟ್ಟನೆ ಯಾರೋ ತನ್ನನ್ನು ಅಪರಿಚಿತ ಲೋಕಕ್ಕೆ ಎತ್ತಿ ಒಗೆದಂತಾಗಿತ್ತು . 
ಅವನ ಮನಸ್ಸಿನಲ್ಲಿ ಸಾಲಗಾರರು ಒಬ್ಬೊಬ್ಬರಾಗಿ ಒಡಮೂಡತೊಡಗಿದರು. ಅವರೆಲ್ಲರೂ 
ತನ್ನನ್ನು ಕಡೆಗೋಲು ಮಾಡಿಕೊಂಡು ಕಡೆಯುತ್ತಿರುವಂತೆ ಅನುಭವವಾಗಿ ತನ್ನದೆ ತಪ್ಪು , ತಾನು 4 
ಮೈಮರೆತು ಕೂತೆ ಎಂದವನೇ ಅವರ ಋಣ ತೀರಿಸುವವರೆಗೆ ತುತ್ತು ಅನ್ನ ತಿನ್ನುವುದಿಲ್ಲವೆಂದು 
ಶಿವನಾಣೆ ಮಾಡಿದ . 


ಮುದೇಗೌಡರನ್ನು ಕರೆಸಿದವನೇ ನೇರವಾಗಿ ತನ್ನ ನಿರ್ಧಾರವನ್ನು ಪ್ರಕಟಿಸಿದ. ಅದೆಂದರೆ 
ಇವತ್ತೇ ತನ್ನ ತೋಟವನ್ನೇ ಮಾರಿ ಸಾಲ ಚುಕ್ಕಾ ಮಾಡಿಬಿಡುವುದು. ತೋಟಕ್ಕಾಗಿ ಬ್ಯಾಂಕಿನಿಂದ 
ಮಾಡಿದ ಸಾಲದಲ್ಲಿ ಒಂದೇ ಒಂದು ಕಂತು ಕಟ್ಟಿದ್ದು ಉಳಿದ ಸಾಲವೆಲ್ಲ ಹಾಗೇ ಇತ್ತು . ಅದರ 
ಜೊತೆಗೆ ಬಾವಿಗೆ ಮುಂಗಡ ಕೊಟ್ಟವರ ಸಾಲ , ಎಲ್ಲಾ ಸೇರಿ ಹೆಚ್ಚು ಕಮ್ಮಿ ತನ್ನ ತೋಟ ಬಾಳು 
ವಷ್ಟೇ ಆಗುತ್ತಿತ್ತು . ಗೌಡರೇ ಎಲ್ಲಾ ಹಣವನ್ನು ಕೊಡಲು ಮುಂದೆ ಬಂದರೂ ಭುಜಂಗಯ್ಯ 
ಒಪ್ಪದೇ ತೋಟವನ್ನು ಅವರೇ ಕೊಂಡುಕೊಂಡು ಋಣಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿ 
ಕೊಂಡ . ಆದರೆ ಇದಕ್ಕೆ ಗೌಡರು ಒಪ್ಪಲಿಲ್ಲ . ಊರಲ್ಲಿ ಜನ ಆಡಿಕೊಳ್ಳುತ್ತಾರೆ, ಅನ್ನುವ ಭಯ 
ಗೌಡರಿಗೆ, ಅಂತೂ ಅಜ್ಜಪ್ಪ , ಅಯ್ಯೋರ ಒತ್ತಾಯದ ಮೇರೆಗೆ ಭುಜಂಗಯ್ಯನ ಅಭಿಲಾಷೆಯಂತೆ 
ತೋಟವನ್ನು ಗೌಡರೇ ಕೊಂಡುಕೊಂಡರು. ಎಲ್ಲರ ಋಣ ತೀರಿಸಿದಾಗ ಭುಜಂಗಯ್ಯನ ಮನಸ್ಸು 
ನಿಜವಾಗಿಯೂ ನಿರಾಳವಾಯಿತು. 


ದಿನ ದಿನವೂ ಭುಜಂಗಯ್ಯ ಅಂತರ್‌ಮುಖಿಯಾಗತೊಡಗಿದ. ಅಯ್ಯೋರಪದಗಳನ್ನು ಏಕಾಗ, 
ಚಿತ್ರದಿಂದ ಕೇಳಿ ಕೇಳಿ ಎಷ್ಟೋ ಪದಗಳು ಈಗ ಭುಜಂಗಯ್ಯನ ನಾಲಿಗೆ ತುದಿಯಲ್ಲೇ ಇದವು. 

ಬನೇ ಆದಾಗ ತನಗೆ ತಾನೇ ಹಾಡಿಕೊಳ್ಳತೊಡಗಿದ. ಸುಶೀಲ ಮಾತ್ರ ಕುರುಡಿ ಗಂಡನ 
ಸೇವೆಯೇ ತನ್ನ ಜೀವನದ ಪರಮ ವ್ರತವೆನ್ನುವಂತೆ ಹಗಲೂ - ರಾತ್ರಿ ತನ್ನ ದೇಹವನ್ನು ಗಂಧದ 
ಕೊರಡಿನಂತೆ ತೇಯತೊಡಗಿದಳು . 


ಜುಲೈ 1989 


123 


ಅಧ್ಯಾಯ -42 
ದಿನಕಳೆದಂತೆ ಭುಜಂಗಯ್ಯನಿಗೆ ತಂಬೂರಿ ಅಯ್ಯೋರ ಸಂಬಂಧ ಇನ್ನಷ್ಟು ಗಾಢವಾಗತೊಡ 
ಗಿತು. ಅವರ ತತ್ವದ ಪದಗಳನ್ನ ಕೇಳದೆ ಇರಲಾಗುತ್ತಿರಲಿಲ್ಲ . ಅವುಗಳಲ್ಲಿ ಒಂದು ರೀತಿಯ 
ಮಾಂತ್ರಿಕ ಶಕ್ತಿಯನ್ನು ಕಂಡ ಭುಜಂಗಯ್ಯ ತಾನೊಂದು ಸಂಸಾರ ಬಂಧನದಲ್ಲಿ ಸಿಕ್ಕಿದ್ದೇನೆ ಎಂಬ 
ಸಂಕಟದಿಂದ ಮುಕ್ತವಾಗಿಬಿಡುತ್ತಿದ್ದ . ಯಾವಾಗಲೂ ಹಾಡಿನ ಗುಂಗಿನಲ್ಲೇ ತನ್ಮಯನಾಗಿ ತನಗೆ 
ತಾನೇ ಆನಂದಪಡುತ್ತ , ಒಳಗೇ ನಗುತ್ತ ಯಾಂತ್ರಿಕವಾಗಿ ತೊಡೆಯಮೇಲೆ ತಾಳ ಕುಟ್ಟುತ್ತಾ 
ಯಾವುದೋ ಒಂದರಲ್ಲಿ ಪರವಶನಾಗುತ್ತಿದ್ದ ಗಂಡನನ್ನು ಕಂಡು ಸುಶೀಲಳಿಗೆ ತುಂಬಾ ಭಯ 
ಹಾಗೂ ವಿಸ್ಮಯ. 

ಭುಜಂಗಯ್ಯ ವಿರಕ್ಷನಾದ. ಸಂಸಾರ ಮೋಹ ಹಾಗು ಕಣಿಕ ಸುಖ ಭ್ರಾಂತಿಗಳಲ್ಲಿ ತನ್ನ ಇಷ್ಟು 
ಕಾಲದ ಬದುಕು ವ್ಯರ್ಥವಾಯಿತಲ್ಲ ಅನ್ನುವ ಪಶ್ಚಾತ್ತಾಪದಿಂದ ಅವನು ಒಳಗೇ ಕುದಿದ. 

ದಿನ ಬಿಟ್ಟು ದಿನ ಪುಂಡ್ರಿಯ ಗುಂಪು ಭುಜಂಗಯ್ಯನನ್ನು ಬಂದು ಮಾತನಾಡಿಸಿಕೊಂಡು 
ಹೋಗುತ್ತಿತ್ತು . ಆದರೀಗ ಅವರ ಪಾಲಿಗೆ ಭುಜಂಗಯ್ಯನ ಒಡನಾಟ ನೀರಸವಾಗಿತ್ತು . ಹಿಂದೆ 
ಇದ್ದ ಹುಡುಗಾಟವಿರಲಿಲ್ಲ . ಪೋಲಿ ವಿಷಯಗಳನ್ನು ಮಾತನಾಡುವಂತಿರಲಿಲ್ಲ . ಹೀಗಾಗಿ ದಿನ 
ದಿನವೂ ಅವರೂ ದೂರವಾಗತೊಡಗಿದ್ದರು. 

ಭುಜಂಗಯ್ಯನಿಗೆ ಯಾವುದರ ಪರಿವೆಯೂ ಇದ್ದಂತಿರಲಿಲ್ಲ . ಹಂಪಾಪುರದ ಅಯ್ಯೋರು 
ಮಾಮೂಲಿ ಬಂದಾಗ ಒಂದು ದಿನ ಭುಜಂಗಯ್ಯ ತನ್ನ ಬಯಕೆಯನ್ನು ಅವರಿಗೆ ಹೇಳಿದಾಗ 
ಅಯ್ಯೋರು ನಿಜವಾಗಿಯೂ ದಿಗ್ಗಾಂತರಾದರು. ಒಬ್ಬನೇ ಕೂತು ಕೂತು ಬೇಜಾರಾದಾಗ 
ಏನಾದ್ರೂ ಪದ ಹಾಡಿಕೊಂಡ್ರೆ ನಿರಾಳ. ಅದಕ್ಕೆ ತಮ್ಮಲ್ಲಿರುವಂಥ ತಂಬೂರೀನೂ ತಾಳಾನೂ 
ಬೇಕೆಂದು ಕೇಳಿದ್ದ . ಅಯ್ಯೋರು ಅವನನ್ನೇ ತದೇಕಚಿತ್ತದಿಂದ ನೋಡುತ್ತಿದ್ದಾಗ ಸುಶೀಲ “ಎಷ್ಟು 
ಹಣ ಬೇಕಾಗುತ್ತ ? ” ಎಂದು ಅಲ್ಲೋರನ್ನು ಕೇಳಿದಳು . “ ಏನೂ ಬೇಡ ತಾಯಿ ” ಎಂದವರೇ ತಮ್ಮ 
ತಂಬೂರಿ ತಾಳಗಳನ್ನೇ ಕೊಟ್ಟು ತಾವು ಬೇರೆ ಕೊಳ್ಳುವುದಾಗಿ ಹೇಳಿ ಹೊರಟೇ ಹೋದರು. 


ಅಧ್ಯಾಯ -43 
ಹಂಪಾಪುರದ ಅಯ್ಯೋರುಅವತ್ತು ಹೋದವರು ಮತ್ತೆ ಇತ್ತಕಡೆಗೆ ತಿರುಗಿ ನೋಡಲೇ ಇಲ್ಲ . 
ಭುಜಂಗಯ್ಯನ ಮನೆಯಿಂದ ಆಗೀಗ ತಂಬೂರಿ ದನಿ ಅಲೆ ಅಲೆಯಾಗಿ ಹೊರ ಹೊಮ್ಮುತ್ತಿತ್ತು. 
ಒಳ ದನಿಯಲ್ಲಿ ತನಗೆ ತಾನೇ ಹಾಡಿಕೊಳ್ಳುತ್ತಿದ್ದಾಗ ಸುಶೀಲ ಕುಳಿತು ಕೇಳುತ್ತಿದ್ದಳು. ಮೌನವಾಗಿ 
ಹೀಗೆ ಕೂತಾಗ ಅವಳಿಗೆ ಏನೇನೋ ಯೋಚನೆಗಳು , ಇದ್ದ ಬಿದ್ದ ಹಣವೆಲ್ಲ ಹೆಕ್ಕೂ ಕಡಿಮ ಕರಗಿ 
ದಂತಾಗಿತ್ತು . ಮನೆಯ ಪರಿಸ್ಥಿತಿ ಬಹಳವೇ ಬಿಗಡಾಯಿಸಿತ್ತು . ಹೇಳಲೋ ಬೇಡವೋ ಎಂದು 
ಯೋಚಿಸಿ ಗಂಡನಿಗೆ ಪರಿಸ್ಥಿತಿಯನ್ನು ವಿವರಿಸಿದಳು. ಅವಳು ಅಂದುಕೊಂಡಂತೆ ಭುಜಂಗಯ್ಯನಿಗೆ 
ಯಾವ ಆಘಾತವೂ ಆಗಲಿಲ್ಲ . ನಿರ್ಲಿಪ್ತನಾಗಿಯೇ ಕೂತಿದ್ದ , ತಂಬೂರಿ ಮೀಟುತ್ತಾ “ಕಾಂಚನ 
ವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ , ಕಾಂಚನಕ್ಕೆ ವೇಳೆಯಲ್ಲದ ಲಿಂಗಕ್ಕೆ ವೇಳೆಯಿಲ್ಲ . 
ಹಡಕಿಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿಯ ಬಲ್ಲುದೆ ಕೂಡಲ ಸಂಗಮದೇವಾ ” ಹಾಡ 
ತೊಡಗಿದನು . ಹಾಡು ಮುಗಿದ ಮೇಲೆ ಮೌನ ಹೆಪ್ಪುಗಟ್ಟಿತು. ಸುಶೀಲಳೇ ತಾನು ಯೋಚಿಸಿದ್ದ 
ವಿಷಯವನ್ನು ಗಂಡನ ಮುಂದೆ ಪ್ರಸ್ತಾಪ ಮಾಡಿದಳು . ತನಗೆ ಗೊತ್ತಿದ್ದ ಬಳೆವ್ಯಾಪಾರ ಮಾಡಲು 
ಗಂಡನ ಅನುಮತಿ ಕೇಳಿದಳು . ಅವನಿಗೆ ಅದು ಅವಮಾನದ ಕಾಯಕ ಅನ್ನಿಸಲಿಲ್ಲ . ಮೊದ 
ಲಿಂದಲೂ ಮನಃಶುದ್ಧಿಯಿಂದ ಮಾಡುವ ಯಾವ ಕಾಯಕವೂ ಕೀಳಲ್ಲ ಅನ್ನುವುದು ಅವನ ನಂಬಿಕೆ 
ಯಾಗಿತ್ತು . ಮೈಸೂರಿನಲ್ಲಿ ತಾಯವ್ವನ ಸಹಾಯದಿಂದ ತನ್ನ ಕಾಸಿನ ಸರವನ್ನು ಮಾರಿ ಬಂದ 
ಹಣದಿಂದ ಸುಶೀಲ ಬಳ ಕುಕ್ಕೆ ಹಾಗೂ ಬಳೆಗಳನ್ನು ಕೊಂಡು ತಂದು ತನ್ನ ವ್ಯಾಪಾರ ಪ್ರಾರಂಭಿ 
ಸಿದಳು, ಸುಶೀಲ ಮತ್ತ ಬಳೆ ಮಾರಾಟಕ್ಕೆ ತೊಡಗಿದ್ದು ಮಾದಳ್ಳಿಯಲ್ಲಿ ನಾನಾ ಬಗೆಯ ಪ್ರತಿಕ್ರಿಯೆ 
ಗಳನ್ನುಂಟು ಮಾಡಿತ್ತು . ಇಬ್ಬರ ಹೊಟ್ಟೆ ಬಟ್ಟೆಗಾಗುವಷ್ಟು ಅವಳ ವ್ಯಾಪಾರದಿಂದ ಸಿಕ್ಕುತ್ತಿತ್ತು. 


ಕಸ್ತೂರಿ 


124 


ಅಧ್ಯಾಯ -44 
ತನ್ನ ಗಂಡನ ಪಾಲಿಗೆ ತನ್ನ ಮನೆ ಕದವನ್ನು ಮುಚ್ಚಿಬಿಟ್ಟಂತೆ ತನ್ನ ಮನದ ಕದವನ್ನು 
ಮುಚ್ಚಿಬಿಟ್ಟಿದ್ದು ಪಾರ್ವತಿಗೆ ಏನೆಲ್ಲ ಸಿಟ್ಟಿದ್ದರೂ ಅದೀಗ ಅವರಿವರು ಭುಜಂಗಯ್ಯ ಮತ್ತು 
ಸುಶೀಲರ ಸ್ಥಿತಿಯನ್ನು ಕುರಿತು ಅನುಕಂಪದ ಮಾತಾಡಿದಾಗ ಅವಳ ಅಂತರ್ಯದಂತರಾಳದಲ್ಲಿ 
ಮುಳ್ಳು ಚುಚ್ಚಿಕೊಂಡಂತಾಗಿ ಕಣ್ಣುಗಳು ಒದ್ದೆಯಾಗದಿರುತ್ತಿರಲಿಲ್ಲ . ದಿನ ಕಳೆದಂತೆ ಅವಳ 
ಮನನ್ನೂ ಮದುವಾಗುತ್ತಿತ್ತು . ಇವತ್ತಲ್ಲ ನಾಳೆ ತನ್ನ ಗಂಡ ಬಂದು ತನ್ನ ಮನೆಯ ಕದ ತಟ್ಟ 
ಬಹುದು. ತನ್ನ ಹರಿದ ವಗೆತನ ಮತ್ತೆ ಸರಿಯಾಗಬಹುದು ಎಂಬ ಒಂದು ಆಸೆ ಅವಳಲ್ಲಿ ಕುಡಿಯಾ 
ಡುತ್ತಲೇ ಇತ್ತು . ಇಷ್ಟೆಲ್ಲ ಬಯಕೆ ಇದ್ದರೂ ಪಾರ್ವತಿಯ ಅಂತರಂಗದಲ್ಲಿ ಸುಶೀಲಳಿಗೆ ಮಾತ್ರ 
ಸಾಸಿವೆ ಕಾಳಿನಷ್ಟು ಜಾಗವಿರಲಿಲ್ಲ . ಈ ಜನ್ಮದಲ್ಲಿ ಯಾಕೆ ಇನ್ನೊಂದು ಜನ್ಮದಲ್ಲಿಯೂ ಅವಳನ್ನು 
ಪಾರ್ವತಿ ಕ್ಷಮಿಸಲಾರಳು. 

ಇತ್ತ ಸುಶೀಲಳ ಆಸೆ ಹಂಬಲಗಳು ಪಾರ್ವತಿಯ ವಕ್ಕೆ ತದ್ವಿರುದ್ದವಾಗಿದ್ದವು. ಗಂಡನನ್ನು 
ಬಿಟ್ಟು ಅವಳ ಪಾಲಿಗೆ ಬೇರೆ ಯಾವ ಲೋಕವೂ ಇರಲಿಲ್ಲ . ಮಾದಳ್ಳಿಯಲ್ಲಿ ತನಗೆ ಆಗದವರಿ 
ದ್ದಾರೆ ಅನ್ನುವುದರ ನೆನಪೂ ಅವಳ ಮನಸ್ಸಿನಲ್ಲಿರಲಿಲ್ಲ . ಸುಶೀಲಳ ಮುಖದಲ್ಲಿ ಮೊದಲು ತುಳುಕು 
ತ್ತಿದ್ದ ಮುಗುಳುನಗೆ ಈಗ ಮಾಯವಾಗಿತ್ತು . ಹಣೆಯ ಮೇಲೆ ಒಂದೊಂದೇ ಗೆರೆಗಳು ಮೂಡಿ 
ವಯಸ್ಸಿಗೆ ಮೀರಿದ ಗಾಂಭೀರಭಾವ ತಾನಾಗಿಯೇ ತುಂಬಿಕೊಂಡಿತ್ತು . ತಾನಾಗಿ ಬಯಸಿದ 
ಹಳ್ಳಿಯ ಜೀವನ ಒಗ್ಗಿ ಹೋಗಿತ್ತು . ಸುಶೀಲಳಿಗೆ ನೆನಪುಗಳು ಬೆನ್ನು ಹತ್ತಿದವು. 


ಅಧ್ಯಾಯ- 45 
ದಿನ ಕಳೆದರೆ ದೀಪಾವಳಿ , ಊರ ತುಂಬ ಸಡಗರ, ಯಾರ ಹಿತ್ತಲಲ್ಲಿ ನೋಡಿದರೂ ಬಣ್ಣ 
' ಬಣ್ಣದ ಹೂಗಳು , ಹಬ್ಬದ ಸಿರಿಯ ಜನರಿಗೆ ಬಳೆ ತೊಡಿಸಿ ವ್ಯಾಪಾರ ಮುಗಿಸಿದಾಗ ಈ ದಿನ 
ಆಗಲೇ ಹೊತ್ತು ಮುಳುಗುತ್ತಿತ್ತು . ಬೇಗ ಬೇಗನೆ ಮನೆ ತಲುಪುವ ಆಸೆಯಿಂದ ಸುಶೀಲ ಕಾಲು 
ದಾರಿಯಲ್ಲಿ ಹೊರಟಳು . ಅತ್ತ ಇತ್ತ ಕಣ್ಣಾಡಿಸದೆ ಹಳ್ಳ ದಾಟಿದಳು . ಹಳ್ಳದ ಅಂಚಿಗಿದ್ದ ದೆವ್ವ 
ದಂಥ ಮರಗಳಲ್ಲಿ ಬಾವಲಿಗಳು ಪಟಪಟನೆ ರೆಕ್ಕೆ ಬಡಿಯುತ್ತಾ ಕೀಚಲು ಧ್ವನಿಯಲ್ಲಿ ಕಿರುಚಿ 
ಕೊಂಡಾಗ ಉಸಿರನ್ನೇ ಬಿಗಿಹಿಡಿದಂತಾಯಿತು. ಹೆಜ್ಜೆಗಳನ್ನು ಇನ್ನಷ್ಟು ಚುರುಕು ಮಾಡಿದಳು . 
- ಎಕನಾಥ್- ಬೊಂಗಾಳೆ . 

ರಾತ್ರ 
రాచన వదం 

ಉವತಿ 


ರಾಮೋಯ 


“ ರಾಮಾಯಣದ ಬಗ್ಗೆ ನಿಮಗೆ ಏನು ಅರ್ಥ ಹತ್ತು ತಲೆ ರಾವಣ ಯಾವ ಲೆಕ್ಕ 
ವಾಗಿಲ್ಲ ಕೇಳಿ ಮಕ್ಕಳೇ , ಹೇಳುತ್ತೇನೆ... ” 


ಮಾಡ್ತಿದ್ದ ಅನ್ನೋದುಗೊತ್ತಾಗಿಲ್ಲ ಸಾರ್...” 


ಜುಲೈ 1989 


125 


ದೊಡ್ಡ ವಿಪತ್ತೊಂದರಿಂದ ಪಾರಾದಂತೆ ಹೊಲಗಳ ಬಯಲಿಗೆ ಬಂದಾಗಷ್ಟೆ ನಿರಾಳವಾಗಿ ಉಸಿರು 
ಬಿಟ್ಟಳು. ಕೊಯ್ದು ಮುಗಿದು ಜೊಳ ಮತ್ತು ರಾಗಿ ಹೊಲಗಳು ಬೋಳಾಗಿ ಉದ್ದಕ್ಕೂ 
ಹಬ್ಬಿದ್ದವು. ಇನ್ನಾವ ಭಯವೂ ಇಲ್ಲವೆಂದುಕೊಂಡು ಹಾವು ಹರಿದಂತ ಸಾಗಿದ್ದ ಕಾಲು ದಾರಿ 
ಯಲ್ಲಿ ನಡಿಗೆಯನ್ನು ನಿಧಾನ ಮಾಡಿ ಸುಧಾರಿಸಿಕೊಂಡಳು . ಊರು ಕಾಣುತ್ತಿತ್ತು . ಕತ್ತಲಾಗುವುದ 
ರೂಳಗೆಊರುಸೇರಬಹುದೆಂದುಕೊಂಡು ಅಂಕಯ್ಯನ ಹೊಲದ ಹತ್ತಿರ ಬಂದಾಗ ಹುಚ್ಚೆಳ್ಳು ಗಿಡ 
ಗಳ ಮರೆಯಿಂದ ಮುಖಾ ಮುಖಿಯಾದಂತ ಧುತ್ತನೆ ನಾರಾಯಣ ಬಂದು ನಿಂತವನೇ ಮಿಕದ 
ಹಾಗೆ ಅಡ್ಡಗಟ್ಟಿದ, ಸುಶೀಲ ಭಯಗೊಂಡಳಾದರೂ ಅವನನ್ನ ದುರುಗುಟ್ಟಿ ನೋಡಿದಳು . ಅವನು 
ಬವಳಿ ಬಂದವನಂತ ನಡುಗುತ್ತಿದ್ದ . ಮಬ್ಬುಗತ್ತಲೆಯಲ್ಲೂ ಅವನ ಹಸಿದ ಕಣ್ಣುಗಳಲ್ಲಿ ಉರಿವ 
ಬೆಂಕಿಯನ್ನು ಕಂಡು ಸುಶೀಲ ಬೆವರಿ ನೀರಾದಳು . ಅವಳು ಪರಿಪರಿಯಾಗಿ ಬೇಡಿಕೊಂಡರೂ 
ಬಿಡದ ಬಳಕುಕ್ಕೆಯನ್ನು ತಾನೇ ಕೆಳಗಿಟ್ಟವನೆ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು 
ಹೊಲದೊಳಗೆ ನಡೆದ . 

ಮುಟ್ಟಬಾರದ ಅಸಹ್ಯವನ್ನು ಹೊತ್ತು ನಡವಂತೆ ಜಿಗುಪ್ಪ ಹುಟ್ಟಿಸುತ್ತಿದ್ದ ತನ್ನ ದೇಹವನ್ನು 
ಹೊತ್ತು ನಡೆದ ಸುಶೀಲ ಊರು ಮುಟ್ಟುವಷ್ಟರಲ್ಲಿ ಊರೆಲ್ಲ ಬೆಳಕಿನಿಂದ ಜಗಜಗಿಸುತ್ತಿತ್ತು . 
ಹಬ್ಬದ ಹಿಂದಿನ ದಿನವೇ ಎಲ್ಲರೂ ಮನೆಯ ಹಿಂದೆ ಮುಂದೆ ದೀಪ ಹಚ್ಚಿಟ್ಟಿದ್ದರು. ತನ್ನ ಮನೆ 
ಬಾಗಿಲು ಅರ್ಧ ತೆರೆದಿತ್ತು . ದೀಪ ಹಚ್ಚಿರಲಿಲ್ಲ . 

ಮನೆಯೊಳಗೆ ಕಾಲಿಟ್ಟವಳೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು, ಭುಜಂಗಯ್ಯನಿಗೆ ದಿಗ್ರಮೆಯಾ 
ಯಿತು. ' ಯಾಕೆ, ಯಾಕೆ ಸುಶೀ ಏನಾಯ್ತು ? ” ಎಂದು ತಡವರಿಸುತ್ತ ಅವಳನ್ನು ಸಮೀಪಿಸಿದ . ಆಗಿ 
ದ್ದನ್ನು ಹೇಳಲಾಗದೆ, ಹೇಳಲು ಇರಲೂ ಆಗದೆ ಕೆಂಡಕ್ಕೆ ಬಿದ್ದ ಅವರೆ ಹುಳದ ಹಾಗೆ ವಿಲಿವಿಲಿ 
ಒದ್ದಾಡುತ್ತಿದ್ದ ಹೆಂಡತಿಯನ್ನು ಒಂದು ಪುಟ್ಟ ಮಗುವೇನೋ ಅನ್ನುವಂತೆ ಭುಜಂಗಯ್ಯ ಮೃದು 
ವಾಗಿ ಎತ್ತಿ ಎದೆಗೊತ್ತಿಕೊಂಡು ಮೃದುವಾಗಿ ಮೈ ತಡವುತ್ತಾ ಸಂತೈಸಿದ . ಕಡೆಗೆ ತಡೆದು 
ಕೊಂಡಿರಲಾಗದೆ ಸುಶೀಲ ತಾನೊಂದು ಕೊಚ್ಚೆಕೂಪಕ್ಕೆ ಬಿದ್ದು , ಮುಳುಗಿದರೂ ಸಾಯದೆ ಎದ್ದು 
ಬಂದುದನ್ನು ಬಿಕ್ಕುತ್ತಲೇ ಹೇಳಿ ಗಂಡನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಳು . ತಕ್ಷಣ 
ಭುಜಂಗಯ್ಯನಿಗೆ ಕೈಮೈಗೆಲ್ಲ ಕಕ್ಕಸನ್ನು ಬಳಿದುಕೊಂಡಿದ್ದ ಮಗುವೊಂದನ್ನು ಎತ್ತಿ ಎದೆಗವಚಿ 
ಕೊಂಡು ಬಿಟ್ಟಿರುವೇನೇನು ಅನ್ನಿಸಿ ಕೆಳಗಿಳಿಸಬೇಕೆನ್ನಿಸಿತು . ಆದರೇಕೋ ಅಪ್ಪಿದ ಕೈಗಳು ಮಾತ್ರ 
ಸಡಿಲವಾಗಲಿಲ್ಲ . ಬೆಳಕು ಇಂಗಿದ ಕಣ್ಣುಗಳಿಗೆ ಒಂದೊಂದೆ ದೃಶ್ಯಗಳು ಕಟ್ಟಿಕೊಂಡವು. ಅಪ್ಪಿದ 
ಕೈಗಳು ಇನ್ನಷ್ಟು ಬಿಗಿಯಾದವು. ತಮ್ಮ ಅಸಹಾಯಕ ಸ್ಥಿತಿ ಊರಿಗೆಲ್ಲ ಕೇಳಿಸುವಂತೆ ಒಂದು ಸಲ 
ಜೋರಾಗಿ ಕಿರುಚಿಬಿಡುವಂತಾಯಿತು. ಆದರೆ ಕಣ್ಣುಗಳ ಜೊತೆಗೆ ದನಿಯೂ ಸತ್ತು ಹೋಗಿತ್ತು . 
ಕೊನೆಯಿರದ ಕಗ್ಗತ್ತಲಲ್ಲಿ ಇಬ್ಬರ ದುಃಖತಪ್ತ ಹೃದಯಗಳು ಮೌನವಾಗಿ ಕರಗತೊಡಗಿದವು. 


. ಧ್ಯಾಯ- 46 
ತನ್ನೊಳಗಿನ ತೊಳಲಾಟವನ್ನೆಲ್ಲ ಹಾಡುತ್ತಾ ಸಂತೈಸಿಕೊಂಡ ಭುಜಂಗಯ್ಯನ ಒಳಗೇ ಅಗಿ 
ತಾಂಡವಾಡುತ್ತಿತ್ತು . ತಾನೆಷ್ಟೇ ಸಮಾಧಾನಿಯಾಗಿದ್ದರೂ ನಾರಾಯಣನ ಕೃತ್ಯ ತನ್ನ ಅಂತಃಸತ್ವ 
ವನ್ನೇ ಅಪಮಾನಗೊಳಿಸಿತ್ತು . ಆದರೆ ಎಂಥ ಸಂದಿಗ್ಧ ಹಾಗು ನಿರ್ಣಾಯಕ ಕ್ಷಣದಲ್ಲೂ ತಾನು 
ಮನುಷ್ಯತ್ವವನ್ನು ಕಳೆದುಕೊಂಡುಬಿಡದಂತೆ, ತಾನು ಪೂರ್ತಿ ಮುಳುಗಿಹೋಗದಂತೆ ಅಲ್ಲೂರ 
ಪದಗಳು ಉಳಿಸಿದವು. ಕುರುಡುಕಣ್ಣುಗಳ ಜೊತೆಗೆ ತನ್ನ ವಿವೇಕವೂ ಕುರುಡಾಗಿ ಬಿಡದಂತೆ ಕಾಪಾ 

ದ ವು. ಎಲ್ಲವನ್ನು ತನಗೆ ಧಾರೆಯೆರೆದು ಇತ್ತ ಕಡೆಗೆ ತಿರುಗಿ ನೋಡದೆ ಹೋಗಿದ್ದ ಅಯೋರು 
ಸತ್ತು ಸ್ವರ್ಗದಲ್ಲಿದ್ದರೂ ಅವರು ಬಿಟ್ಟು ಹೋಗಿದ್ದ ಪದಗಳು ಭುಜಂಗಯ್ಯನ ಅಂತರಾಳದಲ್ಲಿ 
ಮೆರೆದಿದ್ದವು. 


ಕಸ್ತೂರಿ 


126 


* ಅವತ್ತು ಸೋಮವಾರ, ಭುಜಂಗಯ್ಯ ಸುಶೀಲಳನ್ನು ಹೊತ್ತಿಗೆ ಮುಂಚೆಯೇ ಏಳಿಸಿದ . ಬೇಗ 
ಬೇಗ ನಿತ್ಯಕರ್ಮಗಳನ್ನೆಲ್ಲಾ ಮುಗಿಸಿ, ಶಿವಪೂಜೆಗೆ ಕೂತ, ಪೂಜೆ ಮುಗಿಸಿ ಸುಶೀಲಳನ್ನು ಕೂಗಿ. 
ತಾನು ಇಷ್ಟು ದಿನದಿಂದ ಉಟ್ಟಿರದಿದ್ದ ಬಟ್ಟೆಗಳನ್ನು ತರಲು ಹೇಳಿದ . ಸುಶೀಲ ತಂದುಕೊಟ್ಟಾಗ 
ನೋಡುನೋಡುತ್ತಿದ್ದಂತೆಯೇ ಭುಜಂಗಯ್ಯ ಥೇಟ್ ಹಂಪಾಪುರದ ಅಯ್ಯೋರೆ ಬಂದರೇನೋ 
ಅನ್ನುವಂತೆ ಕಚ್ಚೆ ಹಾಕಿ, ಪೇಟ, ಕಟ್ಟಿ , ಎದ್ದು ಕಾಣುವಂತೆ ವಿಭೂತಿ ಧರಿಸಿ, ಹೆಗಲಿಗೊಂದು 
ಜೋಳಿಗೆ ಹಾಕಿಕೊಂಡು ತಾಳ ತಂಬೂರಿಯೊಡನೆ, ಹೆಂಡತಿಗೆ ಏನೂ ಹೇಳದೆ, ನೇರವಾಗಿ ಬೀದಿ 
ಗಿಳಿದ . ಸುಶೀಲ ತಡೆಯುವಷ್ಟರಲ್ಲಿ ಭುಜಂಗಯ್ಯ ತಾಳ ಹಾಕುತ್ತಾ , ತಂಬೂರಿ ಮೀಟುತ್ತ ಕೇಳು 
ಗರ ಎದೆ ಕರಗುವಂತೆ ದನಿಯೆತ್ತಿ ಹಾಡುತ್ತಾ ಹೊರಟ. 

ಮೊದಲ ದಿನ ಗಂಡ ಭಿಕ್ಷೆಗೆಂದು ಬೀದಿಗಿಳಿದಾಗ ಸುಶೀಲ ಪರಿಪರಿಯಾಗಿ ಕೇಳಿಕೊಂಡಳು . 
ಆದರೆ ಅವನ ನಿರ್ಧಾರ ಅಚಲವಾಗಿತ್ತು . ಅದರಿಂದ ಅವನನ್ನು ವಿಮುಖನನ್ನಾಗಿ ಮಾಡಲು 
ಯಾರೆಷ್ಟೇ ಹೇಳಿದರೂ ಆಗಿರಲಿಲ್ಲ . ಪಾರ್ವತಿ ಖುದ್ದಾಗಿ ತಾನೇ ಬಂದು ಗಂಡನ ಕಾಲಿಗೆ ಬಿದು 
ಮನೆಗೆ ಬರಲು ಬೇಡಿಕೊಂಡಳು . ತನ್ನ ಛಲವನ್ನು ಮರೆತು ಸುಶೀಲಳ ಜೊತೆಗೆ ಬೇಕಾದರೂ ಇರು 
ವುದಾಗಿ ಸೋತು ಶರಣಾದಳಾದರೂ ಭುಜಂಗಯ್ಯನ ಮನಸ್ಸು ಕರಗಲಿಲ್ಲ . ದಿನ ಕಳೆದಂತೆ ಅವನ 
ಭಿಕ್ಷಾವೃತ್ತಿ ಮಾದಳ್ಳಿಯ ಬದುಕಿಗೆ ಬಳಕೆಯಾಗಿ ಮಾದಳ್ಳಿಯ ಜನರ ಪಾಲಿಗೆ “ ಭುಜಂಗಪ್ಪನವ 


ರಾಗಿದ್ದ . 


ಒಂದು ದೊಡ್ಡ ಮಳೆ ಬಿದು ನೆಲದ ಧಗೆ ಅಸಾಧ್ಯವಾಗಿತ್ತು . ಕಣ ಕಣಕ್ಕೂ ಸೂರ್ಯ ತಾಪ 
ಬೆಳೆಯತೊಡಗಿತ್ತು . ದೂರದಲ್ಲೆಲ್ಲೋ ಕಿರುಚುತ್ತಿದ್ದ ಕಾಗೆಯ ಕಿರುಚು ಮೌನವನ್ನು ಎಲ್ಲೋ 
ಒಂದಿಷ್ಟು ಕಲಕುತ್ತಿತ್ತು . ಹಿತ್ತಲ ಬಾಳೆ ಗಿಡದ ನೆರಳಲ್ಲಿ ಕುಳಿತಿದ ಸುಶೀಲಳ ಮನಸ್ಸಿನಲ್ಲಿ ಏನೋ 
ಸರಿದಾಡಿದ ಅನುಭವ... ಏನಾದರಾಗಲಿ ಅವರಿಗೆದ್ರೋಹಬಗೆಯದೆ ಜೀವ ತೆತ್ತಾದರೂ ಅವರು 
ನೆಮ್ಮದಿಯಿಂದ ಇರುವಂತೆ ಬದುಕಬೇಕೆಂದುಕೊಂಡೆ. ಆದರೆ, ಆದರೆ ಓ ದೇವರೆ ..... ನಿಜ 
ವಾಗಿಯೂ ತಾನು ಕಿಂಚಿತ್ತು ಕೊಳಕಾಗದಂತೆ ನಡೆದುಕೊಂಡೆನೆ? ನಾರಾಯಣ ನನ್ನ ಮೇಲೆ ಆಕ್ರ 
ಮಣ ಮಾಡಿದಾಗ ನಿಜವಾಗಿಯೂ ಸೋತ ನಾನು ಪ್ರತಿಭಟಿಸಲಾಗದೆ ನನ್ನ ಮೈ ಜೊತೆಗೆ 
ಮನಸೂ ಯಾಕೆ ಸಡಿಲಾಯಿತು? ಎಂಬ ಯೋಚನೆಯಲ್ಲಿ ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದಳೋ 
ಅವಳಿಗೇ ಅರಿವಿರಲಿಲ್ಲ . ಭುಜಂಗಯ್ಯ ಗುಣುಗುಡುತ್ತಾ ಒಳಗೆ ಬಂದಾಗಲೇ ಅವಳಿಗೆ ಎಚ್ಚರ 
ವಾದದ್ದು . 


ಎದೆ ನಡುಗುವಂತೆ ಚಚ್ಚಿಕೊಳ್ಳುತ್ತಾ ಕೇಳುಗರ ಕರುಳು ಕತ್ತರಿಸುವಂತೆ ಪ್ರಲಾಪಿಸುತ್ತಾ ರಭಸ 
ದಿಂದ ನುಗ್ಗಿ ಬಂದ ನಾರಾಯಣನ ಹೆಂಡತಿ ನಿಮ್ಮ ಮಗಳಾಯ್ತಿನಿ, ನನ್ನ ತಾಳಿ ಭಾಗ್ಯ ಉಳಿಸಿ ” 
ಎಂದು ಭುಜಂಗಯ್ಯನ ಕಾಲಿಗೆರಗಿದಾಗ ಸುಶೀಲ- ಭುಜಂಗಯ್ಯ ಅಪ್ರತಿಭರಾದರು. ಅವಳ ಅಳು 
ವಿಗೆ ಹಿಮ್ಮೇಳವಾಗಿ ಜನರ ಕೂಗಾಟದಲ್ಲಿ ತಿಳಿದು ಬಂದಿದ್ದು ಹಾವು ಕಡಿದಿರುವ ನಾರಾಯಣ 
ಆಗಲೇ ನೆಲಕಚ್ಚಿದ್ದಾನೆಂದು. ಅವನನ್ನು ಹೊತ್ತು ತಂದು ಭುಜಂಗಯ್ಯನ ಮನೆಯ ಜಗುಲಿಯ 
ಮೇಲೆ ಮಲಗಿಸಿದರು. ಭುಜಂಗಯ್ಯನೊಳಗೆ ಒಂದು ಜೀವದ ಅಳಿವು ಉಳಿವಿನ ದೊಡ್ಡಹೋರಾ 
ಟವೇ ಶುರುವಾಗಿತ್ತು . ಆದರೆ ಹಾವಿನ ವಿಷವನ್ನು ಹೊರತೆಗೆಯುವ ಹಸಿರು ಔಷಧಿ ಅವನ ಹತ್ತಿರ 
ಮುಗಿದು ಹೋಗಿತ್ತು . ತಾನಿನ್ನು ಕಣ್ಣು ಕಳೆದುಕೊಳ್ಳುವ ಮುಂಚೆ ಔಷಧಿಯನ್ನು ಕುಯು ತರಲು 
ಹೊರಟವನಿಗೆ ತಟ್ಟನೆ ಏನೋ ನೆನಪಾಗಿ ಹುಂಡಿಯ ಗೌಡರಿಗೂ ಔಷಧಿಯ ರಹಸ್ಯವನ್ನು 
ತೋರಿಸುವ ಅನಿಸಿ ಹಿಂದಿರುಗಿದ್ದವನು ಗೌಡರಿಗೆ ತೋರಿಸುವುದಿರಲಿ ತಾನೂ ಕುಯು ತಂದಿರ 
ಲಿಲ . ಆದರೆ ಈಗ ಹೇಗಾದರೂ ತನ್ನ ಮನೆ ಬಾಗಿಲಿಗೆ ಬಂದಿರುವ ಜೀವವನ್ನು ಉಳಿಸಲೇ 
ಬೇಕೆಂದು ತನ್ನ ಸತ್ವಪರೀಕ್ಷೆಗೆ ಎದುರಾಗಿದ್ದ ಸವಾಲನ್ನು ಸ್ವೀಕರಿಸಿದ. ನಾರಾಯಣನ ಕಾಲು ಇನೂ 
ಮರಗಟ್ಟಿರಲಿಲ್ಲ . 


ಜುಲೈ 1989. 


* ಆದರೂ ತಾನು ಔಷಧಿ ಇಡುತ್ತಿದ್ದ ಸೋರೆ ಬುರುಡೆಯನ್ನು ತರಿಸಿ ಪರೀಕ್ಷಿಸಿದ: ಒಂದು ಚಿಟಿ 
ಕೆಯೂ ಇರಲಿಲ್ಲ . ತನ್ನ ಮನೆ ಬಾಗಿಲಿಗೆ ಬಂದಿರುವ ಜೀವವನ್ನು ಹೇಗಾದರೂ ಉಳಿಸಲೇ 
ಬೇಕೆಂದು ತೀರ್ಮಾನಿಸಿದ. ನಾರಾಯಣನ ಕಾಲನ್ನು ಪರೀಕ್ಷಿಸಿದ . ಹಾವು ಕಚ್ಚಿದ ಜಾಗವನ್ನು 
ಬೇಡಿನಿಂದ ಕುಯ್ಕ , ಗಾಯಕ್ಕೆ ಬಾಯಿಟ್ಟು ವಿಷವನ್ನು ಹೀರಿ ಹೀರಿ ತಂಬಾಳೆಗೆ ಉಗುಳತೊಡಗಿದ. 
ಜನರೆಲ್ಲ ನಿಬ್ಬೆರಗಾಗಿ ನೋಡುತ್ತಿದ್ದರು. ಭುಜಂಗಯ್ಯ ಅವರಿಗೆ ಪವಾಡಪುರುಷನಂತೆ ಕಂಡ. 
ಭುಜಂಗಯ್ಯನಿಗೆ ಸುಸ್ವಾಗತೊಡಗಿತು . ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಶುರು ಮಾಡಿದ . 
- ಊರ ಜನರೆಲ್ಲ ಭುಜಂಗಯ್ಯನ ಮನೆಯ ಮುಂದೆ ನೆರೆದಿದ್ದರು. ಕತ್ತಲಿಳಿಯ ತೊಡಗಿತ್ತು . 
ಸುಶೀಲ ದೀಪ ಹಚ್ಚಿ ತಂದಿಟ್ಟಳು. ಯಾವುದೋ ಆತಂಕ, ಉದ್ವೇಗ ಅವಳ ಜೀವವನ್ನು ಬೆಂಕಿ 
ಮುಳ್ಳಾಡಿಸುತ್ತಿತ್ತು . ಯಾರೂ ಅವಳ ಕಡೆಗೆ ಗಮನಿಸಲಿಲ್ಲ . ಭುಜಂಗಯ್ಯನು ಈಗ ಪೂರ್ತಿ 
ಸುಸ್ತಾಗಿ ಹೋಗಿದ್ದ . ಆದರೂ ಏನನ್ನೋ ಸಾಧಿಸಿದ ತೃಪ್ತಿ ಅವನ ಮುಖದಲ್ಲಿ ತುಳುಕುತ್ತಿತ್ತು . ಜನ 
ನೋಡನೋಡುತ್ತಿದ್ದಂತೆಯೇ ನಾರಾಯಣ ಕೊಂಚ ಗೆಲುವಾದ , ನಾರಾಯಣ ಕಣ್ಣು ಬಿಡುತ್ತಿ 
ದ್ದಂತೆ ಭುಜಂಗಯ್ಯನ ಹೊಟ್ಟೆಯಲ್ಲಿ ಉರಿ, ಸಂಕಟವು ಶುರುವಾಗಿತ್ತು . ಇದನ್ನು ಸುಶೀಲಳ ಕಣ್ಣು 
ಗಳಷ್ಟೇ ಗಮನಿಸಿದ್ದವು. ಅವಳು ಇನ್ನಷ್ಟು ಉಬ್ಬಿ ಗಕ್ಕೆ ಒಳಗಾದಳು . ಗಂಡನ ಮುಖದಲ್ಲಾಗುತ್ತಿದ್ದ 
ಬದಲಾವಣೆ ತಟ್ಟನೆ ಅರಿವಾಯಿತವಳಿಗೆ . ತನಗೆ ಆಗುತ್ತಿರುವುದನ್ನು ಬೇರೆ ಯಾರಿಗೂ ತೋರಿಸಿ 
ಕೊಳ್ಳದೆ ಭುಜಂಗಯ್ಯ ಸೋರೆ ಬುರುಡೆಯನ್ನು ಒಡೆದು ಹಾಕುವಂತೆ ಹೆಂಡತಿಗೆ ಹೇಳಿದ. ಸುಶೀಲ 
ಅದನ್ನು ಒಡೆದು ಹಾಕಿ ಅದರ ತಳದಲ್ಲಿ ಅಂಟಿದ್ದ ಔಷಧಿಯನ್ನು ಕೆರೆದು ಗುಡ್ಡ ಮಾಡಿದಳು. 
ಸುಶೀಲಳಿಗೆ ಜೀವ ಬಂದಂತಾಯಿತು. ತಕ್ಷಣ ಒಂದು ಲೋಟನೀರು ತಂದು ಔಷಧಿಯನ್ನು ಕಲಿಸಿ. 
ಗಂಡನಿಗೆ ಕುಡಿಸಲು ಪ್ರಯತ್ನಿಸಿದಳು. ಆದರೆ ಭುಜಂಗಯ್ಯ ತಾನು ಕುಡಿಯದೆ ನಾರಾಯಣನಿಗೆ 
ಕುಡಿಸಿದ. ಅವನಿಗೆ ಗೊತ್ತಿತ್ತು ನಾರಾಯಣ ಉಳಿಯಬೇಕಾದರೆ ಅವನ ಹೆ.. ಇಗಿನ ವಿಷವೂ 
ಹೊರಗೆ ಬರಬೇಕಿತ್ತು . ಒಂದಿಷ್ಟು ಔಷಧಿಯನ್ನು ಹೊರಗೆ ಬಿಟ್ಟರೂ ಸಾಕಷ್ಟು ದಕ್ಕಿಸಿಕೊಂಡ. ಗರ 
ಬಡಿದವಳಂತೆ ನೋಡುತ್ತಾ ಕುಳಿತಿದ್ದ ಸುಶೀಲಳ ಕಣ್ಣಿಗೆ ರಪ್ಪನೆ ಕತ್ತಲು ಬಡಿದಂತಾಗಿ ಕಿಟಾರನೆ 
ಕಿರುಚಿ ಗಂಡನ ಬಳಿ ಬಿದಳು. ಹೆಂಡತಿಯನ್ನು ಬರಸೆಳೆದುಕೊಂಡ ಭುಜಂಗಯ್ಯ “ ಎಲ್ಲಾ ಅವನ 
ಲೀಲೆ... " ಎನ್ನುತ್ತಾ ಮೃದುವಾಗಿ ಅವಳ ಮೈ ತಟ್ಟಿ ಸಂತೈಸತೊಡಗಿದ. ಜನ ನೋಡುತ್ತಿದ್ದಂತೆ 
ಭುಜಂಗಯ್ಯನ ಕೈಗಳು ಕ್ರಮೇಣ ಮರಗಟ್ಟಿ ಸುಶೀಲಳ ಮೈಮೇಲಿಂದ ಜಾರಿ ಬಿದ್ದವು. 0 


ಚಾಣಕ್ಯ ಸೂಕ್ತಿಗಳು 
ಯಥಾ ಶ್ರುತಂ ತಥಾಬುದ್ದಿ : 
ಕಲಿಕೆಯಂತೆ ಬುದ್ದಿ 
ಯಥಾಕುಲಂ ತಥಾಚಾರಃ 
ಕುಲದಂತೆ ಆಚಾರ 
ಯಥಾಬೀಜಂ ತಥಾ ನಿಷ್ಪತ್ತಿ 
ಬೀಜದಂತೆ ಹಣ್ಣು 


Printed and published by M .H . BELGAUMKAR on behalf of Lokashikshana 
Trust at " SAMYUKTA KARNATAKA PRESS " No . 2 , Residency Road , 
Bangalore -560 025 , Phone: 213265 , Hubli Phone: 64303. Managing Editor 
K . SHAMA RAO , Rep : Bombay : V . Satyamurthi. Phone : 5510502, Madras, 
S .K . Murti Phone: 414870 . New Delhi: V .K . Chopra Phone : 7114785 . 
Hyderabad : S . Shankaranarayana , Phone : 65700 . 
Registered with the Registrar ofNewspapers for India under No. 35 / 3957. 


128 


ಕಸ್ತೂರಿ 


ಇತರ ಎಲ್ಲಾ ಡೈಗಳನ್ನು ಒಟ್ಟು ಬಳಸುವ 
ಜನಕ್ಕಿಂತ ಅಧಿಕ ಜನರುಗೋದ್ರೇಜ್ 
ತಂಪನಹರಡುವ ಹೇರ್‌ ಡೈ ಬಳಸುತ್ತಿದ್ದಾರೆ, 
ಇಲ್ಲಿವೆ ಮೂರು ಕಾರಣಗಳು . 


ತಂತಾನೆ- ಹರಡುವ ಗೋದ್ರೆಜ್ ಹೇರ್ ಡೈ ಕೂದಲಿಗೆ ಸ್ವಾಭಾವಿಕ 
ಬಣ್ಣವನ್ನು ಹಾಗೂ ನೋಟವನ್ನು ನೀಡುತ್ತದೆ. ಅದರಲ್ಲಿರುವ 
'ಬಿನ್ ಕಂಡಿಶನರ್ ” ಕೂದಲನ್ನು ಮೃದುವಾಗಿ ಹಾಗೂ ನಿಮಗೆ 
ಒಪ್ಪುವಂತೆ ಇಡುತ್ತದೆ. 
ನಿಜವಾಗಿಯೂ , ನೀವು ಹೇಳದಿದ್ದರೆ ಇತರರಿಗೆ 
ತಿಳಿಯುವುದಿಲ್ಲ , 
ತಂತಾನೆ- ಹರಡುವಗೋದ್ರೆಜ್ ಹೇರ್‌ ಡೈ ಬಳಸಲು ಸುಲಭವಾಗಿದೆ 
ಹಾಗೂ ಅನುಕೂಲವಾಗಿದೆ, ಇತರ ಹೇರ್‌ ಡೈಗಳಂತೆ ಇಲ್ಲ . 
ಅಹುದು, ಇದು ಕೂದಲನ್ನು ಶಾಂಪೂಗೊಳಿಸುವಷ್ಟೇ 


sore 


SELF - SPREADING 
PERMANENT 
HAIR DYE 


SPREADING 
NENT 


ಸುಲಭ. 


DYE 


DARK 
BROWN 


ack 


poo it in 


Just shampoo 


ತಂತಾನೆ. ಹರಡುವಗೋದ್ರೆಜ್ ಹೇರ್ ಡೈಯ ಉತ್ತಮ ಗುಣದ 
ಬಗ್ಗೆ ನೀವುನಿಶ್ಚಿಂತರಾಗಿರಬಹುದು. ಕಾರಣ ನಿಮ್ಮ ಕೂದಲು 
ಹಾಗೂ ತ್ವಚೆಯ ರಕ್ಷಣೆಗಾಗಿ ಇದನ್ನು ಷವಾಗಿ 
ಸೂತ್ರೀಕರಿಸಲಾಗಿದೆ." 


ಸಂಪೂರ್ಣ ಸುರಕ್ಷೆ - ಅದುವೆ ಗೋದ್ರೆಜ್ ವಾಗ್ದಾನ. 


ತಂತಾನೆ ಹರಡುವ 


ನೀ 


Qಹ® ಪರ್ಮನೆಂಟ್ ಹೇರ್ ಡೈ . 


ಸ್ವಭಾವಿಕ ಬಣ್ಣಗಳಲ್ಲಿ ಲಭ್ಯ 
ಚರಲ್ ಬ್ಲಾಕ್ ಹಾಗೂ ಡಾರ್ಕ್ ಬೌನ್. 


KASTURI 
Kannada Digest 
PRICE: Rs. 3 -00 


Reg . No. KRNA - 225 

Reg . No. KRNG -43 
Licence No. L 2120 /WPP No. 33 


ಸುವಾಸಿತ ಹಾಗೂ ಸ್ವಾದಿಷ್ಟ 

ಮುಖಶುದ್ದಿಗಾಗಿ 


CHAMAN 


S 


. 


ಅಮನ್ ಇದು ಅಸಂತ ಸ್ವಾದಿಷ್ಟ ಹಾಗೂ ರುಚಿಕರವಾದ 
ಚೂರ್ಣವಾಗಿದೆ. ಇದನ್ನು ಸೇವಿಸುವದರಿಂದ ಬಾಯಿಯು 

ಸುವಾಸಿತವಾಗುತ್ತದೆ. 
ಚಮನದಲ್ಲಿ ಏನೆಲ್ಲ ಇದೆ ? 
ಈ ಗಮನದಲ್ಲಿ ಚೇಷ್ಟಮಧು, ಕೇಶರ, ಏಲಕ್ಕಿ , ಲವಂಗ 
ಜ , ಜಾಜಿಕಾಯಿ , ಬಡೆಸೋಪ್, ಮೆಂಥಾಲ್ಗಳಂಥ ಅನೇಕ 
ಬಗೆಯ ಸುಗಂಧಿತ ಹಾಗೂ ರುಚಿಕರ ವಸ್ತುಗಳು 
ಒಳಗೊಂಡಿರುವವು. ಅದಕ್ಕೆಂದೇ ಇದು ಚಿಕ್ಕ ಮಕ್ಕಳಿಂದ 
ಕೃರವರೆಗೆ ಎಲ್ಲರಿಗೂ ಅಚ್ಚುಮೆಚ್ಚು, 


ಸ್ಟಾರ್ ಕಂಪನಿ, ಬೆಳಗಾಂವ್ 


M . K . Publicity 


Cover printed at Rajhans Enterprises Ph 


